ಮಾನವಿಕ ಕರ್ಣಾಟಕ 


ಸಂಪುಟ ೨ ಸಂಚಿಕೆ ೧ 


ಮೈ ಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೭೧ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ಶಾಸ್ತ್ರ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ 
ಅನುವಾದಿತ ಲೇಖನಗಳನ್ನು "ಮಾನವಿಕ ಕರ್ಣಾಟಕದಲ್ಲಿ ಪ್ರಕಟಸಲಾಗು 
ವುದು. ಲೇಖನ ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು ಲೇಖನದ ಹೆಸರು." 
ಗಳನ್ನೂ ಲೇಖನದ ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ 
ಪ್ರಕಾಶಕರ ಸಮ್ಮತಿಯನ್ನೂ ಲೇಖನದೊಂದಿಗೆ ಕಳುಹಿಸಬೇಕು. 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರ 
ಬೇಕು; ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ 
ತಮ್ಮ ಸಂಕ್ಷಿಪ್ತ ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಆವಶ್ಯಕವಾದ ಚಿತ್ರಗಳಿದ್ದರೆ ಅವನ್ನು ಚಿತ್ರಕಾರರಿಂದ 

ಇಂಡಿಯನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 

ಯಾವುದಾದರೂ ಪ್ರಕಟತ ಪುಸ್ತಕದಲ್ಲಿರುವ ಚಿತ ಶ್ರಗಳನ್ನು ಸೂಚಿಸಬಹುದು ; 
ಅವುಗಳಲ್ಲಿ ಬದಲಾವ ಕೇನಾನರಾ ಅವಶ್ಯವಿದ್ದ ಕ ಅವನ್ನೂ ಸೂಚಿಸಬೇಕು 


೪ ಸ್ವೀಕೃತವಾಗದ ಲೇಖನಗಳನ್ನು ಹಿಂದಕ್ಕೆ ಪಡೆಯಬಯಸಂವವರು 
ಈ ಬಗ್ಗೆ ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚೆ ಚೀಟಿ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪೃತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ ರವನ್ನು ಲೇಖಕರೇ ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸುಬಂಧಿಸಿದಂತೆ ವಾಚಕ 
ರಿಂದ ಬರುವ "ಜರ ಸ್ರಹೋದಕವಾಡ ಘ ಪತ್ರಗಳಿಗೆ ಸ್ವಾಗತವುಂಟು. ಇವು 
ಗಳನ್ನು ಪ್ರಕಟಿಸುವ, ಬಿಡುವ ಅಥವಾ ಸೂಕ್ತ ಬದಲಾವಣೆ ಮಾಡುವ 
ಸ್ವಾತಂತ್ರ್ಯ ಸಂಪಾದಕರಿಗೆ ಸೇರಿದೆ. 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ 


ಪುಸ್ತಕಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡು & 


ಪ್ರ ತಿ ಕಳುಹಿಸಿಕೊಡಜೇ ಕು. 


೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ಸಂಪಾದಕರು, ಮಾನವಿಕ ಕರ್ಣಾಟಕ, ಪ್ರಸಾರಾಂಗ, ಮಾನಸ ಗಂಗೋತ್ರಿ, 
ವೈೈಸೂರು-೬ ಎಂಬ ವಿಳಾಸಕ್ಕೆ ಕಳುಹಿಸಬೇಕು. 


ಯಿದ RA ಕೆ 


ಮಾನವಿಕ ಕರ್ಣಾಟಕ 


ಸಂಪುಟ ೨ ಸಂಚಿಕೆ ೧ 


ನನೆಂಬರ್‌ ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೬೭೧ 


MANAVIKA KARNATAKA, Kannada quarterly of the University 
of Mysore. Volume 2, Number 1, November 1971. Edited by H.S. 
Krishnaswamy Iyengar and Dr. A. V. Narasimha Murthy 


All Rights Reserved 


ಪ್ರಧಾನೆ ಸಂಪಾದಕರು 
ಡಾ. ಹಾ. ಮಾ. ನಾಯಕ 


ಸಂಪಾದಕರು 
ಎಚ್‌. ಎಸ್‌. ಕೃಷ್ಣಸ್ವಾಮಿ ಅಯ್ಯಂಗಾರ್‌ 
ಡಾ. ಎ. ವಿ. ನರಸಿಂಹಮೂರ್ತಿ 


ಪ್ರಕಾಶಕರು 
ಕ ಡಾ. ಪ್ರಭುಶಂಕರ 
ಡೈರೆಕ್ಟರ್‌, ಪ್ರಸಾರಾಂಗ್ಯ ಮೈಸೂರು ನಿಶ್ವನಿದ್ಯಾನಿಲಯ 


ಮುದ್ರಕರು 
ಎಚ್‌. ನರಸಣ್ಣ 


ಡೆಪ್ಯೂಟ ಡೈರೆಕ್ಟರ್‌, ಮೈ ಸೂರು ನಿಶ್ಚನಿದ್ಯಾನಿಲಯ ಮುದ್ರಣಾಲಯ 


ನಿಷಯಸೊಜಿ 


೧ 


೨ 


ಫಿ 


೧೦ 


೧೧ 


೧೨ 


೧೩ 


೧೪ 


ಕಲಾತಪಸ್ವಿ ಫೆ, ವೆಂಕಟಪ್ಪ ಹಿ. ಆರ್‌, ತಿಪ್ಪೇಸ್ವಾಮಿ ೧ 
ಗಾಂಧೀ ದೃಷ್ಟಿಯಲ್ಲಿ ದೇವರು ಕೆ ವಿಸ್‌, ನಾರಾಯಣಸ್ವಾಮಿ ೯ 
ದೀರ್ಥಾವಧಿ ಕೃಷಿಸಾಲ: 
ಭೂ ಅಭಿವೃದ್ಧಿ ಬ್ಯಾಂಕುಗಳ ಪಾತ್ರ ...ಆ, ಪು. ಶ್ರೀನಿನಾಸಮೂರ್ತಿ ೨೫ 
ಆಗ್ಗೇಯ ಏಷ್ಯದಲ್ಲಿ ರಾಷ್ಟ್ರ ಪ್ರಜ್ಞೆಯ 
ಬ ಲ್‌ 
ಉಗಮ, ಬೆಳೆವಣಿಗೆ ಕೆ ಎಸ್‌, ಶಿವಣ್ಣ ರ್ತ 
ಲೆಕ್ಕ ಬರಹ ಮತ್ತು ಲೇಖಾಪಾಲನೆ ; 
ಒಂದು ಚಾರಿತ್ರಿಕ ನೋಟ ...ದೇ, ನಾ. ಶ್ರೀನಿವಾಸಮೂರ್ತಿ ಜ್ನ 
ಭಾಷಾನಿಜ್ಞಾನ ಮತ್ತು ಅನ್ಯಭಾಷಾ 
ಶಿಕ್ಷಣ .---ಸುಶೀಲಾ ಪದ್ಮನಾಭ ಉಪಾಧ್ಯಾಯ ೬೧ 
ನೊಳಂಬ ಅಯ್ಯಪದೇವನ ಕಾಲ ....ಎಂ, ಎಸ್‌. ಕೃಷ್ಣಮೂರ್ತಿ ಪ್ಲ 
ಗ್ರಂಥಾಲಯ ಮತ್ತು ಸಮಾಜ ....ಎಚ್‌. ಎ, ಖಾನ್‌ ೮೭ 
ಆಗ್ನೇಯ ಏಷ್ಯ ದೇಶಗಳ ನಿವಾದಾತ್ಮಕ | 
ಅಭಿವೃದ್ಧಿ ಯೋಜನೆ ..ಎನ್‌. ಪ್ರಭುಸ್ವಾಮಿ ೯೫ 
ವಿಜಯನಗರ ಅರಸರ ಕಾಲದಲ್ಲಿ 
ಕೋಟೇಶ್ವರ ದೇವಸ್ಥಾನ ಸೆ, ಜಿ ವಸಂತಮಾಧವ ೯೯ 
ಡಾ. ಎಂ. ನಿ. ಕೃಷ್ಣರಾವ್‌ ಒಬಿ. ಷೇಕ್‌ ಅಲಿ ೧೦೭ 
ಸೈಮನ್‌ ಕುಜ್ನೆಟ್ಸ್‌ ....ಎಂ. ಮಾದಯ್ಯ ಮತ್ತು 
ಸ ಸಿ. ಕೆ. ರೇಣುಕಾರ್ಯ ೧೧೭ 
ಪುಸ್ತಕಲೋಕ ೧೨೫ 
ಸಮಾಜಶಾಸ್ತ್ರ... ನಿಚ್‌. ಎಂ. ಸದಾಶಿನಯ್ಯ ; ಪ್ರಜಾಪ್ರಭುತ್ವದಲ್ಲಿ 
ಕಾಯಿದೆಯ ಸ್ಥಾನ. ಕೈಂತಜೆ; ವಿಜಯನಗರ ಕಾಲದ ಧಾರ್ಮಿಕ ಜೀನನ- 
ಬಿ. ಕ್ಕೆ, ಗುರುರಾಜರಾವ್‌ ; ಜಾನಪದ ಮೈಲಿಕಲ್ಲುಗಳು... ಬಿ. ಕೆ, ಗುರುರಾಜ 
ರಾವ್‌; ಭಾರತ ಸಂವಿಧಾನದ ಇತಿಹಾಸ--ಬಿ. ಶಾಮುಸುಂದರ 
ವಸ್ತುಕೋಶ ೧೩೪ 


ಜೀನಂತ ಶಿಲಾಯುಗ ಸಂಸ್ಕೃತಿ ಎ.ನಿ ಎನ್‌.; ಕಾಕತೀಯರ ಮೂಲಸ್ಥಾನ 
ಕರ್ಣಾಟಿಕ-ಎ.ನಿ,ಎನ್‌, ; ಕದಂಬರ ಒಂದು ಹೊಸ ಶಾಸನ-.-ಬಿ, ಕೆ, ಗುರುರಾಜ 
ರಾವ್‌ ; ಪಲ್ಲವರ ಇತಿಹಾಸದ ಮೇಲೆ ಹೊಸ ಬೆಳಕು ಭಿ. ಕೆ, ಗುರುರಾಜರಾವ್‌ ; 


iv 


ಮೂರನೆಯ ಜಾನಪದ ಸಮ್ಮೇಳನ ಹೊರೆಯಾಲ ದೊರೆಸ್ವಾಮಿ; ಅಂತರ 
ರಾಷ್ಟ್ರೀಯ ಹಣ ವ್ಯವಸ್ಥೆ ಸಿ, ಕೆ. ರೇಣುಕಾರ್ಯ; ಪಾಕಿಸ್ತಾನದ ಆರ್ಥಿಕ ಸ್ತಿತ 
ಸಿ. ಕೆ, ರೇಣುಕಾರ್ಯ ಸಿಂಹಳ ಲಂಕಾದ್ವೀಪವಲ್ಲ ಎ. ವಿ ಎನ್‌, 


೧೫ ಸಂಪಾದಕೀಯ 
ಜಾನಪದ ಸಮ್ಮೇಳನ ೧೪೭ 


1 


ಈ ಸಂಚಿಕೆಯ ಲೇಖಕರು 


೧ ಪಿ, ಆರ, ತಿಪ್ಪೇಸ್ವಾಮಿ 


೨ ಫೆ. ಎಸ್‌. ನಾರಾಯಣಸ್ವಾಮಿ 
೩ ಅ. ಪು. ಶ್ರೀನಿವಾಸಮೂರ್ತಿ 


೪ ಫೆ, ಎಸ್‌, ಶಿವಣ್ಣ 
೫ ದೇನಾ. ಶ್ರೀನಿವಾಸಮೂರ್ತಿ 


೬ ಸುಶೀಲಾ ಪದ್ಮನಾಭ 
ಉಪಾಧ್ಯಾಯ 


೭ ಎಂ. ಎಸ್‌. ಕೃಷ್ಣ ಮೂರ್ತಿ 


೪ ಎಚ್‌. ಎ. ಖಾನ್‌ 

೯ ಎನ್‌. ಪ್ರಭುಸ್ವಾಮಿ 
೧೦ *ೆ. ಜಿ. ವನಸಂತಮಾಥವ 
೧೧ ಡಾ. ಜಿ. ಷೇಕ್‌ ಆಲಿ 
೧೨ ಡಾ. ಎಂ. ಮಾದಯ್ಯ 
೧೩ ಸಿ. ಕೆ. ರೇಣುಕಾರ್ಯ 


೧೪ ಎಚ್‌, ಎಂ. ಸದಾಶಿವಯ್ಯ 


ಕನ್ನಡ ಅಧ್ಯಯನ ಸಂಸ್ಥೆಯ ಜಾನಪದ ವಸ್ತು 
ಸಂಗ್ರಹಾಲಯದಲ್ಲಿ ಕ್ಷೇತ್ರ ಸಹಾಯಕರು 

ಗಾಂಧಿ ಪ್ರತಿಷ್ಮಾನ, ಮೈಸೂರು 

ಮಾನಸಗಂಗೋತ್ರಿಯ ಅರ್ಥಶಾಸ್ತ್ರ ವಿಭಾಗದಲ್ಲಿ 
ರೀಡರ್‌ 

ಮಾನಸಗಂಗೋತ್ರಿಯ ಇತಿಹಾಸ ವಿಭಾಗದಲ್ಲಿ 
ಅಧ್ಯಾಪಕರು 


ವಾಣಿಜ್ಯ ಆಧ್ಯಾಪಕರ್ಕು ಡಿ.ಆರ್‌, ಎಂ, ಕಾಲೇಜ್ಕು 
ದಾವಣಗೆರೆ 


ಸಹಾಯಕ' ಸಂಶೋಧಕಿ ಭಾರತೀಯ ಭಾಷೆಗಳ 
ಕೇಂದ್ರೀಯ ಸಂಸ್ಥೆ, ಮೈಸೂರು 


ಮಾನಸಗಂಗೋತ್ರಿಯ ಪ್ರಾಚೀನ ಇತಿಹಾಸ 
ಮತ್ತು ಪುರಾತತ್ವ ವಿಭಾಗದಲ್ಲಿ ಪ್ರಾಚೀನ 
ವಸ್ತು ಸಹಾಯಕರು 


ಮಾನಸಗಂಗೋತ್ರಿಯ ಗ್ರಂಥಾಲಯ ಶಾಸ 
ಪೆ 
ವಿಭಾಗದಲ್ಲಿ ರೀಡರ್‌ 


ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅರ್ಥ 
ಶಾಸ ಅಧ್ಯಾಪಕರು 
ಖಿ 
ಇತಿಹಾಸ-ರಾಜ್ಯ ಶಾಸ್ತ್ರ ಅಧ್ಯಾಪಕರು, ನಿಜಯ 
ಕಾಲೇಜು, ಮೂಲ್ಕಿ ದಕ್ಷಿಣ ಕನ್ನಡ 


ಮಾನಸಗಂಗೋತ್ರಿಯ ಇತಿಹಾಸ ಪ್ರಾಧ್ಯಾಸಕರು 
ಮತ್ತು ವಿಭಾಗದ ಮುಖ್ಯಸ್ಥರು 


ಮಾನಸಗಂಗೋತ್ರಿಯ ಅರ್ಥಶಾಸ್ತ್ರ ವಿಭಾಗದಲ್ಲಿ 
ರೀಡರ್‌ 

ಮೈ ಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅರ್ಥ 
ಶಾಸ್ತ್ರದ ಅಧ್ಯಾಪಕರು 

ಮಾನಸ ಗಂಗೋತ್ರಿಯ ಸಮಾಜಶಾಸ್ತ್ರ ವಿಭಾಗ 
ದಲ್ಲಿ ಅಧ್ಯಾಪಕರು 


೧೫ 


೧೬ 


೧೭ 


೧೮ 


"೧೯ 


ಕೈಂತಜೆ 
ಬಿ. ಕೆ. ಗುರುರಾಜರಾನ್‌ 
ಬಿ. ಶಾಮಸುಂದರ 


ಎ. ವಿ. ಎನ್‌. 


ಹೊರೆಯಾಲ ದೊರೆಸ್ವಾನಿ 


vi 


ಕೆ. ಗೋನಿಂದಭಟ್ಟಿ, ಅಡ್ವೊಕೇಟ್‌, ಮಂಗ 
ಳೂರು 


ಕನ್ನಡ ಅಧ್ಯಯನ ಸಂಸ್ಥೆಯ ಕನ್ನಡ ವಿಶ್ವ 
ಕೋಶದ ಸಹ ಸಂಪಾದಕರು 


ಕನ್ನಡ ಅಧ್ಯಯನ ಸಂಸ್ಥೆಯ ವಿಶ್ವಕೋಶ 
ವಿಭಾಗ 


ಡಾ. ಎ, ವಿ, ನರಸಿಂಹಮೂರ್ತಿ, ಮಾನಸ 
ಗಂಗೋತ್ರಿಯ ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ವಿಭಾಗದ ರೀಡರ್‌, " ಮಾನವಿಕ 
ಕರ್ಣಾಟಕ'ದ ಸಂಪಾದಕರಲ್ಲೊಬ್ಬರು 


ಕನ್ನಡ ಅಧ್ಯಯನ ಸಂಸ್ಥೆ ಯಲ್ಲಿ ಸಹಾಯಕ 
ಸಂಶೋಧಕರು 


1 NSF Ae ಸಸ ಇತ್ತ; 


~~ ak Sd ಟಕ ಟು. Gh 


ಫಿ. ಆರ್‌. ತಿಪ್ಪೇಸ್ವಾಮಿ 


ಕಲಾತಪಸ್ವಿ ಘೆ, ವೆಂಕಟಪ್ಪ 


ಡ್‌. 
ಅವರಿದ್ದಲ್ಲೇ ಸನ್ಮಾನಸಮಾರಂಭವೊಂದನ್ನು ಕೇಂದ್ರ ಲಲಿತಕಲಾ ಅಕೆಡಮಿ 
ಏರ್ಪಡಿಸಿತ್ತು. ಇದರ ಅಂಗವಾಗಿ, ಇತರ ವೇಳೆಯಲ್ಲಿ ವೀಕ್ಷಿಸಲು ದುರ್ಲಭವಾದ, 
ಅವರ ಅಪೂರ್ವ ಚಿತ್ರಕಲಾಕೃತಿಗಳನ್ನೂ ಶಿಲ್ಪಕೃತಿಗಳನ್ನೂ ಪ್ರದರ್ಶಿಸಿ, ಕಲಾಭಿ 
ಮಾನಿಗಳಿಗೆ ಒಂದು ರಸದೌತಣವನ್ನು ಒದಗಿಸಲಾಗಿತ್ತು. ಬೆಂಗಳೂರಿನ 
ಮಲ್ಲೇಶ್ವರಂ ೧೮ನೆಯ ಅಡ್ಡರಸ್ತೆಯಲ್ಲಿ ಅವರ ಮನೆಯಲ್ಲೆ ಆಕರ್ಷಕ ಪ್ರದರ್ಶನವೂ 
ಸರಳ ಸಮಾರಂಭವೂ ಏರ್ಪಟ್ಟಿದ್ದುವು. 

ವೆಂಕಟಪ್ಪ ನವರು ತಮ್ಮ ಬದುಕಿನಲ್ಲಿ ಯಾವ ರೀತಿಯ ಅಚ್ಚು ಕಟ್ಟನ್ನು 
ಕಾಪಾಡಿಕೊಂಡು ಬಂದಿದ್ದರು ಎಂಬುದಕ್ಕೆ ಅಲ್ಲಿಯ ವಾತಾವರಣವೇ ಸಾಕ್ಷಿ 
ಯಾಗಿತ್ತು. ಅಲ್ಲಿ ಅವರ ಅಪೂರ್ವ ಕಲಾಕೃತಿಗಳನ್ನು ಪ್ರದರ್ಶಿಸಲಾಗಿತ್ತು. ಜಲ 
ವರ್ಣದ ಇಪ್ಪತ್ತೆರಡು ಪ್ರಕೃತಿ ಚಿತ್ರಗಳನ್ನೂ ನಾಲ್ಕು ವೀಣೆಗಳನ್ನೂ ಆಳೆತ್ತರದ 


ನಾಲ್ಕು ಪ್ಲಾಸ್ಟರ್‌ ಉಬ್ಬುಚಿತ್ರಗಳನ್ನೂ (ರಿಲೀಫ್‌) ಕ್ರಮವಾಗಿ ಜೋಡಿಸ 
ಲಾಗಿತ್ತು. ಇವುಗಳ ಜೊತೆಗೆ ವೆಂಕಟಪ್ಪನವರಿಗೆ ಆಪ್ತರಾಗಿದ್ದ ಕಲ್ಕತ್ತ ಕಲಾ 
ಶಾಲೆಯ ಪ್ರಿನ್ಸಿಪಾಲ್‌ ಹಾರ್ವೇ ಮತ್ತು ಪರ್ಸಿ ಬ್ರೌನರವೇ ಅಲ್ಲದೆ 
ಮತ್ತೆ ಕೆಲವರ ಉಬ್ಬುಚಿತ್ರಗಳ  ಛಾಯಾಚಿತ್ರಗಳನ್ನೂ ಅಲ್ಲಿ ಇರಿಸ 
ಲಾಗಿತ್ತು. ಇವನೇ ಅಲ್ಲದೆ ದಂತದ ಫಲಕದ ಮೇಲೆ ಜಲವರ್ಣದಲ್ಲಿ ಬಿಡಿಸಿದ 
ಕೃಷ್ಣರಾಜ ಒಡೆಯರ ಮತ್ತು ಕಲಾಗುರು ಅಬನೀಂದ್ರನಾಥ ಠಾಕೂರರ ರೂಪ 
ಚಿತ್ರವನ್ನೂ ಅಲ್ಲಿ ನೀಕ್ಷಿಸಬಹುದಾಗಿತ್ತು. 

ಫೆ, ವೆಂಕಟಪ್ಪ ನವರು ಅನೇಕ ಕ್ಷೇತ್ರಗಳಲ್ಲಿ ಕ್ಸ ಆಡಿಸಿದ್ದರು. ಪ್ರತಿಯೊಂದ 
ರಲ್ಲೂ ಅಮೋಘ ಕೃತಿಗಳನ್ನು ರಚಿಸಿದ್ದರು. ವರ್ಣಚಿತ್ರ, ಶಿಲ್ಪ, ಪ್ಲಾಸ್ಟರ್‌ ಉಬ್ಬು 
ಚಿತ್ರ ಕೆಲಸ, ತಾಮ್ರದ ತಗಡಿನ ಮೇಲೆ ಉಬ್ಬುಚಿತ್ರ ಕೆಲಸ, ನೀಣೆಗಳ ರಚನೆ 
ವೀಣಾವಾದನ--ಇವುಗಳಲ್ಲೆಲ್ಲ ಅವರು ಸಿದ್ಧಹಸ್ತರಾಗಿದ್ದರು. ಇವುಗಳಲ್ಲಿ ಯಾವ 


೨ ಮಾನವಿಕ ಕರ್ಣಾಟಕ 


ಒಂದರಲ್ಲೇ ಆದರೂ ಅವರಷ್ಟು ಪ್ರಾವೀಣ್ಯ ಸಡೆದವರು ದೊಡ್ಡ ಕಲಾವಿದ ಎಂದು 
ಮೆರೆಯಬಹುದಿತ್ತು. ಆದರೆ ಸಕಟಿವ್ಪ ನಪರು ಎಲೆಮರೆಯ ೂವಿನಂತಿದ್ದ ರು. 

ಜಲವರ್ಣ ಚಿತ್ರರಚನೆಯಲ್ಲಿ "ಇವರಷ್ಟು ಸಿದ್ಧಿ ಪಡೆದವರು ವಿರಳ. ಈ 
ಮಾಧ್ಯಮ ಕಷ್ಠ ಸಾಧ್ಯವಾದ ಕಲೆಗಾರಿಕೆ. ಒನೆ ವರ್ಣಗಳನ್ನು ಬಳಸಿದರೆ ಮತ್ತೆ 
ಮೇಲಿಂದ ಮೇಲೆ ತೈಲವರ್ಣಗಳಂತೆ ಬಳಸುವಂತಿಲ್ಲ. ಪ್ರಕೃತಿಚಿತ್ರ ರಚನಾ 
ಪ್ರಕಾರದಲ್ಲಿ ವೆಂಕಟಪ್ಪನವರು ತಮ್ಮ ಪ್ರಾವೀಣ್ಯವನ್ನು ಮೆರೆದಿದ್ದಾರೆ. ವರ್ಣ 

ಸ್ವಚ್ಛತೆ ಅವರ ಪ ಕ್ರತಿಯೊಂಜು ಕೃತಿಯಲ್ಲೂ ಎದ್ದು ತೋರುವ ವಿಶೇಷ ಗುಣ. 

RA ಕೊಡೈಕನಾಲ" ೫8 ಚಾಮುಂಡಿ ಬೆಟ್ಟ ಗಳ ನಿಸರ್ಗ ದೃಶ್ಯಗಳನ್ನು 
ಆಯಾ ಖುತುಗಳಿಗೆ ತಕ್ಕಂತೆ ರಚಿಸಿದ್ದಾರೆ. ಪ್ರತಿಯೊಂದು : ಕೃತಿಯಲ್ಲೂ ಅವರು 
ಅತಿ ಸೂಕ್ಷ್ಮರೇಖಾವಿನ್ಯಾಸ ಮತ್ತು. ವರ್ಣವೈಖರಿಗಳನ್ನು ಕಾಪಾಡಿಕೊಂಡು 
ಬಂದಿದ್ದಾರೆ. ಬಿಳಿ ವರ್ಣವನ್ನು ಬಳಸದೆಯೇ ಕೃತಿ ರಚಿಸುವ ಚಮತ್ಕಾರ 
ಇವರದು. ರಾತ್ರಿಯ, ಸಂಜೆಯ ಸೊಬಗಿನ, ಬೆಳುದಿಂಗಳ, ಪ್ರಕೃತಿಯ ಪ್ರತಿ 
ಬಿಂಬದ, ದಟ್ಟ ಕಾನನದ, ಮಂಜುಗವಿದ ಮಳೆಗರೆದ ಸನ್ನಿವೇಶಗಳ, ಉದಯ 
ಕಾಲದ ಪ್ರಕೃತಿಯ ಪ್ರತಿರೂಪಗಳನ್ನು ಸೃಜಿಸಿದ್ದಾರೆ. ಈ ಕೃತಿಗಳಲ್ಲಿಯ ಜಲ, 
ಮೋಡ, ಜಡೆ ಗಿಡ, ಮರ, ಬಳ್ಳಿ, ಹೂ, ಮಳೆ, ಮಂಜು, ನೆಳಲು, ಬಿಸಿಲು, 
ಬೆಳುದಿಂಗಳು, ಸಂಜೆ, ಮುಂಜಾವು ಮುಂತಾದವನ್ನು ಬಹು ಸ್ವಾಭಾವಿಕ ವರ್ಣ 
ಗಳಲ್ಲಿ ನಿರೂಪಿಸಿದ್ದಾರೆ. ಇಲ್ಲಿಯ ಕುಂಚವೈಭವಕ್ಕೆ ಕಲಾವಿದರ ಬಹುದಿನದ ಅಪಾರ 
ಅನುಭವ ಸಾಧನೆಗಳೇ ಕಾರಣ ಎನ್ನಬೇಕು. ಪ್ರತಿಯೊಂದು ಚಿತ್ರವೂ ಅವರ 
ತಪಸ್ಸಿನ ಪ್ರಸಾದವಾಗಿ ಕಲಾಭಿಮಾನಿಗಳನ್ನು ಚಕಿತಗೊಳಿಸುತ್ತದೆ. 

ಕೆ. ವೆಂಕಟಿಪ್ಪನವರು ಜಲವರ್ಣ ಪ್ರಕೃತಿ ಚಿತ್ರಗಳ ಜೊತೆಗೆ ದಂತದ 
ಫಲಕದ ಮೇಲೆ ಜಲವರ್ಣದಲ್ಲಿ ರೂಪಚಿತ್ರ ಹಾಗೂ ಕಾವ್ಯಕಥಾಚಿತ್ರಗಳನ್ನೂ 
ರಚಿಸಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಇಂಥ ಎರಡು ದಂತಫಲಕ ಕೃತಿ 
ಗಳಲ್ಲಿಯ ಕಲೆಗಾರಿಕೆ, ಕುಂಚಕೌಶಲ ಕೌತುಕಪಡುವಂತಿದೆ. ಸೂಕ್ಷ್ಮದರ್ಶಿ 
ಯಿಂದ ನೋಡಿದರೂ ಅಲ್ಲಿಯ ವರ್ಣಗಳ, ರೇಖೆಗಳ ಜೀವಾಳ ವ್ಯಕ್ತವಾಗದಿರದು. 
ಈ ಕೃತಿಗಳ ಕಣ್ಣು ಗಳಲ್ಲಿ ಜೀವ ತುಂಬಲು ಇವರು ಬಳಸಿರುವ ಸೂಕ್ಷ್ಮವರ್ಣಗಳು 
ಆಶ್ಚರ್ಯತಡುವಧವು. ದಂತದ ಫಲಕದ ಮೇಲೆ ನೀರು-ಬಣ್ಣಗಳನ್ನು ನಿಲ್ಲಿಸು 
ವುದೇ ಸಾಹಸದ, ಶ್ರಮದ, ಜಾಣ್ಮೆಯ ಕೆಲಸ. 

ಪ್ಲಾಸ್ಟರಿನ ಉಬ್ಬುಚಿತ್ರ ಕೆಲಸ ದಲ್ಲಿ ಇವರು ಚಿತ್ರ ಕಲೆಯಷ್ಟೇೇ ಅದ್ವಿತೀಯ 
ವಾದ ಪ್ರೌಢಿಮೆಯನ್ನು" ತಿಕವು ದೊಡ್ಡ ಸತ್ತೆ ಎನ್ನಬೇಕು, ಇದು 
ವರ್ಣರಹಿತ ಕಲೆ. ಚ | ವರ್ಣಗಳ ಪ್ರಭಾವವನ್ನೇ ತರಬೇಕು. ಅವುಗಳ 
ರಚನೆಯಲ್ಲಿ ಉಬ್ಬುತಗ್ಗುಗಳ ಕೌಶಲ ಬಹು ಮುಖ್ಯವಾದುದು. ಅದು ಎಷ್ಟು 
ಸೂಕ್ಷ್ಮವಾಗಿರುತ್ತ ky "ಷ್ಟು ತೆಳುವಾಗಿರುತ್ತದೋ ಅಷ್ಟ ರಮಟ್ಟಿಗೆ ಶಿಲ್ಪಿ ಸ 


ಕಲಾತಪಸ್ವಿ ಫೆ, ವೆಂಕಟಪ್ಪ ಷ್ಠ 


ಕಲಾತಜ್ಞತೆ ವ್ಯಕ್ತವಾಗುತ್ತದೆ; ಕಲಾರಚನೆ ಅಷ್ಟರಮಟ್ಟಿಗೆ ಕಷ್ಟವಾಗುತ್ತದೆ. 
ಉಡುಪು ಹಾಗೂ ಚರ್ಮಗಳ ವ್ಯತ್ಯಾಸವನ್ನು ತೋರಿಸಬೇಕಾಗುತ್ತದೆ. ವೆಂಕಟಪ್ಪ 
ನವರ ನಾಲ್ಕು ದೊಡ್ಡ ಉಬ್ಬುಚಿತ್ರ ಕೃತಿಗಳು ಪ್ರೇಕ್ಷಕರ ದೃಷ್ಟಿಯನ್ನು ಸೆಳೆಯು 
ತ್ತವೆ. ಅಂದಿನ ಪ್ರದರ್ಶನದಲ್ಲಿ ಅರಣ್ಯದ ನಡುವೆ ಗುಹೆಯೊಂದರಲ್ಲಿ ತನ್ನ ಗುರು 
ದ್ರೋಣಾಚಾರ್ಯರ ಪ್ರತಿಮೆಯನ್ನು ಇಟ್ಟುಕೊಂಡು ಧನುರ್ವಿದ್ಯಾಭ್ಯಾಸದಲ್ಲಿ 
ತೊಡಗಿರುವ ಏಕಲವ್ಯನ ಶ್ರದ್ಧಾಸಕ್ತಿಗಳು ಅನುಪಮವಾಗಿ ವ್ಯಕ್ತವಾಗುವಂತಿರುವ 
ಕೃತಿ ಒಂದೆಡೆ ಇದ್ದರೆ, ಅದರ ಪಕ್ಕದಲ್ಲೇ ಇದ್ದ, ಅದೇ ಮಹಾಭಾರತದಿಂದ ಆರಿಸಿ 
ಕೊಂಡ ದೃಶ್ಯದಲ್ಲಿ ಕೌರವಪಾಂಡವರಿಗೆ ದ್ರೋಣಾಚಾರ್ಯರು ಬಿಲ್ಲುವಿದ್ಯೆಯ 
ಶಿಕ್ಷಣ ಕೊಡುತ್ತಿರುವ ಅಸದೃಶವಾದ ರಮ್ಯುಚಿತ್ರವಿತ್ತು. ಅವುಗಳ ಪಕ್ಕದಲ್ಲೇ 
ಶಿವತಾಂಡವರ ಅಪೂರ್ವ ಕೃತಿ ಆಕರ್ಷಕವಾದ ಭಂಗಿಯಲ್ಲಿ ಹೃದಯವನ್ನು 
ಸೆಳೆಯುತ್ತಿತ್ತು. ಇವೆಲ್ಲಕ್ಕಿಂತಲೂ ಮಿಗಿಲೆನಿಸಿದ " ಶಕುಂತಲೆಯ ಬೀಳ್ಕೊಡುಗೆ 
ದೃಶ್ಯ ಅಸಾಧಾರಣವಾದುದು. ತನ್ನ ಪತಿಯ ರಾಜಗೃಹಕ್ಕೆ ತೆರಳುತ್ತಿರುವ 
ಶಕುಂತಲೆಯ ಮುಖದಲ್ಲಿ ಮೂರು ಭಾವಗಳನ್ನು ಕಲಾವಿದರು ತಂದಿದ್ದಾರೆ. 
ತನ್ನ ಪತಿಯನ್ನು ಸೇರುವ ಸಂತೋಷ ಒಂದು ಕಡೆಯಾದರೆ, ತನ್ನ ಆಪ್ರೇಷ್ಟರನ್ನು 
ಬಿಟ್ಟು ತೆರಳುವ ವೇದನೆ ಮತ್ತೊಂದು ಕಡೆ. ಹೊಸ ಜನ ಹೊಸ ಸ್ಥಳಗಳ 
ಅನುಭವವನ್ನು ಪಡೆಯುವ ಕುತೂಹಲಜನಕ ಸಂಕೋಚ ಒಂದು ಕಡೆ. ಹೀಗೆಯೇ 
ಸಿದ್ಧಾರ್ಥನ ನಿರ್ಗಮನ ದೃಶ್ಯದಲ್ಲಿಯೂ ಶಾಂತಭಾವ ಅಪೂರ್ವವಾಗಿ ವ್ಯಕ್ತ ಪಟ್ಟಿದೆ. 
ಪ್ರತಿಮೆಗಳ ಪೈಕಿ " ರವೀಂದ್ರ 'ರ ಕೃತಿ ವಿಶಿಷ್ಟವಾದುದು. ೧೯೨೨ರಲ್ಲಿ ರವೀಂದ್ರರು 
ಮೈಸೂರಿಗೆ ಬಂದಿದ್ದರು. ಅವರ ಐದು-ಆರು ಭಂಗಿಗಳ ಭಾವಚಿತ್ರಗಳ ನೆರವಿನಿಂದ 
ರಚಿಸಿದ ಕೃತಿ ಇದು. ಮಹಾಕವಿಯ ಕೂದಲ ಎಳೆ ಎಳೆಯನ್ನೂ ಭಾವಪೂರ್ಣ 
ಮುಖಮುದ್ರೆಯನ್ನೂ ಮೂಡಿಸಿರುವುದರಲ್ಲಿ ಶಿಲ್ಪಿ ತಮ್ಮ ಪ್ರತಿಭೆಯನ್ನು 
ಬೆಳಗಿದ್ದಾರೆ. 

ವೆಂಕಟಪ್ಪನವರು ತಮ್ಮ ಕಲಾಕೃತಿಗಳಿಗೆ ವಸ್ತುವನ್ನು ಆರಿಸಿಕೊಳ್ಳುವಲ್ಲಿ 
ಸಾಮಾನ್ಯರ ಬದುಕನ್ನು ನಿರ್ಲಕ್ಷಿಸಿಲ್ಲ. ಅವರ "ಮಾಣಿ? ಈ ದೃಷ್ಟಿಯಿಂದ 
ಒಂದು ಅಪರೂಪದ ಕೃತಿ. ಆ ಮುಗ್ಧ ಬಾಲಕನ ಸಹಜ ಭಾವನೆಗಳನ್ನು ಶಿಲ್ಪಿಗಳು 
ಅತ್ಯಂತ ಸಹಜತೆಯಿಂಡ ತಂದಿದ್ದಾರೆ. ಕಿವಿಯ ಸುತ್ತುಮುರಿ, ಬೋಳುತಲೆಯ 
ನಡುವೆ ಬತ್ತಿಯಂತಿರುವ ಪುಡಿಜುಟ್ಟು--ಹೀಗೆ ವಿಚಿತ್ರವಾಗಿ ತೋರುವ ಈ 
ಕೃತಿಯನ್ನು ಯಾರೂ ಮರೆಯುವಂತಿಲ್ಲ. ಅಲ್ಲಿಯೇ ನೆಲದ ಮೇಲೆ ಯಾರೋ 
ಅಜಾಗರೂಕತೆಯಿಂದ ತುಳಿದು ಭಿನ್ನವಾದ "ಸಿದ್ಧಾರ್ಥ' ಅತ್ಯಂತ ಮೋಹಕ 
ವಾದ ತಾಮ್ರದ ಉಬ್ಬುಚಿತ್ರ ಕೃತಿ. ಅದನ್ನು ಅಲ್ಲಿಯೇ ಹಾಗೆಯೇ ಇರಿಸಲಾಗಿತ್ತು. 

ನಾವು ಕೆಲವರು ೧೯೬೦ರಲ್ಲಿ ಕೆ.ನಿ.ಯವರನ್ನು (ಕೆ. ವೆಂಕಟಿಪ್ಪನವರನ್ನು 
ಹೀಗೆ ಕರೆಯುವ ವಾಡಿಕೆಯಿತ್ತು) ಸಂದರ್ಶಿಸಿದಾಗ ಅವರು ಹಾಸಿಗೆ ಹಿಡಿದಿದ್ದರು. 


೪ ಮಾನವಿಕ ಕರ್ಣಾಟಕ 


ಅನಾರೋಗ್ಯದಿಂದ ಅವರ ಶಕ್ತಿ ಕುಗ್ಗಿದಂತೆ ಕಂಡರೂ ಅವರ ಮುಖದ ತೇಜಸ್ಸು 

ಅಚ್ಚ ಮಗೆ ಇತ್ತು. ಕಣ್ಣುಗಳಲ್ಲಿ ಅದೇ ಹೊಳಪು, ಅದೇ ಸೂಕ್ಷ್ಮದೃಷ್ಟಿ. 
ಸು re ಸ್ವಚ್ಛವಾಗಿ ಮಾತನಾಡುತ್ತಿದ್ದರು. ಎಪ್ಪತ್ತೈದರ ಗಡಿಯಲ್ಲಿದ್ದ 
ಅವರಿಗೆ ತಮ್ಮ ದೀರ್ಫ್ಥವಯೋಮಾನದ ಬಹುಮುಖ ಕಲಾಸಾಧನೆಯ ತರುವಾಯ 
ವಿಶ್ರಾಂತಿ ಅಗತ್ಯವಾಯಿತೇನೋ ಎಂದೆನಿಸುತ್ತಿತ್ತು ನಮಗೆ. ಆದರೆ ಅವರು 
ಕೊನೆಯ ವರೆಗೂ ಕುಂಚವನ್ನು ಕೆಳಗಿಟ್ಟವರಲ್ಲ. ಅನೇಕ ವರ್ಷ ಅವರ ಸಹಪಾಠಿ 
ಯಾಗಿದ್ದ ವೀಣೆಯೂ ಆಗ ಮೌನ ತಾಳಿತ್ತು. ಮತ್ತೊಂದು ಕೊಠಡಿಯಲ್ಲಿ 
ವರ್ಣತೂಲಿಕೆಗಳೂ ಫಲಕಗಳೂ ಚಿತ್ರರಚನೆಯ ಚೌಕಟ್ಟುಗಳೂ ನಿರ್ಜೀವವಾಗಿ 
ಬಿದ್ದಂತೆ ಕಾಣುತ್ತಿದ್ದುವು. ಕಲಾಗಾರದಲ್ಲಿ ಆಳೆತ್ತರದ "ಪ್ಲಾಸ್ಟರ್‌ ಆಫ್‌ 
ಪ್ಯಾರಿಸ್‌'ನ ನಾಲ್ಕು he Year” ಉಬ್ಬುಚಿತ್ರ ಗಳ ಮೇಲೆ ತೆಳುವಾದ 
ಬಾದಾಮಿ ಕಾಗದ ಹೊದಿಸಿದ್ದಿತು. ಮತ್ತೊ ಕ ಕೋಣೆಯಲ್ಲಿ ಅವರ ಅಪೂರ್ವ 
ಶಿಲ್ಪಕೃತಿಗಳನ್ನು--ವೃತ್ತಾ ಕಾರದ ಸಿದ್ಧಾರ್ಥ, ರವೀಂದ್ರರು, ಮಾಣಿ- ತೆಳುವಾದ 
ಶುಭ್ರವಸ್ತ್ರದಲ್ಲಿ ಮುಚ್ಚಿದ್ದರು. ಕೆ.ವಿ.ಯವರ ಅಂದಿನ ಸಹೆಪಾಠಿಗಳೆಂದರೆ ಇವೇ. 
ವಿಶಾಲವಾದ ಸೌಧದಲ್ಲಿ ತಮ್ಮ ಕಲಾಕೃತಿಗಳ ನಡುವೆ ಏಕಾಂಗಿಯಾಗಿ ಇದ್ದ ಈ 
ಕಲಾತಪಸ್ವಿ ಜನಜಂಗುಳಿಯನ್ನಾ ಗಲಿ ಸುಖಭೋಗಗಳನ್ನಾ ಗಲಿ ಬಯಸಿದವರಲ್ಲ. 
ಕಲಾರಾಧನೆಯೊಂದನ್ನೇ ತಮ್ಮ ಜೀವನದ ಉಸಿರಾಗಿ, ತಮ್ಮ ಬಾಳಿನ ಸರ್ವಸ್ವ 
ವಾಗಿ ಉಳಿಸಿಕೊಂಡು ಬಂದಿದ್ದರು. 

ಅವರಾಗ ಕಲೆಯ ಬಗ್ಗೆ ಮಾತನಾಡುತ್ತಾ " ಕಲೆಯಲ್ಲಿ ನಮ್ಮ ಜನಕ್ಕೆ 
ಅಭಿರುಚಿ ಕಡಿಮೆ” ಎಂದು ನುಡಿದು ದೃಷ್ಟಿಯನ್ನು ಒಂದು ಕಡೆ ಹೊರಳಿಸಿದರು. 
ಆ ಮಾತಿನ ಹಿಂದೆ ಅವರ ಬದುಕಿನಲ್ಲಿ ಕಂಡ ಸತ್ಯ ಅಡಗಿದಂತಿತ್ತು. ಈ 
ಕಲಾವಿದನ ಹಿರಿಮೆಯನ್ನು ಅರಿತೂ ನಮ್ಮ ಜನತೆ, ನಮ್ಮ ಸರ್ಕಾರ ಅವರನ್ನು 
ಔದಾಸೀನ್ಯದಿಂದ ಕಂಡುವು. ನಾಡಿಗೆ ಅವರಿಂದ ಹೆಚ್ಚು ಕಲಾಸೇವೆಯ ಅಪ 
ವಿಲ್ಲದಂತಾಯಿತು. ಆದರೂ ಕೆ.ವಿ.ಯವರ ಉಳಿದಿರುವ ಅಲ್ಪಸ್ವಲ್ಪ ಕೃತಿಗಳೇ 
ನಮ್ಮ ನಾಡಿನ ಅಮೂಲ್ಯ ಆಸ್ತಿಗಳಾಗಿವೆ. 

ವೆಂಕಟನ ನೃನವರಿಗೆ ಕಲೆಯಲ್ಲಿ ಆಸಕ್ತ ವಂಶಪಾರಂಸರ್ಯವಾಗಿ ಬಂದ ಆಸ್ತಿ. 
ಅವರ ತಾತ ಪ್ರ ಸಿದ್ಧ ಚಿತ್ರಕಾರರಾಗಿದ್ದ ಚಿತ್ರದುರ್ಗದ ವೆಂಕಟಪ್ಪ. ಕೆ.ವಿ.ಯವರ 
ತಂದೆಯ ಹೆಸರು ಳ್ಳ ಪ್ಲೃಪ್ಪ ನ. ಫೆ, ವೆಂಕಟಸ್ಪ। ನವರ ವಂಶದಘ ನ ರಾಜರ ಕಾಲದಲ್ಲಿ 
ದುರ್ಗದಿಂದ ಮೈಸೂರಿಗೆ. ಬಂದು ಸೇರಿ ಚಾತ್ರ ಯು ಪಡೆದವರು. [ತಾ 
ನವರು ಚಾಮರಾಜೇಂದ್ರ ಕಲಾಶಾಲೆಯಲ್ಲಿ ರಾಮಕೃಷ್ಣನ್‌ ಅವರ ನೇತೃ 
ದಲ್ಲಿ ಕಲಾಭ್ಯಾಸ ನಡೆಸಿ ತಮ್ಮ ಮುಂದಿನ ಚಟು ಸಾಧನೆ ಉತ್ತಮ Mal 
ಯನ್ನು ಹಾಕಿಕೊಂಡರು. ಹೊಸ ಅರಮನಿ ನೆಯನ್ನು ಕಟ್ಟುವ ಕಾಲದಲ್ಲಿ ನೂರಾರು 
ಜನ ಎರು ಅಲ್ಲಿ ಕೆಲಸಮಾಡಬೇಕಾದ ಸಸರ್ಜ ಬಂದಾಗ ವೆಂಕಟಪ್ಪ 


ಕಲಾತಪಸ್ವಿ ಕೆ, ನೆಂಕಟಿಪ್ಪ ೫ 


ನವರಿಗೂ ಅಲ್ಲಿ ಅವಕಾಶ ಸಿಕ್ಕಿತ್ತು. ಆಗಲೇ ನುರಿತ ಕಲಾವಿದರಂತೆ ಕೈಚಳಕ 
ತೋರುತ್ತಿದ್ದ ಈ ಬಾಲಕನೂ ತಮ್ಮಷ್ಟೇ ಶುಲ್ಕ ಪಡೆಯುತ್ತಿದ್ದುದನ್ನು ಕಂಡ ಕೆಲ 
ಹಿರಿಯ ಕಲಾವಿದರು ಗೊಣಗಾಡಿ " ಮೀಸೆ ಹೊತ್ತ' ತಮಗೂ ಇನ್ನೂ ಮಿಾಸೆ 
ಚಿಗುರದ ಈ ಬಾಲಕನಿಗೂ ಸಮಾನ ಪುರಸ್ಥಾರವೆ? ಎಂದು ಅಂದುಕೊಂಡರಂತೆ. 
" ಕೆಲಸಮಾಡುವುದು ಮಾಸೆಯಲ್ಲ, ಹಸ್ತ !? ಎಂದು ಕೆ.ವಿ.ಯವರು ಚಾತುರ್ಯ 
ದಿಂದ ಉತ್ತರಿಸಿ ಅವರನ್ನೆಲ್ಲಾ ನಗಿಸಿದ್ದರಂತೆ. 

ಒಮ್ಮೆ ಇವರ " ಸಿಂಹ ಸಿಂಹಿಣಿ? ಎಂಬ ಚಿತ್ರವನ್ನು ಅರಮನೆಯ ಅಧಿಕಾರಿ 
ಗಳೊಬ್ಬರು ನೋಡಿ ಮಹಾರಾಜರ ದೃಷ್ಟಿಗೆ ತಂದಾಗ ಅವರು ಆ ಚಿತ್ರವನ್ನು ಆ 
ಹುಡುಗ ಬರೆದ ಕೃತಿಯೆಂದು ನಂಬಲಾಗಲಿಲ್ಲವಂತೆ! ಕೊನೆಗೆ ಮಹಾರಾಜರೇ 
ಅವರನ್ನು ಕರೆಸಿ ಒಂದು ಸಣ್ಣ ಪರೀಕ್ಷೆ ನಡೆಸಿ, ಅವರ ಕಲಾಪ್ರತಿಭೆಯನ್ನು ಖಚಿತ 
ಮಾಡಿಕೊಂಡರು. ಅವರ ಕಲಾಕೌಶಲವನ್ನು ಮೆಚ್ಚಿ ನೂರು ರೂಪಾಯಿಗಳ 
ಬಹುಮಾನ ನೀಡಿ ಪ್ರೋತ್ಸಾಹಿಸಿದರು. ಹೀಗೆ ರಾಜದೃಸ್ಟಿಗೆ ಬಿದ್ದ ಅವರಿಗೆ 
ಮುಂದೆ ತಮ್ಮ ಹೆಚ್ಚಿನ ಕಲಾಭ್ಯಾಸಕ್ಕೆ ಅವಕಾಶಗಳು ಒದಗಿಬಂದುವು. ನಾಲ್ವಡಿ 
ಕೃಷ್ಣರಾಜ ಒಡೆಯರು ಇವರ ಜಾಣ್ಮೆಯನ್ನು ತಕ್ಷಣವೇ ಗುರುತಿಸಿ ಹೆಚ್ಚಿನ 
ಕಲಾಶಿಕ್ಷಣಕ್ಕೆ ಇವರನ್ನು ಕಲ್ಕತ್ತಕ್ಕೆ ಕಳಿಸಲು ಅನುಕೂಲ ಮಾಡಿಕೊಟ್ಟರು. 
ಇವರಿಗೆ ಇಂಗ್ಲಿಷ್‌ ಶಿಕ್ಷಣ ಕೊಡಿಸಿದರು. ಈ ಮೊದಲೇ ಪಾಶ್ಚಾತ್ಯ ಕಲಾ 
ಸಂಪ್ರದಾಯವನ್ನು ಕೈಗೂಡಿಸಿಕೊಂಡು ಮದ್ರಾಸ್‌ ಚಿತ್ರಕಲಾ ಪರೀಕ್ಷೆಗಳಲ್ಲಿ 
ಡಿಪ್ಲೊಮಾ ಗಳಿಸಿದ್ದ ವೆಂಕಟಪ್ಪನವರು ಕೃಷ್ಣರಾಜ ಒಡೆಯರ ಪ್ರೋತ್ಸಾಹದಿಂದ 
೧೯೦೮ರಲ್ಲಿ ಸರ್ಕಾರದ ವಿದ್ಯಾರ್ಥಿವೇತನ ಪಡೆದು ಕಲ್ಕತ್ತ ಕಲಾಶಾಲೆಯಲ್ಲಿ 
ಉನ್ನತ ಶಿಕ್ಷಣಕ್ಕೋಸ್ಕರ ಹೋದರು. ಅಲ್ಲಿ ಪರ್ಸಿ ಬ್ರೌನ್‌ ಹಾಗೂ 
ಡಾ. ಅವನೀಂದ್ರನಾಥ ಠಾಕೂರ್‌ ಅವರ ಮಾರ್ಗದರ್ಶನದಲ್ಲಿ ಕೆ.ನಿ.ಯವರ 
ಕಲಾಭ್ಯಾಸ ಮುಂದುವರಿಯಿತು. ಎರಡು ವರ್ಷಗಳಲ್ಲಿ ಹಿಂದಿರುಗಬೇಕಾಗಿದ್ದ 
ಅವರು ಆರೇಳು ವರ್ಷಗಳ ಕಾಲ ಅಲ್ಲಿಯೇ ನಿಂತು ಬೌದ್ಧ, ರಜಪೂತ ಮತ್ತು 
ಮೊಗಲ್‌ ಸಂಪ್ರದಾಯಗಳನ್ನು ಅಭ್ಯಾಸ ಮಾಡಿಕೊಂಡರು. ದೇಶದ ನಾನಾ 
ಚಿತ್ರಸಂಗ್ರಹಾಲಯಗಳನ್ನು ಸಂದರ್ಶಿಸಿದರು. ೧೯೧೦ರಲ್ಲಿ ಲಂಡನ್ನಿನಿಂದ ಮಿಸೆಸ್‌ 
ಹೆರಿಂಗ್‌ಹ್ಯಾಮ್‌ ತಮ್ಮ ೮೦ನೆಯ ವಯಸ್ಸಿನಲ್ಲಿ ಅಜಂತ ಗುಹಾಲಯಗಳ 
ಪ್ರಾಚೀನ ಭಿತ್ತಿಚಿತ್ರಕಲಾಭ್ಯಾಸವನ್ನು ನಡೆಸಲು ಭಾರತಕ್ಕೆ ಬಂದಿದ್ದರು. ಆ 
ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಅಧ್ಯಯನಕ್ಕೆ ಪರ್ಸಿ ಬ್ರೌನರು ತಮ್ಮ ನಚ್ಚಿನ 
ಶಿಷ್ಯರಲ್ಲಿ ಇಬ್ಬರಾದ ನಂದಲಾಲ್‌ ಬಸು ಮತ್ತು ವೆಂಕಟಪ್ಪನವರನ್ನು ಕಳಿಸಿದ್ದರು. 
ಹೆಚ್ಚಿನ ಶಿಲ್ಪಕಲಾ ಸರಿಚಯಕ್ಕಾಗಿ ಇಟಲಿಗೆ ತೆರಳುವ ಅನಕಾಶ ವೆಂಕಟಪ್ಪನವರಿಗೆ 
ಒಂದನೆಯ ಮಹಾಯುದ್ಧದಿಂದಾಗಿ ತಪ್ಪಿಹೋಯಿತು. ಅನಂತರ ೧೯೧೬ರಲ್ಲಿ 
ಮೈಸೂರಿಗೆ ಹಿಂದಿರುಗಿದ ಮೇಲೆ ಸಂಗೀತದ ವ್ಯಾಮೋಹ ಹೆಚ್ಚಾಗಿ ಕೃಷ್ಣರಾಜ 


ಬ ಮಾನವಿಕ ಕರ್ಣಾಟಕ 


ಒಡೆಯರ ಅಭಿಮತದಂತೆ ವೈಣಿಕಶಿಖಾಮಣಿ ವೀಣೆ ಶೇಷಣ್ಣ ನವರಲ್ಲಿ ಏಳು 
ವರ್ಷಗಳ ಕಾಲ ವೀಣಾಭ್ಯಾಸ ಮಾಡಿದರು. ಇದೇ ಸಂದರ್ಭದಲ್ಲಿ ಅವರ 
ಶ್ರೇಷ್ಠ ಕೃತಿ " ವೀಣಾ ಹುಚ್ಚು” ಜಲವರ್ಣದಲ್ಲಿ ಸೊಗಸಾಗಿ ರಚಿತವಾಯಿತು. 
ಈ ಕೃತಿ ವಿಶ್ರದ ಪ್ರಮುಖ ಸಂಚಿಕೆಗಳಲ್ಲಿ ಪ್ರಕಟವಾಗಿ ಕೆ. ವಿ.ಯವರಿಗೆ ಅಪಾರ 
ಯಶಸ್ಸು ತಂದುಕೊಟ್ಟಿತು. ಅವನೀಂದ್ರನಾಥರು ಬಿಟ್ಟುಕೊಟ್ಟ ಕಲ್ಕತ್ತ ಕಲಾ 
ಶಾಲೆಯ ಮುಖ್ಯ ಪ್ರಾಧ್ಯಾಪಕ ಸ್ಥಾನಕ್ಕೆ ಕರೆ ಬಂದದ್ದು ಇದೇ ಕಾಲದಲ್ಲಿ. ಆದರೆ 
ವೆಂಕಟಪ್ಪನವರು ಅದಕ್ಕೆ ಮನಗೊಡಲಿಲ್ಲ. 

ಮೈ ಸೂರು ನಗರದಲ್ಲಿ ೧೯೨೩ರಲ್ಲಿ ಕೆ.ವಿ.ಯವರು ನಡೆಸಿದ ಜೀವನ 
ಅಪೂರ್ವವಾದುದು ; ತಪಸ್ಸದೃಶವಾದದ್ದು. ಕೃಷ್ಣರಾಜ ಒಡೆಯರ ಅಪೇಕ್ಷೆಯಂತೆ 
ಅವರು ಅರಮನೆಯಲ್ಲಿ ಶಿಲ್ಪಕೃತಿಗಳ ರಚನೆಗೆ ತೊಡಗಿದರು. ಅರಸರು ಈ 
ಕಲಾವಿದರಿಗೆ ನೀಡಿದ ಪ್ರೋತ್ಸಾಹ ಚಿರಸ್ಮರಣೀಯವಾದದ್ದು. ಆಗ ರಚಿಸಿದ 
ಕೆಲವು ಉಬ್ಬು ಚಿತ್ರಗಳು ಈಗಲೂ ಮೈಸೂರು ಅರಮನೆಯ ಗಾಜಿನ ಮಹಡಿಯ 
ದರ್ಬಾರು ಭವನದ ಭಿತ್ತಿಯ ಮೇಲಿವೆ. ಇದೇ ಸಂದರ್ಭದಲ್ಲಿ ದೆಹಲಿಯ 
ವೈಸ್‌ರಾಯ್‌ ಭವನದ ಶೃಂಗಾರಕ್ಕೆ ಕರೆ ಬಂದರೂ ವೆಂಕಟಪ್ಪನವರು ಅದನ್ನು 
ಒಪ್ಪಿಕೊಳ್ಳದೆ ಕನ್ನಡ ನಾಡಿನಲ್ಲೇ ನಿಂತದ್ದು ಅವರ ನಾಡ ಪ್ರೇಮವನ್ನು ತೋರಿಸು 
ತ್ತದೆ. ಮಹಾರಾಜರು ಕೆ.ವಿ.ಯವರಲ್ಲಿ ಆತ್ಮೀಯತೆಯಿಂದ ವರ್ತಿಸುತ್ತಿದ್ದರು. 
ಅನರು ಯಾವ ಕಟ್ಟುಪಾಡೂ ಇಲ್ಲದೆ ಸಾಧಾರಣ ಉಡುಪಿನಲ್ಲೇ ಮಹಾರಾಜರನ್ನು 
ಸಂದರ್ಶನಮಾಡುವ ಅವಕಾಶವಿತ್ತಿದ್ದರು. ವೆಂಕಟಪ್ಪನವರು ಸ್ವಲ್ಪ ಕಾಲ 
ಚಾಮುಂಡಿ ಬೆಟ್ಟದ ಮೇಲೆ ಬಾಡಿಗೆ ಮನೆಯಲ್ಲಿದ್ದು ಅನೇಕ ನಿಸರ್ಗ ದೃಶ್ಯಗಳ 


ಚಿತ್ರಗಳನ್ನು ರಚಿಸಿದರು. ನೀಲಗಿರಿಯಲ್ಲಿ ಕೆಲವು ಕಾಲ ನೆಲಸಿ ಅಲ್ಲಿಯ ನಿಸರ್ಗ : 


ದೃಶ್ಯಗಳನ್ನು--ಬೇರೆ ಬೇರೆ ಖುತುಗಳಲ್ಲಿ ಕಾಣುತ್ತಿದ್ದ ಹಾಗೆ--ಚಿತ್ರಿಸಿದರು. ಅವು 
ಇಂದೂ ಅನೇಕ ಕಲಾವಿದರಿಗೆ ಸ್ಫೂರ್ತಿ ನೀಡುತ್ತಿವೆ. ಮೈಸೂರಿನ ಜಗನ್ಮೋಹನ 
ಕಲಾಶಾಲೆಯಲ್ಲಿ ಇವರ "ವೀಣಾ ಹುಚ್ಚು', "ರಾಧಾ ಹರಿಣಿ', "ಅರ್ಧನಾರೀಶ್ವರ, 
“ಶಿವರಾತ್ರಿ” ಮತ್ತು "ನೀಲಗಿರಿಯ ಪ್ರಕೃತಿ ಚಿತ್ರಗಳು? ಇಂದಿಗೂ ಕಲಾಭಿಮಾನಿ 
ಗಳನ್ನು ಆಕರ್ಷಿಸುತ್ತಿವೆ. ಇವರ ಇನ್ನೂ ಅನೇಕ ಕಲಾಕೃತಿಗಳು ಅಲ್ಲಲ್ಲಿ 
ಹಿತೈಷಿಗಳ ಮನೆಯಲ್ಲಿ ಹಂಚಿಹೋಗಿವೆ. 

ಕೆ.ನಿ.ಯವರು ಹುಟ್ಟುಕಲಾವಿದರು. ಕಲಾವಿದರಿಗೆ ಸಹಜವಾದ ಏಕಾಂತ 
ಪ್ರಿಯತೆ ಅವರಲ್ಲಿ ಮನೆಮಾಡಿಕೊಂಡಿತ್ತು. ಸಂಜೆಯ ವೇಳೆ ಗಾಳಿಸಂಚಾರ 
ಹೊರಟಾಗ ನಡುವೆ ಕಲೆಗೆ ಸಂಬಂಧಪಟ್ಟ ಯಾವುದಾದರೂ ಭಾವ ಹೊಳೆದ 
ಕೂಡಲೇ ಮೋತಿಖಾನೆ ಮಹಡಿಯಲ್ಲಿದ್ದ ತಮ್ಮ ಚಿತ್ರಾಗಾರಕ್ಕೆ ಧಾವಿಸಿ ಬರುತ್ತಿದ್ದ 
ರಂತೆ. ಎಷ್ಟೋ ವೇಳೆ ರಾತ್ರಿ ನಿದ್ರೆಯ ಸಮಯದಲ್ಲಿಯೂ ಎದ್ದು ಕುಳಿತು ಕಲಾ 
ರಚನೆಯಲ್ಲಿ ತೊಡಗುತ್ತಿದ್ದರಂತೆ. ಕಲಾರಚನೆಯ ಕಾಲದಲ್ಲಿ ಬೇಕಾದ ಏಕಾಂತ 


4x 


| 


ಸಿದ್ಧಾರ್ಥನ ನಿರ್ಗಮನ (ಪ್ಲಾಸ್ಮರಿನ ಉಬ್ಬು ಚಿತ್ರ) 


ಉಟ 
ತೌ 


ಶಿವತಾಂಡವ ನೃತ್ಯ 


ಬ 


ಅರ್ಜುನನ ಧನುರ್ನಿದೆ, 


— 
Ww 


% 


"7 6/1 


ಕಲಾತಪಸ್ವಿ ಕೆ. ವೆಂಕಟಪ್ಪ ೭ 


ಕ್ಕೋಸ್ಕರ ಇವರು ಏನೇನೋ ಉಪಾಯಗಳನ್ನು ಹುಡುಕಬೇಕಾಯಿತು. “The 
studio is closed for public until further notice. Please do not 
disturb,” ಎಂದು ಮುಂಬಾಗಿಲಿನ ಮೇಲೆ ಬೋರ್ಡು ಹಾಕಿ, ಹೊರಗೆ ಬೀಗ 
ಹಾಕಿಸಿ, ಹಿಂಬಾಗಿಲಿನಿಂದ ಒಳಗೆ ಸೇರಿ ಕಾರ್ಯಮಗ್ತರಾಗುತ್ತಿದ್ದರು! ಅನಗತ್ಯ 
ವಾಗಿ ಒಂದು ಕ್ಷಣವನ್ನೂ ವ್ಯರ್ಥವಾಗಿ ಕಳೆಯುತ್ತಿರಲಿಲ್ಲ, ಅಪ್ಪಟ ಶುದ್ಧಹೃದಯ, 
ನಿಷ್ಕ ಪಟಸ್ವಭಾವ, ವ್ಯಕ್ತಿತ್ವದಲ್ಲಿ ಸಾಧಿಸಿಕೊಂಡಿದ್ದ ಹಿರಿಮೆ ಇವು ಕಲೆಯಲ್ಲಿ 
ಮೂಡಿಬಂದಿದ್ದುವು. ಕಲಾಯೋಗಿ, ಕಲಾತಪಸ್ವಿ ಎಂಬೆಲ್ಲ ಮಾತುಗಳ ಸಾರ್ಥಕ್ಯ 
ಇವರಂಥ ಹಿರಿಯ ಆದರ್ಶಜೀನಿಗಳಿಂದಲೇ ಎನ್ನಬೇಕು. ಹಿರಿಮೆಗೆ ಒಪ್ಪುವಂಥ 
ನಿಯಮ ಅವರದು. ಕೊನೆ ಗಳಿಗೆಯ ತನಕ ತಮ್ಮನ್ನು "ಕಲಾ ವಿದ್ಯಾರ್ಥಿ' 
ಎಂದೇ ಕರೆದುಕೊಳ್ಳುತ್ತಿದ್ದರು. ಸಾಗರೋಪಮವಾದ ಲಲಿತಕಲೆಯಲ್ಲಿ ನನ್ನ 
ಜ್ಞಾನವೆಂಬುದು ಒಂದು ಹನಿ--ಎಂದು ಅವರು ಅನೇಕ ಸಾರಿ ಹೇಳುತ್ತಿದ್ದು 
ದುಂಟು. ನಾಲ್ವಡಿ ಕೃಷ್ಣರಾಜ ಒಡೆಯರು ದಿವಂಗತರಾದಮೇಲೆ ಅರಮನೆಯಲ್ಲಿ 
ಕಲೆಗೆ ಸರಿಯಾದ ಪ್ರೋತ್ಸಾಹವಿಲ್ಲದೆ ಕೆ.ನಿ.ಯವರು ಬೆಂಗಳೂರಿಗೆ ಹೋಗಿ 
ನೆಲಸಬೇಕಾಯಿತು. 


ಚಿತ್ರ, ಶಿಲ್ಪ ಮತ್ತು ಸಂಗೀತ ಕಲೆಗಳಲ್ಲಿ ತಳೆದಿದ್ದಷ್ಟೇ ಅಭಿರುಚಿಯನ್ನು 
ನಾಟಕ ಕಲೆಯಲ್ಲಿ ಪಡೆದಿದ್ದ ಕೆ.ವ.ಯವರು ವರದಾಚಾರ್ಯರ ಅಪೂರ್ವ 
ಅಭಿನಯ ಕಲೆಗೆ ಮಾರುಹೋಗಿದ್ದರು. ವರದಾಚಾರ್ಯರಿಗೆ ನೇರವಾಗಿ ಹಣ 
ಕೈಸೇರಲೆಂದು ಅವರೇ ಮೈಸೂರಿನಲ್ಲಿ ಬೂತಿನಲ್ಲಿ ಕೂತು ಟಕೆಟುಗಳನ್ನು ಮಾರಿದ 
ಪ್ರಸಂಗಗಳೂ ಉಂಟು. 

ವೆಂಕಟಪ್ಪನವರ ಆತ್ಮಾಭಿಮಾನ ಬಹು ದೊಡ್ಡದು. ಕಲೆಗೆ, ಕಲಾವಿದರಿಗೆ 
ಅಪಚಾರವಾದರೆ ಧೈರ್ಯವಾಗಿ ಪ್ರತಿಭಟಿಸುವ ಕೆಚ್ಚಿನ ವ್ಯಕ್ತಿಯಾಗಿದ್ದ ಇವರು 
ಒಮ್ಮೆ ಕಲ್ಕತ್ತದ ರಾಮಕೃಷ್ಣ ಆಶ್ರಮದ ಕಾರ್ಯಾಲಯದವರು ತಮ್ಮ ಪತ್ರಿಕೆಯಲ್ಲಿ 
ಇವರ ಕಲಾಕೃತಿಯ ಭಾವಚಿತ್ರವೊಂದನ್ನು ಹಿಂದುಮುಂದಾಗಿ ಮುದ್ರಿಸಿದ್ದುದರಿಂದ 
ಅಲ್ಲಿಯ ಉಚ್ಛ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಜಯ ಗಳಿಸಿದರು. ತಮ್ಮ 
ಪ್ರತಿವಾದಿಗೆ ಕೇವಲ ಒಂದೇ ರೂಪಾಯಿಯ ದಂಡವನ್ನು ವಿಧಿಸಿದ್ದರೂ ಸೋದರ 
ಕಲಾವಿದರಿಗೆ ಒಂದು ಗೌರವಪ್ರತಿಷ್ಠೆಗಳನ್ನು ತಂದುಕೊಟ್ಟ ಂತಾಯಿತೆಂದು ಇವರ 
ಐರೋಪ್ಯ ವಕೀಲರು ಪ್ರಶಂಸೆಯ ಮಾತುಗಳನ್ನಾಡಿದ್ದರು. ತಮ್ಮ ಹಕ್ಕುುಬಾಧ್ಯತೆ 
ಗಾಗಿ ಯಾರನ್ನಾದರೂ ಪ್ರತಿಭಟಿಸುವ ಥೈರ್ಯ ಅವರಿಗಿತ್ತು. 
ವೆಂಕಟಿಸ್ಪನವರನ್ನು ಅವರ ಕೊನೆಗಾಲದಲ್ಲಿ ಸೋದರಳಿಯ ರಾಮರಾಜು 
ಸೇವಿಸಿದರು. ವೆಂಕಟಿಸ್ಪನನರು ದಿವಂಗತರಾದ ಮೇಲೆ ರಾಮರಾಜು ಅವರು 
ವೆಂಕಟಪ್ಪನವರ ಸಮಸ್ತ ಕಲಾಕೃತಿಗಳನ್ನೂ ಅವರು ಬಳಸುತ್ತಿದ್ದ ವಸ್ತುಗಳನ್ನೂ 
ಮೈ ಸೂರು ಸರ್ಕಾರ ಬೆಂಗಳೂರಿನಲ್ಲಿ ವೆಂಕಟಪ್ಪನವರ ಹೆಸರಿನಲ್ಲಿ ರೂಪಿಸುತ್ತಿರುವ 


೮ ಮಾನವಿಕೆ ಕರ್ಣಾಟಕ 


ಕಲಾಸಂಗ್ರಹಾಲಯಕ್ಕೂ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ 
ಸಂಸ್ಥೆಯ ಸಾಂಸ್ಥ ತಿಕ ವಸ್ತುಸಂಗ್ರಹಾಲಯಕ್ಕೂ ನೀಡಿದರು. ಕೇಂದ್ರ ಲಲಿತ 
ಕಲಾ ಅಕೆಡಮಿಯವರು ವೆಂಕಟಪ್ಪನವರ ಅಪೂರ್ವ ಸುಂದರ ಕೃತಿಗಳೊಡನೆ 
ಪರಿಚಯಾತ್ಮಕ ಕೈ ಹೊತ್ತಿಗೆಯೊಂದನ್ನು ಪ್ರಕಟಿಸಿದ್ದಾರೆ. 

ಭಾರತೀಯ ಕಲಾವಿದರ ಶ್ರೇಣಿಯಲ್ಲಿ ವೆಂಕಟಪ್ಪನವರ ಸ್ಥಾನ ಅಗ್ರಗಣ್ಯ 
ವಾದುದು. ಭಾರತೀಯ ಕಲಾಪರಂಪರೆಗೆ ಅವರು ಅರ್ಪಿಸಿದ ಕೃತಿಗಳೂ ಅನರ್ಫ್ಯ 
ವಾದಂಥವು. ವೆಂಕಟಪ್ಪನವರ ಪರಿಶುದ್ಧ ನಿಷ್ಕಪಟ ಜೀವನ ಇತರ ಕಲಾವಿದರಿಗೆ 
ಆದರ್ಶವಾದದ್ದು. ಕರ್ಣಾಟಕದ ಕಲೆಗೆ ಕಲಾವಿದರಿಗೆ ಒಂದು ಘನತೆಯನ್ನು, 
ಒಂದು ಗೌರವವನ್ನು ಅವರು ತಂದುಕೊಟ್ಟರು. ಕೆ.ವಿ.ಯವರ ಖ್ಯಾತಿ ಭಾರತ 
ವ್ಯಾಪಿಯದಲ್ಲ; ಅದು ವಿಶ್ವವ್ಯಾನಿ. ಇವರು ಕನ್ನಡಿಗರು--ಎಂಬುದು ನಾಡಿಗೇ 
ಹೆಮ್ಮೆಯ ಸಂಗತಿ. 


1 ಲೇಖನದೊಂದಿಗೆ ಪ್ರಕಟವಾಗಿರುವ ಚಿತ್ರಗಳು ಕನ್ನಡ ಅಧ್ಯಯನ ಸಂಸೆ ಯ ಸಾಹಿತ್ಯಿಕ 
ವಸ್ತು ಸಂಗ್ರಹಾಲಯದ ಮತ್ತು ಪಿ. ಆರ್‌, ತಿಪ್ಪೇಸ್ವಾಮಿ ಅವರ ಸಂಗ್ರಹಗಳಿಂದ. 


ಹೆ ಎಸ್‌. ನಾರಾಯಣಸ್ವಾಮಿ 
ಗಾಂಧೀ ದೃಷ್ಟಿಯಲ್ಲಿ ದೇವರು 


ದೇನರಿದ್ದಾನೆಯೆ? 


ಈ ಪ್ರಶ್ನೆ ಗಾಂಧೀಜಿಯನ್ನೆಂದೂ ಕಾಡಲಿಲ್ಲ. " ಇದ್ದಾನೆ' ಅನ್ನುವುದನ್ನೇ ಅವರು 
* ಸತ್ಯ? ಎಂದು ಸಂಬೋಧಿಸಿದರು. ಆದರೆ ಅದೆಂದೂ ಬೌದ್ಧಿಕ ವಿವರಣೆ 
ಎಂದು ಅವರಿಗನಿಸಲಿಲ್ಲ. ಈಶ್ವರೀ ನಿಯಮದ ಅರಿವು ಪ್ರಧಾನವಾಗಿ ಹೃದಯ 
ಗಮ್ಯು. ಬೌದ್ಧಿಕ ತರ್ಕ ಅದನ್ನನುಸರಿಸಿ ಬರುವ ಬಡಪ್ರಯತ್ನ. "116 is no 
God who merely satisfies the intellect if He ever does... God to 
be God must rule the heart and transform it. He must express 
himself in every smallest act of his votary.”™ 

" ಕೇವಲ ಬುದ್ಧಿ ಗ್ರಾಹ್ಯವಾದದ್ದು ಎಂದಿಗೂ " ದೇವರು” ಎನ್ನಲಾಗದು-..- 
ದೇವರು ದೇವರೆನಿಸಬೇಕಾದರೆ ಅವನು ಮಾನವಹೃದಯವನ್ನಾಳಿ ಅದನ್ನು 
ಪರಿಷ್ಕರಿಸಬೇಕು. ನಂಬಿಕೆಯುಳ್ಳವನ ಅತಿ ಚಿಕ್ಕ ಕ್ರಿಯೆಯಲ್ಲೂ ಅವನು ಪ್ರಕಟ 
ವಾಗಬೇಕು.” ಇದು ಅವರ ಕಲ್ಪನೆ. 

ಉಪನಿಷತ್ತು ಹೀಗೆ ಘೋಷಿಸುತ್ತದೆ: "" ಯತೋ ವಾಚೋ ನಿವರ್ತಂತೇ 
ಅಪ್ರಾಪ್ಯ ಮನಸಾ ಸಹೆ?' ಯಾನ ತಾಣವನ್ನು ನಿಲುಕಲಾರದೆ ಮಾತು 
ಹಿಂತಿರುಗಿ ಬರುತ್ತದೆಯೋ, ಯಾವುದನ್ನು ಮನಸ್ಸೂ ಸಹೆ ನಿಲುಕಲಾರದೋ, 
ಅದು ಆ ಪರವಸ್ತು. ಆದ ರಿಂದ ವಿಶ್ವಪ್ರಯತ್ನ ಮಾಡಿದರೂ ಬುದ್ಧಿಯ ತರ್ಕಕೌಶಲ 
ದಿಂದ ದೇವರ ಇರುವಿಕೆಯನ್ನು ಸಿದ್ಧಾಂತ ಮಾಡಲಾರೆವು. 

ಆದರೂ ಅನಾದಿಕಾಲದಿಂದ ಮನುಷ್ಯನ ದೈವಾನ್ರೇಷಣೆ ಸಂತತವಾಗಿ 
ಸಾಗುತ್ತಲೇ ಇದೆ. ಹುಟ್ಟಿಬಂದ ಪ್ರತಿಯೊಂದು ಜೀನಿಗೂ ಇಂದ್ರಿಯಾತೀತವಾದ 
ಅನೇಕ ಅನುಭವಗಳು ಆಗುತ್ತಲೇ ಇರುವುದರಿಂದ ಅವನ ಬುದ್ಧಿ ಅಂಥ ಅನುಭವ 
ಗಳ ಮೂಲವನ್ನು ಶೋಧಿಸಹೊರಡುತ್ತದೆ. ಈ ಅನುಭವಗಳೆಲ್ಲ ಪ್ರಧಾನವಾಗಿ 
ಮಾನವನ ಭಾವನಾಲೋಕಕ್ಕೆ ಸೇರಿದುದು. ಭಾವನೆಯ ಶಕ್ತಿಯೇ ಇತರ ಪ್ರಾಣಿ 


1 Speech recorded in 1931 


೧0 ಮಾನಪಿಕ ಕರ್ಣಾಟಕ 


ಗಳಿಂದ ಮಾನವನನ್ನು ಪ್ರತ್ಯೇಕಗೊಳಿಸುವ ಶಕ್ತಿ. ತನ್ನ ಬಾಹ್ಯ ವಿಶ್ವದ ಅನಂತ 
ಗೂಢ ವಿಸ್ತಾರವನ್ನೂ ಅಂತರಂಗದ ಅತಿಗಹನವಾದ ತಲರಹಿತ ಆಳವನ್ನೂ 
ತನ್ನ ಸಾಮರ್ಥ್ಯಕ್ಕನುಗುಣವಾಗಿ ಹೊಕ್ಕು ಪರಿಸರದೊಡನೆ ಸಾಮರಸ್ಯದ 
ಆನಂದಾನುಭವ ಪಡೆಯುವುದು ಭಾವನೆಯಿಂದಲೇ. ಭಾವನೆಗೆ ನಿಲುಕುವ ವಸ್ತು 
ಒಂದಲ್ಲ ಒಂದು ದಿನ ಭೌತಿಕ ಇಂದ್ರಿಯಾನುಭವದ ಕ್ಷಿತಿಜದೊಳಗೆ ಬರಲು ಸಾಧ್ಯ 
ಎಂಬ ಸಾಪೇಕ್ಷ ಸತ್ಯ ನಮ್ಮ ಅನ್ವೇಷಕಶಕ್ತಿಯನ್ನೆಲ್ಲ ಆ ಕಡೆಗೆ ಹರಿಸಿದೆ. 
ಅದನ್ನಾಧರಿಸಿ ವಿಜ್ಞಾ ನಪ್ರಪಂಚ ಬೆಳೆಯುತ್ತಿದೆ. “ಯಾವುದು ಬುದ್ಧಿ ಗ್ರಾಹ್ಯವೊ 
ಅದು ಮಾತ್ರ ಸತ್ಯ” ಎಂದು ವಿಜ್ಞಾನವೂ ಈಗ ಸಿದ್ಧಾಂತ ಮಾಡುವುದಿಲ್ಲ. 
ಇಂದ್ರಿಯಾನುಭವಕ್ಕೆ ಅತೀತವಾದ ಅರಿವು ಉಂಟು ಎನ್ನುವುದಷ್ಟೇ ಅಲ್ಲ, 
ಅದನ್ನೇ ಬೌದ್ಧಿಕ ತರ್ಕಕ್ಕೂ ಉಪಯೋಗಿಸಿಕೊಂಡು ಗಣಿತಶಾಸ್ತ್ರದಂತಹ ವಿಜ್ಞಾನ 
ಬೆಳೆಯುತ್ತಿದೆ. ಬಿಂದುಗಳಿಗೆ ಆಯಾಮಗಳಿಲ್ಲ ಎನ್ನುವ ಅಂಗೀಕೃತ ಭಾವನೆ 
ಯಿಂದ ಯೂಕ್ಲಿಡನ ಜ್ಯಾಮಿತಿಯ ಆಯಾಮಸಹಿತ ಆಕೃತಿಗಳು ರೂಪುಗೊಂಡಿವೆ. 
ಅಗಮ್ಯವಾದ ಅನಂತವನ್ನು ಒಂದು ಸಂಕೇತದಿಂದ ರೂಪಿಸಿ ವಿಶ್ಲೇಷಣಗಣಿತದ 
ವಿಕಾಸವಾಗಿದೆ. ಇವೆಲ್ಲವೂ ಭಾವನಾಲೋಕಕ್ಕೆ ಬುದ್ಧಿ ಹಾಕೆಕೊಂಡ ಸೇತುವೆ 
ಗಳು. ಆಧುನಿಕ ಮನಶ್ಯಾಸ್ತ್ರ ಅಂತರಂಗದ ಗೂಢರಹಸ್ಯಗಳನ್ನರಸಿ ಬಹು ದೂರ 
ಸಾಗಿದೆ. ಗೊತ್ತಿರುವುದಕ್ಕಿಂತ ಗೊತ್ತಿಲ್ಲದ ಅತ್ಯಗಾಧ ಅಂತಃಶಕ್ತಿಗಳುಂಟು 
ಎಂಬುದನ್ನು ವೈಜ್ಞಾನಿಕವಾಗಿ ನಿಶ್ಚಯಿಸಿ ಸಾರುತ್ತದೆ. ಬಾಹ್ಯಾಕಾಶಶಾಸ್ತ್ರದ 
ಮುನ್ನಡೆಯ ಫಲವಾಗಿ ಭೌತಶಾಸ್ತ್ರವೂ ಮೇರೆಯನ್ನ ರಿಯದ ನಿಗೂಢ ವಿಸ್ತಾರಗಳ 
ರೊಮಾಂಚಕಾರಿ ಕಲ್ಪನೆಗಳೂ ಸತ್ಯವಾದವುಗಳೇ ಎನ್ನುವ ನಿಲವಿಗೆ ಬಂದು 
ನಿಂತಿದೆ. ವಿಶ್ವದ ಜಡವಸ್ತು ಶಕ್ತಿ ಪೂರ್ಣ ಬಿಂದುಗಳ ಸಮುಚ್ಚಯ, ಅದರ ಜಡತೆ 
ಸಾಪೇಕ್ಷವಾದುದು, ಎಂದು ನಾವೀಗ ನಂಬುತ್ತೇವೆ. ಸರಮಾಣುವಿನಂಥ ಅತ್ಯಗಾಧ 
ಶಕೆ ಬಿಂದುಗಳ ಸಾಂದ್ರತೆಯಿಂದ ಶಕ್ತಿ ಜಡವಾಗುವುದೂ, ನಿಸರ್ಗನಿಯಮದ 
ಚೌಕಟ್ಟುಗಳ ಕೃತಕ ಆಸ್ಫೋಟನತರಂಗಗಳಿಂದ ಜಡವಸ್ತು ಶಕ್ತಿಯಾಗಿ 
ಪರಿಣಮಿಸುವುದೂ ಭೌತವಿಜ್ಞಾನದ ಪರಿಶ್ರಮದಿಂದ ಸಾಧ್ಯವಾಗಿರುವ ಮಹಾ 
ಪವಾಡಗಳು. "" ಅನಾದಿಯೂ ಅನಂತವೂ ಆದ ವಿಶ್ವವ್ಯಾಪಕ ಶಾಶ್ವತ ನಿಯಮ 
ವೊಂದು ಸರ್ವವನ್ನೂ ಆವರಿಸಿ ನಿಂತಿದೆ. ಆ ಮಹಾನಿಯಮದ ಉಗಮಸಾನ 
ಎಂದಿಗೂ ಒಂದು « ಕುರುಡುನಿಯಮ' ಆಗಿರಲಾರದು; ಏಕೆಂದರೆ ಜೀವಂತ 
ಶಕ್ತಿಯನ್ನೇ ಒಳಗೊಂಡಿರುವ ಈ ವಿಶ್ವವನ್ನು ನಿಯಮಬದ್ಧ ವನ್ನಾಗಿ ಮಾಡುವ 
ವಸ್ತು ಒಂದು ಮಹಾಶಕ್ತಿಯೇ ಆಗಿರಬೇಕು. ಇದು ಗಾಂಧೀಜಿಯ ನಂಬಿಕೆ. 
*`ಿಯಮವೂ ನಿಯಮಕರ್ತ್ಯವೂ ಇಲ್ಲಿ ಅಭೇದ್ಯವಾದವು....ಆದರೆ ಆ ನಿಯಮ 
ನನ್ನನ್ನೂ ನನ್ನ ಬಾಳನ್ನೂ ಆವರಿಸಿ ನಿಲ್ಲುತ್ತದೆ. ಅದನ್ನು ನಿರಾಕರಿಸಿದ ಮಾತ್ರಕ್ಕೆ 
ಅದರ ಪ್ರಭುತ್ವದಿಂದ ನಾನೆಂದೂ ಮುಕ್ತನಾಗಲಾಕೆ.?' ಜ್ರ ದೈವನಿಯಮನವನ್ನು 


ea Asie OMS MD aE Aico Can 


PN 20 


ಗಾಂಧೀ ದೃಷ್ಟಿ ಯಲ್ಲಿ ದೇವರು ೧೧ 


ಸಾಕ್ಷೀಭೂತವಾಗಿ ಅಂಗೀಕರಿಸುವುದು ಹೇಗೆ? ಎಂಬ ತಾರ್ಕಿಕ ಬುದ್ದಿಗೆ ಅವರ 
ಉತ್ತರ ಇಷ್ಟೆ: ""ಸಾಕ್ಷಾತೃರಿಸಿಕೊಂಡ ಸಾಧುಸಂತರ ನಿರಂತರ ಅಪರಿಮಿತ 
ಸರಣಿಯೇ ಅವರ ಅನುಭವಜನ್ಯ ವಿವರಣೆಯೇ ನಾನು ನಂಬುವ ಸತ್ಯಗಳಿಗಿಂತ 
ಸತ್ಯವಾದುದು. ಇದನ್ನು ನಿರಾಕರಿಸುವುದೆಂದರೆ ನನ್ನನ್ನೇ ನಾನು ನಿರಾಕರಿಸಿ 
ಕೊಂಡಂತೆ.” ಇದು ಅವರ ಶ್ರದ್ಧೆ. 


ಶ್ವೇತಾಶ್ವತರ ಉಪನಿಷತ್ತಿನ ಶ್ಲೋಕ : 


“ ಸ್ವಭಾನನೇಕೋ ಕವಯೋ ವದಂತಿ 
ಕಾಲಂ ತಥಾನ್ಯೋ ಪರಿಮುಹ್ಯಮಾನಾಃ| 

ದೇವಸೈಷ ಮಹಿಮಾ ತು ಲೋಕೇ 
ಯೇನೇದಂ ಭ್ರಾಮ್ಯತೇ ಬ್ರಹ್ಮಚಕ್ರಂ॥? 


[ಕೆಲವು ಪಂಡಿತರು ಭ್ರಮಾಧೀನರಾಗಿ ನಿಸರ್ಗ ಅಥವಾ ಸ್ವಭಾವವೇ ಮೂಲ 
ವೆಂದೂ ಅಂತೆಯೇ ಕೆಲವರು ಕಾಲವೇ ಕಾರಣ ಎಂದೂ ಅನ್ನುತ್ತಾರೆ. ಆದರೆ 
ಈ ಬ್ರಹ್ಮಚಕ್ರ ದೈವಶಕ್ತಿಯ ಮಹಿಮೆಯಿಂದ ಮಾತ್ರವೇ ಭ್ರಮಿಸುತ್ತದೆ.] 
ಹಾಗೆಯೇ ಗೀತೆಯ ವಿಶ್ವರೂಪದರ್ಶನಯೋಗದ ಶ್ಲೋಕ: 


“ ಮಯ್ಯಾಧೃಕ್ಷೇಣ ಪ್ರಕೃತಿಃ ಸೂಯತೇ ಸಚರಾಚರನರ್‌ | 
ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೇ॥? 


[ಪ್ರಕೃತಿಯ ಚರಾಚರ ವಸ್ತುಗಳೆಲ್ಲವೂ ನನ್ನ ನಿಯಂತ್ರಣದಿಂದಲೇ ಉದ್ದನಿಸು 
ತ್ತವೆ. ಈ ಹೇತುವಿನಿಂದಲೇ ಓ ಅರ್ಜುನ! ಜಗತ್ತು ಉರುಳುತ್ತದೆ.] 
ಇವು ಗಾಂಧೀಜಿಯ ಶ್ರದ್ಧೆಗೆ ಇಂಬುಗೊಟ್ಟಿ ಆಗರಗಳು, 


ದೈವನಿಯಮದ ಅರಿವು ಸ್ವಾಭಾವಿಕವಾಗಬೇಕು 


«« ಈ ನಶ್ವರ ದೇಹದ ಮೂಲಕ ಸಂಪೂರ್ಣ ಸತ್ಯದರ್ಶನ ಸಾಧ್ಯವಿಲ್ಲ ಎಂಬುದೇ 
ಪುರಾತನ ಜಿಜ್ಞಾ ಸುವಿಗೆ ಅಹಿಂಸೆಯನ್ನು ತೋರಿಸಿಕೊಟ್ಟರಬೇಕು''3 ಎನ್ನುತ್ತಾರೆ 
ಗಾಂಧೀಜಿ. ನಮ್ಮ ಸಾಧನೆಯ ಹಾದಿಯಲ್ಲಿ ಅಡ್ಡಬರುವುದನ್ನೆ ಲ್ಲ ಹಿಂಸೆಯಿಂದ 
ನಾಶಮಾಡಹೊರಟರೆ ನಾವು ಮುಂಬರಿಯುವ ಬದಲು ಹಿಂದಿ ಸರಿಯುತ್ತಿದ್ದೇವೆ 
ಎಂಬ ಅನುಭವ ಆಗುತ್ತದೆ. ಹೊರಗಿನ ಕಾಲ್ಪನಿಕ ಶತ್ರುವನ್ನು ಇದಿರಿಸಹೊರಟು 
ಒಳಗಿನ ಶತ್ರುವನ್ನು ಮರೆಯುತ್ತೇವೆ. ನಮ್ಮ ಮನಸ್ಸಿನ ಸಂಸ್ಕಾರ ದೇಹಕ್ಕೂ 
ಆತ್ಮಕ್ಕೂ ಒಂದು ಸ್ವಾಭಾವಿಕ ಸಮತೋಲವನ್ನು ತಂದುಕೊಟ್ಟಾಗ ಮಾತ್ರವೇ 


2 ಮಂಗಳಪ್ರಭಾತ 


ತ ಮಾನವಿಕ ಕರ್ಣಾಟಕ 


ಜೀವನ ಸಮರಸವಾದೀತು. ಉಪನಿಷತ್ತಿನ ಭಾಷೆಯಲ್ಲಿ ಹೇಳುವುದಾದರೆ ಮನೋ 
ಮಯಕೋಶ ದೇಹಸಂಬಂಧವಾದ ಅನ್ನಮಯ-ಪ್ರಾಣಮಯಕೋಶಗಳಿಗೂ ಆತ್ಮ 
ಸಂಬಂಧವಾದ ವಿಜ್ಞಾನಮಯ ಆನಂದಮಯಕೋಶಗಳಿಗೂ ಒಂದು ಸುಭದ್ರ 
ಸೇತುವೆಯನ್ನು ನಿರ್ಮಿಸಬೇಕು. ಈ ಮನಸ್ಸಿನ ಸಂಸ್ಥಾರ ಹೇಗೆ ಆಗುತ್ತದೆ? 
ಮಾನವನ ಸಾಂಸ್ಕೃತಿಕ ಇತಿಹಾಸವೇ ಈ ಸಂಸ್ಪಾರಮಾರ್ಗದ ಶೋಧನೆಗಾಗಿ 
ಅವನು ಮಾಡಿದ ಪ್ರಯೋಗಗಳು. ಪಶುವೃತ್ತಿಯಿಂದ ಮಾನವೀಯತೆಗಭಿಮುಖ 
ವಾಗಿ ನಡೆದ ದಾರಿಯನ್ನು ಇದರಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದು. ಹೆಚ್ಚು 
ಹಿಂಸೆ ಮಾಡಿದಂತೆಲ್ಲ ಸತ್ಯದಿಂದ ಹೆಚ್ಚು ಹೆಚ್ಚು ಹಿಂದೆ ಬಿದ್ದೆ ಎಂಬ ತಿಳಿವಳಿಕೆ ಆ 
ಪ್ರಾಚೀನ ಜಿಜ್ಞಾಸುವಿಗೆ ಉಂಟಾದಾಗ ತಾನು ಅರಸುತ್ತಿರುವ ಸತ್ಯ ಹೊರಗಿಲ್ಲ 
ತನ್ನೊಳಗೇ ಇದೆ. ಎಂಬುದನ್ನರಿತ. ಸಾಧನೆಯ ಮಾರ್ಗ ಶುದ್ಧ ವಾದಂತೆಲ್ಲ, 
ಅಹಿಂಸಾತ್ಮಕವಾದಂತೆಲ್ಲ ಅವನ ಆಂತರ್ಯದ ಸಹಜಪ್ರವೃತ್ತಿಗಳಿಗೂ ಬಾಹ್ಯ 
ನೈಸರ್ಗಿಕ ನಿಯಮಬದ್ಧ ಪ್ರಸಂಚಕ್ಕೂ ಒಂದು ಸಾಮರಸ್ಯ ಗೋಚರವಾಗ 
ತೊಡಗಿತು. ಸರ್ವವ್ಯಾಪಕ ಈಶ್ವರೀನಿಯಮದ ಅನುಭೂತಿ ಉಪಕ್ರಮವಾಯಿತು. 
ಗಾಂಧೀಜಿಯ ನುಡಿಗಳಲ್ಲಿ : 

KC ಹೀಗೆ ಹೆಜ್ಜೆಹೆಜ್ಜೆ ಯಾಗಿ ಲೋಕಮೈತ್ರಿ ಕಲಿಯುತ್ತೇವೆ; ಸತ್ಯ 
ಪರಮೇಶ್ವರನ ಮಹಿಮೆಯನ್ನರಿಯುತ್ತೇವೆ; ನಾವು ಕಷ್ಟದಲ್ಲಿದ್ದರೂ ನಮ್ಮ 
ಮನಶ್ಶಾಂತಿ ವೃದ್ಧಿಯಾಗುತ್ತದೆ; ಧೀರರೂ ಸಾಹಸಿಗಳೂ ಆಗುತ್ತೇವೆ. ಶಾಶ್ರತ- 
ಅಶಾಶ್ವತಗಳ, ಕರ್ತವ್ಯ-ಅಕರ್ತವ್ಯಗಳ ವಿವೇಕ ಮೂಡುತ್ತದೆ. ನಮ್ಮ ಗರ್ವ 
ಕರಗಿ ಹೆಚ್ಚು ನಮ್ರರಾಗುತ್ತೇವೆ; ನಮ್ಮ ಐಹಿಕ ಆಸಕ್ತಿ ಕಡಮೆಯಾಗುತ್ತದೆ; 
ನಮ್ಮೊಳಗಿನ ಕೊಳೆ-ಕೆಡುಕು ದಿನೇ ದಿನೇ ಕಡಮೆಯಾಗುತ್ತದೆ. 

ಈ ನೋಹವಿನೋಚನೆಯೆ ಸತ್ಯನಾರಾಯಣನ ಸಾಕ್ಷಾತ್ಕಾರ-...8 


ನಂಬಿಕೆ 


ನೆಲೆಯಿಲ್ಲದೆ ಅಲೆಯುವ ಮನಸ್ಸಿನ ಪರಿಭ)ಮಣೆಗೆ ನಿಲ್ದಾಣವೇ ದೊರಕದಿದ್ದರೆ 
ಬಾಳು ನಿರರ್ಥಕವೆನಿಸುತ್ತದೆ, ನೀರಸವೆನಿಸುತ್ತದೆ. ಎಲ್ಲವನ್ನೂ ಪ್ರಶ್ನಿಸುತ್ತಾ 
ಹೊರಟಾಗ ಯಾನುಜೋ ಒಂದು ಘಟ್ಟದಲ್ಲಿ ತರ್ಕವೂ ಸೋತು ನಿಲ್ಲುತ್ತದೆ. ಆದರೆ 
ನಮಗೆ ನಿಲುಕದ ಸತ್ಯವಸ್ತು ಉಂಟು ಎಂಬ ಭಾವನೆ ಅಳಿಯದು. ಯಾವುದೋ 
ಶಾಶ್ವತ ಶೇಷವಸ್ತು ಅಡಿಗಲ್ಲಿನಂತೆ ನಮ್ಮ ಆಂತರ್ಯದ ಅಂತರಾಳದಲ್ಲಿ ಅನುಭವ 
ವೇದ್ಯವಾಗುತ್ತದೆ. ಅದನ್ನು ತರ್ಕಮಾರ್ಗದಿಂದ ಪ್ರತಿಪಾದಿಸಿ ಸಿದಾಂತ 
ಮಾಡುವುದು ಅಸಾಧ್ಯ ಎನಿಸಿದಾಗ ನಂಬಿಕೆ ಅಥವಾ th ನಮ್ಮ ಆಂತರ್ಯಕ್ಕೆ 


ಕ ಮಂಗಳಪ್ರಭಾತ, ಗಾಂಧೀ ಗ್ರಂಥಮಾಲೆ; ಸಂ. ೪, ಪುಟ ೧೬ 


ಮ 


ಗಾಂಧೀ ದೃಷ್ಟಿಯಲ್ಲಿ ದೇನರು ೧ತ್ಲಿ 


ಇಂಬುಗೊಟ್ಟು ಸಾಂತ್ರನಗೊಳಿಸುತ್ತದೆ. ಇಂಧೀಜಿ ಈ ಮಾತನ್ನು ಸ್ಪಷ್ಟ 
ಗೊಳಿಸುತ್ತ, Faith transcends reason (ನಂಬಿಕೆ ತರ್ಕಾತೀತವಾದುದು) 
ಎಂದಿದ್ದಾರೆ. ಯಾರ ಸದ್ಗುಣ ಸದಾಚಾರಗಳಿಂದ ವ್ಯಕ್ತಿನಿಷ್ಕವಾದ ನಂಬಿಕೆ 
ನಮಗೆ ಉಂಟಾಗುತ್ತದೆಯೋ ಅಂಥ ಮಹನೀಯರ ಅನುಭಾವದ ಸಾಕ್ಷಿ ನಮ್ಮಲ್ಲಿ 
ತರ್ಕಾತೀತ ಶ್ರದ್ಧೆಯನ್ನು ಸ್ಫುರಣಗೊಳಿಸಬಲ್ಲುದು. ಗಾಂಧಿಯವರ ನುಡಿಗಳಲ್ಲಿ: 


ಪರಮಾತ್ಮನಲ್ಲಿಯ ಈ ನಂಬಿಕೆಯು ಬುದ್ದಿಯ ಆಚೆಗಿರುವ ಶ್ರದ್ಧೆಯನ್ನು 
ಆಧರಿಸಬೇಕಾಗುತ್ತದೆ. ನಿಜವಾಗಿ ಸಾಕ್ಸಾತ್ಪಾರನೆಂದು ಕರೆಯಲಾದ 
ಅನುಭವಕ್ಕೂ ಶ್ರದ್ಧೆಯ ಒಂದಂಶದ ನೆಲೆ ಇದ್ದೇ ಇರುತ್ತದೆ. ಅದರ ಹೊರತು 
ಆ ಅನುಭವ ನಿಲ್ಲಲರಿಯದು. ಹಾಗಿರುವುದೇ ಅದರ ಸ್ವಭಾವ...4 


ಸ ಸಾಕ್ಷಾತ್ಕಾರಕ್ಕೆ ಬೆಲೆ ಕೊಟ್ಟು ಸಾಹಸಮಯ ಅನ್ವೇಷಣೆಗೆ ತೊಡಗುವ 
ಮಾನವಚೇತನ ಎಲ್ಲ ಕಾಲಕ್ಕೂ ತನ್ನ ತಿಳಿವಿನ ಕ್ರಿತಿಜದಾಚೆಗೆ ಇರುವ ಬ್ರಹ್ಮಾಂಡದ 
ಸತ್ಯತೆಯಲ್ಲಿ ನಂಬಿಕೆಯನ್ಸಿಟ್ಟೀ ಮುಂದುವರಿಯುತ್ತದೆ. ಭಗವದ್ಗೀತೆಯ ಪಾರಿ 
ಭಾಷಿಕ ಪದಗಳಲ್ಲಿ: 

ಮಯಾ ತತಮಿದಂ ಸರ್ವಂ ಜಗದನ್ಯಕ್ತ ಮೂರ್ತಿನಾ | 
ಮತ್ಸ್ಯಾನಿ ಸರ್ವಭೂತಾನಿ ನ ಚಾಹಂ ತೇಷ್ಟವಸ್ಥಿ ತಃ | (ಅಧ್ಯಾಯ ೯-೪) 
[ನನ್ನ ಅವ್ಯಕ್ತಸ್ವರೂಪದಿಂದ ನಾನು ಸರ್ವವ್ಯಾಪಕನಾಗಿ ಇದ್ದೇನೆ. 
ಸಮಸ್ತ ಭೂತವಿಶೇಷವೂ ನನ್ನಲ್ಲಿ ಅಂತರ್ಗತ. ನಾನು ಅವುಗಳಲ್ಲಿ ಸೀಮಿತ 
ನಲ್ಲ (ಸರ್ವಾಧಾರವಾದ ಸತ್ಯ ಬೇರಾವ ಆಧಾರವನ್ನೂ ಅವಲಂಬಿಸುವು 
ದಿಲ್ಲ).] 

ಜಾಜಿ ಈ ಮಾತನ್ನು ಬೇರೊಂದು ಸಂದರ್ಭದಲ್ಲಿ What is unkown is 
೧೦೬ ೪೧76೩! (ಅವ್ಯಕ್ತ ವಾದುದು ಅಸತ್ಯವಾಗಿರಬೇಕಾಗಿಲ್ಲ) ಎಂಬ ಸೂತ್ರವನ್ನೆೇ 
ಹಿಡಿದು ಪ್ರಾಚೀನ ಸತ್ಯಾನ್ರೇಷಕರು ಉಪನಿಷತ್ತುಗಳಂತಹ ಸಾರ್ವಕಾಲಿಕ 
ಸರ್ವವ್ಯಾಪಕ ಮೂಲತತ್ತ್ವಗಳ ನಿರೂಪಣೆಯ ಸಾಹಸಕ್ಕೆ ತೊಡಗಿ ಅಪೂರ್ವ 
ಯಶಸ್ಸನ್ನು ಪಡೆದರು--ಎಂದಿದ್ದಾರೆ. ಅವರ ಸುಂದರವಾದ ಮಾತುಗಳಲ್ಲಿ: 

“The spacious imagination, the majestic sweep of thought 
andthe almost reckless spirit of exploration with which, urged by 
the compelling thirst for Truth, the Upanishad teachers and pupils 
dig into the open secret of the Universe, make this most ancient 
among the world’s holy books still the most modern and most 
satisfying.” 


4 ಧರ್ಮ- ನೀತಿ, ಪು. ೨೦೮ 


೧೪ ಮಾನವಿಕ ಕರ್ಣಾಟಕ 


[ಆ ಭೂಮಸದೃಶ ಊಹಾಶಕ್ತಿ, ಆ ನಿಚಾರಪ್ರವಾಹದ ಭವ್ಯತೆ, 
ಸತ್ಯದರ್ಶನದ ತೀವ್ರತೃಸ್ಣೆಯಿಂದ ಯಾವ ಅಪಾಯವನ್ನೂ ಲೆಕ್ಕಿಸದ ಆ 
ನಿರ್ಭಯ ಅನ್ವೇಷಣಾಸ್ಫೂರ್ತಿ ಇವುಗಳಿಂದ ಅಂದಿನ ಉಪನಿಷತ್ತುಗಳ 
ಗುರುಶಿಷ್ಯರು, ತೆರೆದ ವಿಸ್ತಾರದಂತಿರುವ ಈ ವಿಶ್ವದ ನಿಗೂಢತೆಯನ್ನು 
ಭೇದಿಸಿ, ಜಗತ್ತಿನ ಅತ್ಯಂತ ಪ್ರಾಚೀನವಾದ ಈ ಪವಿತ್ರಗ್ರಂಥ ನಿತ್ಯನೂತನವೂ 
ಅತ್ಯಂತ ಸಮಾಧಾನಕರವೂ ಆಗಿರುವಂತೆ ನಿರ್ಮಿಸಿದ್ದಾರೆ.] 


“ ಮಾನವನ ಮಾನವೀಯತೆ, ಅವನ ಕರ್ತ್ಯತ್ವಶಕ್ತಿ, ಪ್ರೇಮಸ್ಸುರಿತ ಸೇವಾಕಾಂಕ್ಷೆ, 
ಆನಂದಾನುಭೂತಿ, ಸತ್ಯನಿಷ್ಠೆ ಎಲ್ಲವೂ ಆಧಿಭೌತಿಕವಾದ ನಿಸರ್ಗಶಕ್ತಿಯಿಂದಲೇ 
ಉಗಮಗೊಳ್ಳುತ್ತವೆ..-ಅದಕ್ಕೆ ಈಶ್ವರೀಶಕ್ತಿಯ ಅವಲಂಬನೆ ಅನಗತ್ಯ” ಎಂಬ 
ವಾದ ವೈಜ್ಞಾನಿಕ ಸಂಶೋಧನಬುದ್ಧಿಗೆ ಸಮಂಜಸವೆನಿಸುತ್ತದೆ. ಆದರೆ ಸ್ವಪ್ರಯತ್ನ 
ದಿಂದ ಸಾಧಿಸಬೇಕಾದ ಸಿದ್ಧಿಗಳಿಗೆ ದೈವೀಬಲದ ಸಹಾಯಬೇಡ ಎನ್ನುವ ನಿರೀಶ್ವರ 
ವಾದಿಗಳು ಕೂಡ ಕೊನೆಗೆ ಮನುಷ್ಯನ ಮನುಷ್ಯತ್ವದಲ್ಲಿ ಒಂದು ತರ್ಕಾಶೀತ 
ನಂಬುಗೆಯನ್ನಿಟ್ಟು ಸಾಗುವುದು ಅನಿವಾರ್ಯವಾಗುತ್ತದೆ. ಅನೇಕ ಸಲ ಇದು 
ಅನುಭವವೇದ್ಯವಾದರೂ ಅಂಗೀಕರಿಸದೆ ತಳ್ಳಿ ಹಾಕಿಬಿಡುತ್ತೇವೆ. ಗಾಂಧೀಜಿ ಎಂದೂ 
ಕುರುಡುನಂಬಿಕೆಗಳನ್ನಾಧರಿಸಿ ದೈವಸಾಕ್ಷಾತ್ಥಾರಕ್ಕೆ ಪ್ರಯತ್ನ ಪಟ್ಟವರೇ ಅಲ್ಲ. 
ಬಾಳಿಗೊಂದು ನಂಬಿಕೆ ಅಗತ್ಯು ಎಂದು ಆತ್ಮಸಾಕ್ಷಿಯಾಗಿ ಪ್ರತಿಪಾದಿಸಿದ ವಿವೇಕ 
ಮತಿಗಳನ್ನಾ ಧರಿಸಿ ಅವರು ತಮ್ಮ ಜೀವನಾದರ್ಶಗಳನ್ನು ರೂಪಿಸಿಕೊಂಡವರು. 
“ಕೇವಲ ಶ್ರದ್ಧೆಯಿಂದ ಒಂದು ಕೆಲಸವನ್ನೂ ಮಾಡದ, ಹಾಗೂ ಪ್ರತಿಯೊಂದನ್ನೂ 
ಬುದ್ಧಿಯ ನೆರವಿನಿಂದಲೇ ನೆರವೇರಿಸಿದ ಒಬ್ಬ ಬುದ್ಧಿ ವಾದಿಯನ್ನೂ ನಾನು 
ಕಂಡಿಲ್ಲ. ಬುದ್ಧಿಶಕ್ತಿಯನ್ನು ತಳ್ಳಿ ಹಾಕಬೇಕೆಂದು ನಾನು ವಾದಿಸುವುದಿಲ್ಲ. ಆದರೆ, 
ಬುದ್ಧಿಗೆ ಪಾವಿತ್ರ್ಯವನ್ನು ನೀಡುವ ಇನ್ನೊಂದು ಶಕ್ತಿಯನ್ನು ಸರಿಯಾಗಿ ಗೌರವಿಸ 
ಬೇಕೆಂದು ಮಾತ್ರ ಹೇಳುತ್ತಿದ್ದೇನೆ 8 ಎಂದಿದ್ದಾರೆ. ನಮ್ಮ ಸುತ್ತಲಿನ ಸೃಷ್ಟಿಯ 
ಪೂರ್ಣಸ್ಪರೂಪದರ್ಶನ ಅದರಲ್ಲೇ ಸಮಾವೇಶಗೊಂಡಿರುವ ಅಪೂರ್ಣಮಾನವನ 
ಅತಿಪ್ರಬಲ ಮೇಧಾಶಕ್ತಿಗೂ ಮೀರಿದುದು. "ನಾನು ಆ ಪೂರ್ಣತೆಯ ಒಂದು 
ವ ಮಾತ್ರ' ಎಂಬ ಅರಿವೇ ಆ ಅಗೋಚರ ಪೂರ್ಣತೆಯಲ್ಲಿ ನಮ್ಮ ಶ್ರದ್ಧೆಯನ್ನೂ 
ನಂಬಿಕೆಯನ್ನೂ ನೆಲೆಗೊಳಿಸುತ್ತದೆ. ಅದರ ಸಂಕೇತವನ್ನು ಹೇಗೆ ಬೇಕಾದರೂ 
ಇಟ್ಟು ಕೊಳ್ಳ ಬಹುದು. 

“ ನಂಬಿಕೆಯೇ ನಮ್ಮ ಅಂತಃಶಕ್ತಿಗಳ ಆಧಾರ. ಅಪರಿಮಿತ ಶಕ್ತಿಸಂಚಯನದ 
ಸಾಗರೋಪಮವಾದ ಪರಮಾತ್ಮತತ್ತ್ವದ ಒಂದು ಬಿಂದುವೇ ಇಲ್ಲಿ ನಮ್ಮೊಳಗೆ 
ನಮ್ಮ ಚೇತನವಾಗಿ ಪರಿಣಮಿಸಿದೆ ಎನ್ನುವ ನಂಬಿಕೆಯಿಂದ ನಮ್ಮ ಸಾಮರ್ಥ್ಯ 


8 ಧರ್ಮ-ನೀತ್ರಿ ಗಾಂಧೀ ಗ್ರಂಥಮಾಲೆ. ೫ ಪು. ೨೦೩ 


ಗಾಂಧೀ ದೃಷ್ಟಿಯಲ್ಲಿ ದೇವರು ೧೫ 


ನಮಗರಿವಿಲ್ಲದೆಯೇ ನೂರ್ಮಡಿ ಹೆಚ್ಚುತ್ತದೆ” ಎಂದು ಗಾಂಧೀಜಿ ಪ್ರತಿಪಾದಿಸಿದರು. 
‘““If we could solve all the mysteries of the universe, we would 
be co-equals with God. Every drop of the ocean shares its glory 
but is not the ocean. Realising our littleness during this tiny 
span of life, we close every morning prayer with the recitation 
of a verse which means: ““Misery so called is no misery nor 
riches so called riches. Forgetting (or denying) God is the 
true misery, remembering (or faith in) God is true riches. ”” 
(Harijan 13-6-36). [ಈ ವಿಶ್ವನಿಗೂಢತೆಯ ಸಮಸ್ಯೆಗಳೆಲ್ಲವನ್ನೂ 
ಪರಿಹರಿಸಲು ನಮಗೆ ಸಾಧ್ಯವಾಗುವುದಾದರೆ " ನಾವೇ ದೇವರಿಗೆ ಸಮ? ಎನಿಸಿ 
ಕೊಳ್ಳುತ್ತೇವೆ. ಆದರೆ ಮಹಾಸಾಗರದ ಬಿಂದುವೊಂದು ಸಾಗರದ ವೈಭವದಲ್ಲಿ 
ಪಾಶ್ಗೊಳ್ಳುತ್ತ ದಾದರೂ ಅದೇ ಸಾಗರವಲ್ಲ. ಈ ಅಲ್ಪ್ಬಬಾಳಿನ ಪರಿಮಿತಿಯಲ್ಲಿ 
ನಮ್ಮ ಸಂಕುಚಿತತೆಯನ್ನು ಅರಿತುಕೊಂಡೇ ಪ್ರತಿ ಮುಂಜಾನೆಯ ಪ್ರಾರ್ಥನೆಯನ್ನೂ 
ಈ ಶ್ಲೋಕದಿಂದ ಮುಗಿಸುತ್ತೇವೆ: ವಿನದೋ ನೈವ ವಿಷದಃ ಸಂಪದೋ ನೈವ 
ಸಂಪದಃ | ವಿಸದ್ರಿಸ್ಮರಣಂ ವಿಷ್ಣೋಸಂಪನ್ನಾರಾಯಣಸ್ಮೃೃತಿಃ |? ಮನುಷ್ಯ 
ಪ್ರಯತ್ನ್‌ ಅನೇಕ ಸಲ ವಿಫಲಗೊಳ್ಳುತ್ತದೆ, ಇದರಿಂದ ನಮ್ಮ ಆದರ್ಶಸಾಧನೆ 
ಯಲ್ಲಿ ನಿರಾಶರಾಗದೆ ಉಳಿಯಬೇಕಾದರೆ ಭಗವಂತನಲ್ಲಿ ನಂಬಿಕೆಯೊಂದೇ ಆಸರೆ. 
ಇದು ಸತ್ಯದ ಸಾಕ್ಷಾತ್ಕಾರಕ್ಕೆ ಊರುಗೋಲು. ಗಾಂಧೀಜಿಯಲ್ಲಿ ಈ ದೃಢನಿಶ್ರಾಸ 
ಬೇರೂರಿತ್ತು. 


ರಾಮನಾಮ 

ರಾಮನಾಮಸ್ಮರಣೆಗೆ ಗಾಂಧೀಜಿ ಕೊಟ್ಟಿದ್ದ ಪರಮಮೌಲ್ಯವನ್ನು ಕುರಿತು ವಿಪುಲ 
ಚರ್ಚೆ ನಡೆಯುತ್ತಿದೆ. ಅವರಿದ್ದಾಗಲೂ ಅವರೊಡನೆ ಮನಬಿಚ್ಚಿ ಚರ್ಚಿಸಿ 
ಅವರ ಅಪಾರಶ್ರದ್ಧೆಯಲ್ಲಿ ಪಾಲ್ಗೊಳ್ಳಲಾರದೆ ರಾಮನಾಮ ಭಜನೆಯ ಕಾರ್ಯ 
ಕ್ರಮದಿಂದ ದೂರವಾಗಿಯೇ ಉಳಿದ ರಾಷ್ಟ್ರನಾಯಕರೂ ಇದ್ದರು. "ರಾಮ 
ಭಜನೆಯ ಅರ್ಥವನ್ನು ಸಂಪ್ರದಾಯಬದ್ಧ ವಾದ ರೂಢಮೂಲ ಅಂಧಶ್ರದ್ಧೆಯ 
ರೀತಿಯಲ್ಲೇ ಸಾಮಾನ್ಯಕು ಗ್ರಹಿಸುತ್ತಾರೆ. ಗಾಂಧೀಜಿಯ ವಿಶೇಷ ವಿವರಣೆಗಳೆಲ್ಲ 
ಅವರನ್ನು ಜಾಗೃತಗೊಳಿಸಲು ಅಸಮರ್ಥವಾಗಿವೆ” ಎನ್ನುವುದೇ ಬಹುಮಟ್ಟಿಗೆ ಆ 
ರಾಷ್ಠ್ರ ನಾಯಕರ ವಿರೋಧ. ಗಾಂಧೀಜಿಗೂ ಅದು ತಪ್ಪೆಂದು ಅನಿಸಲಿಲ್ಲ. ಆದರೆ 
ಅವರ ಸತ್ಯಶ್ರದ್ಧೆ ಯಾವತ್ತೂ ಅಪಾರ್ಥಗಳ ಅಂಚಿನಲ್ಲೇ ನಡೆದುಬಂದ 
ಅಸಿಧಾರಾವ್ರತ. "" ಇತರರ ನಂಬಿಕೆಯನ್ನು ಸ್ಪುರಣಗೊಳಿಸಲು ನಾನು ಅಸಮರ್ಥ 


6 Gandhi: In Search of the Supreme, Vol. I, p. 35 


೧೬ ಮಾನವಿಕ ಕರ್ಣಾಟಕ 


ನಾದರೆ ಅದು ನನ್ನ ದೌರ್ಬಲ್ಯವೇ ಹೊರತು ನನ್ನ ಆದರ್ಶದ ಶಿಥಿಲತೆ ಅಲ್ಲ” 
ಎಂದರು. ಸತ್ಯದ ಸಿದ್ಧಿಗಾಗಿ, ನಿರಂತರ ಪ್ರಯತ್ನದ ಆಧಾರವಾಗಿ ರಾಮನಾಮ 
ವನ್ನೇ ಆಶ್ರಯಿಸಿ ನಡೆದರು. ಕಾರಣ ಇಷ್ಟು: ಮಾನವನ ಆದರ್ಶಸಾಧನೆಗೆ 
ಪ್ರಬಲ ವಿರೋಧೀ ಶಕ್ತಿಗಳು ಹುಟ್ಟುವುದು ಅವನ ಆಂತರ್ಯದಲ್ಲೇ. Pe 
ದಲ್ಲೂ ತನ್ನೊ ಳಗೆ ಸೇ ಪ್ರ ಎ ಸಶ್ಯಹೋರಾಟದಲ್ಲಿ ನಮ್ಮ ವಿವೇಕ ಸ 
ಶಕ್ತಿಗಳ ಕಡೆ ವಾಲಿದರೂ ಅದರ ಸಾಮರ್ಥವನ್ನು ವೃದ್ಧಿ ಸಲು 
ಪ್ರೇರಕಶಕ್ತಿ ಇಲ್ಲದೆ ಸಾಧ್ಯವಾಗದು. “ತನ್ನ ದೌರ್ಬಲ್ಯಗಳ ಅರಿವಾಗುವುದೇ ) 
ಮಾನವನಿಗೆ ಒಂದು ಅಪೂರ್ವ ಬಲ”? ಜಹಾ ಅರಿತ ಗಾಂಧೀಜಿ ಈ ದುರ್ಬಲಕೆ ' 
ಯನ್ನು ಜಯಿಸಲು ಶ್ವಾ ಸಿಸಕೋಶಕ್ಕೆ ಹೊರಗಿನ ಗಾಳಿ ನೆರವಾಗುವಂತೆ ದೇಹಬದ್ಧ | 
ಆತ್ಮಕ್ಕೆ -ದೇಹೆಮುಕ್ತಸರಮಾತ್ಮನ ಸಹಾಯ ದೊರಕಿಸಿಕೊಳ್ಳಲು ಶುದ್ಧ ಹೃದಯದ 
ಪ್ರಾರ್ಥನಾಕ್ರ ಮವೇ ಶಾ ಸ್ತ್ರೀಯ ಮಾರ್ಗವೆಂದು ಆಂಗ ಸ ನನ್ನ 
ಭಾವನೆಯ ರಾಮನಾನುಕ್ಕೂ ಯಂತ್ರಮಂತ್ರಗಳಿಗೂ ಯಾವ ಬಗೆಯ 
ಸಂಬಂಧವೂ ಇಲ್ಲ. ರಾಮನಾಮ ಸಠನೆಯೆಂದರೆ ಭಗವಂತನ ಅಸದೃಶ ಶಕ್ತಿ 
ಯಿಂದ ನೆರವನ್ನು ಪಡೆದುಕೊಳ್ಳುವುದು ಎಂದು ಸ್ಪಷ್ಟ ಪಡಿಸಿದೆ ಟನೆ, ಅದರೊಡನೆ 
ಹೋಲಿಸಿದರೆ ಅಣುಶಕ್ತಿ ಶೂನ್ಯ. ಆ ನೆರವು ಎಲ್ಲ 'ಜಾಥೆಗಳನ್ನೂ ಹರಿಸಬಲ್ಲುದು. 
ಹೃದಯ ಪೂರ್ಣವಾಗಿ ರಾಮಸ ರಣೆ ಮಾಡಬೇಕೆಂದು ಹೇಳುವುದು ಸುಲಭವಾದರೂ 
ಅದನ್ನು ವಸ್ತುತಃ ಆಚರಿಸುವುದು ಮಹಾ ಕಷ್ಟ. ಹೀಗಿದ್ದರೂ ಮಾನವನಿಗೆ 
ಅದನ್ನು ಬಿಟ್ಟರೆ ಅದಕ್ಕಿಂತ ಹಿರಿದಿಲ್ಲ.''* (ಹರಿಜನ, ೧೩-೧೦-೪೬) 
ಆಚಾರ್ಯ ವಿನೋಬಾ ಅವರು ಗಾಂಧೀಜಿಯ " ರಾಮನಾಮ? ಎಂಬ ಸಣ್ಣ 
ಪುಸ್ತಕದ ಬಗ್ಗೆ ಒಂದು ಸುಂದರ ವ್ಯಾಖ್ಯಾನವನ್ನು ಬರೆದಿದ್ದಾರೆ.* ಗಾಂಧೀಜಿಗೆ 
ರಾಮನಾಮ ತ್ರಿವಿಧ ಮುಕ್ತಿಗಳಿಗೆ ಸಾಧನವಾಯಿತು ಎಂದು ವಿವರಿಸುತ್ತಾ, 
"" ಭಯಮುಕ್ತಿ, ವಿಕಾರಮುಕ್ತಿ, ರೋಗಮುಕ್ತಿ ಈ ಮೂರು ಬಗೆಯ ಮುಕ್ತಿಗಳ : 
ದರ್ಶನ ಈ ಪುಸ್ತಕದಲ್ಲಿ ಆಗುತ್ತದೆ” ಎಂದಿದ್ದಾರೆ. "" ಈಶ್ವರಭಕ್ತಿಯೇ ಆತ್ಮ 
ಪ್ರಯತ್ನದ ಸರಾಕಾಷ್ಠೆ. ರಾಮನಾಮದ ಶ್ರಶ್ಞೆಯನ್ನು ನಮ್ಮೆದುರಿಗೆ ಇಟ್ಟಾಗ | 
ಜಾರಯೀಜಯ ದೃಷ್ಟಿ “ಇದೇ... - ಈಶ್ವರಭಕ್ತಿ ಹಾಗೂ ಆತ್ಮಪ್ರಯತ್ನ ಹೃಜಿಯ 
ಶುದ್ಧಿಗಳು ಬೇರೆ ಬೇರೆ ಅಲ್ಲ. ಪರಸ್ಪರ ಪೂರಕ. ಹ ಟ್‌ ಬಕೆಜಿಕು: 
4 ಹೃದಯ ಶುದ್ಧವಾಗಿದ್ದರೆ ಹುವಾ ಜಪಿಸದಿದ್ದರೂ ಆರೋಗ್ಯ ಖಂಡಿತ. ' 
ಪಾವಿತ್ರ್ಯ ಸಾಧನೆಗೆ ರಾಮನಾಮವಲ್ಲದೆ ನನಗೆ ಬೇರಾವ ದಾರಿಯೂ ಗೊತ್ತಿಲ್ಲ”... 


7 ಗಾಂಧೀ ಗ್ರಂಥಮಾಲೆ: ನಿವೇದನ 
8 ಧರ್ಮ-ನೀತಿ, ಪು. ೨೫೨ 
9 ದೀಕ್ಸಾ: ರಾಮುನಾಮ್ಯ ಪು. ೪೩-೮೫ (ಸರ್ವಸೇವಾ ಸಂಘ ಪ್ರಕಾಶನ) 


ಗಾಂಧೀ ದೃಷ್ಟಿ ಯಲ್ಲಿ ದೇವರು ೧೭ 


ಮೂಢ ವಿಶ್ವಾಸದಿಂದ ಕಾಲ್ಪನಿಕ ದೇವತೆಗಳನ್ನಾ ಗಲಿ, ಆತ್ಮದಿಂದ ಭಿನ್ನವಾ 
ಯಾರೋ ಸರ್ವಾಧಿಕಾರಿ ಜೂ ಶ್ರರನನ್ನಾ ಗಲಿ ಸಾರ್ಥ ಲಾಭಕ್ಕಾಗಿ ಪುಸ 
ಲಾಯಿಸುವುದಿಲ್ಲ ರಾಮನಾಮಸ್ಮೃ ರಣೆ; ಫಿ ಆತ್ಮಶೋಧನೆಯ ಕ್ರಿಯೆ... 
ಈಶ್ವರನ ಹೆಸರು ಹೇಳಲು ಮನುಷ್ಯ ಈಶ್ವರಮಯ ಜೀವನ ನಡೆಸಪೇಕು.? ಚ 
ಅಚಾರ್ಯ ನಿನೋಬಾರವರ ಚಿಂತನದ ರೀತಿ ತತ್ತ 

ನಮ್ಮ ವ್ಯಕ್ತಿತ್ವದ ಶಿಲ್ಪ ಹ ಶ್ರದ್ಧೆಗಳ ಮೂಲಕವೇ 
ಪುಷ್ಟಿ ಪಡೆಯುತ್ತ ಸೂಕ್ಷ್ಮಾತಿಸೂಕ್ಷ್ಮ ಸ್ಪ ಸು ಸ ಎಂದು 
ವಿಜ್ಞಾ ನ ಸಂಶೋಧಿಸಿದೆ. ಬಾ ಎಲ್ಯದ ಭನ ಪ್ರೇಮಮಯ, ಮೈತ್ರಿಪೂರ್ಣ. 
ಮಾನವೀಯ ಬಾಂಧವ್ಯಗಳು ಅಲ್ಲಿ ನಿರ್ಮಲ ಸರಳ. ಪ್ರೇಮದಿಂದ ಧಾರೆಯೆರೆದ 
ಮಾರ್ಗದರ್ಶನ ಬಾಲ್ಯದ ಅಮೂಲ್ಯ ನಿಧಿಯಾಗುತ್ತದೆ. ವಿಶ್ವಾ ್ರಿಸಪೂರ್ಣ ಮಾನವ 
ಹೃದಯ ಧವಳಗಂಗೆಯೂಂತೆ ತಯ ಬಾಲ್ಯದಲ್ಲಿ 4% ದಿಕ್ಸನ್ನು ಖಚಿತ 
ಗೊಳಿಸುವ ಅಪೂರ್ವ ಘಟನೆಗಳೇ ಈಶ್ವ ಚಕಾರ ಪ್ರಥಮ ಪೆ ಪ್ರೇರಕಗಳು. 
ಬಾಲಕ ಗಾಂಧಿಯ ಆಂತರ್ಯದಲ್ಲಿ ದಾದಿ ನ್ಯ ಬಿತ್ತಿದ ಪ್ರೇಮಮಯ ನಮ 
ಸಂದೇಶ ಬಾಳಿನುದಕ ನಕ್ಟೂ "ಅವರಿಗೊಂದು ಅಭಯದಾಯಕ ಚೂಡಾಮಣಿ 
ಯಾಯಿತು. ಆತ್ಮಕಥೆಯಲ್ಲಿ ಅವರು ಅದನ್ನು ಸ್ಮರಿಸಿಕೊಂಡ ರೀತಿ ಹೃದಯಸ್ಪರ್ಶಿ 
ಯಾಗಿದೆ. ಆ ವೇಳೆಗೆ ಪ್ರಬುದ್ಧವಾಗಿ ಬೆಳೆದುನಿಂತ ಅವರ ೈನಪ್ರ ಪ್ರಜ್ಞೆ” ಆ 
ದಾದಿಯಿತ್ತ ರಕ್ಷೆಯನ್ನು ಅಲ್ಲ ಅಗಳೆಯೆಲಿಲ್ಲ. ಅವರ ಮಾತುಗಳಿವು: “. ...ಹಾವುದ 
ರಿಂದಲೂ ನಾನು ಸಡೆಯಲಾರದುದನ್ನು ನಮ್ಮ ಕುಟುಂಬದ ವೃದ್ಧ ಸೇವಕಿಯೂ 
ದಾದಿಯೂ ಆಗಿದ್ದ ರಂಭಾ ಎಂಬಾತ ಪ್ರೇಮದಿಂದ ಪಡೆಡೆ. ನನಗೆ 
ದೆವ್ರಪಿಶಾಚಿಗಳ ಭೀತಿಯಿತ್ತು. ಈ ಭೀತಿ ಸರಿಹಾರವಾಗಲು ರಾಮನಾಮ- 
ಪುನಶ್ಚ ರಣೆ ಮದ್ದೆಂದು ರಂಭಾ ಸೂಚಿಸಿದಳು. ರಂಭಾವಿಷಯದಲ್ಲಿ ನನಗೆ 
ಕು ನಂಬಿಕೆ ಇತ್ತು. ಅವಳ ಸೂಚನೆಯಂತೆ ರಾಮನಾಮ-ಪುನಶ್ಚರಣೆಗೆ 
ಆರಂಭಿಸಿದೆ. ಇದು ಕೆಲವು ಕಾಲ ನಡೆದು ನಿಂತುಹೋದರೂ ಬಿತ್ತಿದ ಒಳ್ಳೆಯ 
ಬೀಜ ನಿಷ್ಟಲವಾಗಲಿಲ್ಲ. ಆ ಸಾಧ್ವಿ ರಂಭಾ ಬಿತ್ತಿದ ಬೀಜದ ಫಲವಾಗಿಯೇ 
ರಾಮನಾಮ ಇಂದು ನನಗೆ ತಾರಕಮಂತ್ರವಾಗಿದೆ ಎಂದು ಭಾವಿಸುತ್ತೇನೆ....?30 


ಅಂತರ್ವಾಣಿಯ ಇರೆ 

ಮಾನವನ ಮನಸ್ಸು ಎರಡು ಗುರುತ್ವಾಕರ್ಷಣ ಶಕ್ತಿಗಳ ಹೆಚ್ಚು ಕಡಮೆ 
ಸಮಾನಾಂತರ ಸ್ಪಂದನಗಳಿಂದ ಬಂಧಿತವಾಗಿದೆ. ಒಂದು ನೈಸರ್ಗಿಕ ಅಥವಾ 
ಬಾಹ್ಯದ ಇಂದ್ರಿಯಾನುಭವ, ಮತ್ತೊಂದು' ಆಂತರ್ಯದ ಸೂಕ್ಷ್ಮ ವಿವೇಕ. ಈ 


10 ಆತ್ಮಕಥೆ 
2 


೧೮ ಮಾನವಿಕ ಕರ್ಣಾಟಕ 


ಎರಡು ಕಾಲ್ಬನಿಕ ಬಿಂದುಗಳಿಗೆ ಬಲೆಯನ್ನು ಕಟ್ಟಿ ಬಿಗಿದ ಜೇಡನಂತೆ ಮನಸ್ಸು 
ನೆಮ್ಮದಿಯನ್ನು ಬಯಸುತ್ತದೆ. ಆದರೆ ಎರಡೂ ಕಡೆ ಈ ಬಿಂದುಗಳು ಸ್ಥಾಯಿ 
ಯಾಗಿ ನಿಲ್ಲವು. ಕಾರಣ ಎರಡೂ ಸಾಪೇಕ್ಷ ತಾಣಗಳೇ. ಆದ್ದರಿಂದಲೇ ಮನಸ್ಸು 
ಸ್ವಯಂ ನಿರ್ಣಯಕಾರಿ ಸಾಧನವಲ್ಲ ಎಂದು ಸೃಷ್ಟಿನಿಷ್ಕ ತತ್ತ್ವವಾದಿಗಳೂ 
(ಮೆಹೀರಿಯಲಿಸ್ಟ್ಸ್‌) ಹೇಳುತ್ತಾರೆ, ಅಧ್ಯಾತ್ಮನಿಷ್ಟ ತತ್ತ್ವವಾದಿಗಳೂ ವಾದಿಸು 
ತ್ತಾರೆ. ಸೃಷ್ಟಿಯ ಆಧಾರದಿಂದಲೇ ನಿರ್ಣಯ ಮಾಡಬೇಕು, ಮಿಕ್ಕೆಲ್ಲವೂ ಭಾವ 
ಪೂರಿತ ಎಂದೊಬ್ಬರು ತರ್ಕಮಾಡಿದರ್ಕೆ ಶಾಶ್ವತ ಶುದ್ಧವಸ್ತು ಎಂದಿಗೂ ಪರಿವರ್ತನ 
ಶೀಲ ಭೌತವಸ್ತು ಆಗಲಾರದು, ಆದ್ದರಿಂದ ಆತ್ಮದ ಆಧಾರವೇ ಸರಿ ಎನ್ನುತ್ತಾರೆ 
ಇನ್ನೊಬ್ಬರು. ಆತ್ಮದ್ದೋ ಸೃಷ್ಟಿಯದೋ ಶುದ್ಧದರ್ಶನೆವಾದವನಿಗೇ ನಿರ್ಣಯ 
ಶಕ್ತಿ; ಚಂಚಲಮನಸ್ಸಿನ ಆಧಾರದ ಮೇಲೆ ಕೆಲಸಮಾಡಿದ ವಿಕಾಸಮಾರ್ಗದಲ್ಲಿ 
ಕರ್ತೃತ್ರ್ವಶಕ್ತಿ ಮೂಡಿಬರಲಾರದು ಎನ್ನುವುದು ಸ್ಪಷ್ಟ. ಗಾಂಧೀಜಿಯವರ 
ದೃಷ್ಟಿಯಲ್ಲಿ ಕಟ್ಟಕಡೆಗೆ ನಿರ್ಣಯಕಾರಿಯಾಗಿ ಪರಿಣಮಿಸುವುದು ಶುದ್ಧ ಜೀವನ 
ದೊಳಗಿನಿಂದ ಸ್ಪಷ್ಟವಾಗಿ ಕೇಳಿಬರುವ ಅಂತರ್ವಾಣಿಯೇ. ಅದು ಒಂದು ಶುದ್ಧ, 
ಶಾಶ್ವತ ನಿಯಾಮಕ ಶಕ್ತಿಯ ಕ್ಷೀಣವಾದರೂ ಸ್ಪಷ್ಟ ಪ್ರತಿಧ್ವನಿ : ನಮ್ಮ ವಿವೇಕ 
ದೊಳಗಿನ ವಿವೇಕ. ಅನೇಕ ಸಾರಿ ನಮ್ಮ ದುರ್ಬಲ ತರ್ಕಬುದ್ಧಿಗೆ ನಿಲುಕದೆಯೇ 
ಖಚಿತ ಪರಿಣಾಮಗಳಿಗೆ ಕಾರಣವಾಗುವ ಈ ಶಕ್ತಿ ಭೌತಿಕವಲ್ಲ, ಆಧ್ಯಾತ್ಮಿಕ 
ಮೂಲದಿಂದಲೇ ಬರುವಂತಹುದು ಎಂಬ ವಿಶ್ವಾಸ ಸ್ವಾನುಭವದಿಂದ ಅವರಿಗೆ 
ಪ್ರಾಪ್ತವಾಯಿತು. ಅವರ ಮಹಾವ್ಯಕ್ತಿತ್ತದ ಈ ಮುಖ ಸತ್ಯಾನ್ವೇಷಣೆಯ 
ನಿಸ್ಸೀಮ ವಿಕಾಸಪಥದಲ್ಲಿ ಮಥಿಸಿ ಬಂದ ದಿವ್ಯಾನುಭೂತಿ. ವಿಚಾರ ಮಾಡಿದಷ್ಟೂ 
ಅದು ಗಹನ, ಗಂಭೀರ. “ ನನ್ನ ಮಟ್ಟಿಗೆ ದೇವವಾಣಿ, ವಿವೇಕವಾಣಿ, ಸತ್ಯವಾಣಿ, 
ಅಂತರ್ವಾಣಿ, ಶಾಂತವಾದ ಅಂತರ್ವಾಣಿ--ಇವೆಲ್ಲ ಒಂದೇ ಅರ್ಥದ ಶಬ್ದಗಳು 
ನನಗೆ ಯಾವ ರೂಪವೂ ಸಾಕ್ಷಾತ್ಕಾರವಾಗಿಲ್ಲ. ಅದಕ್ಕಾಗಿ ನಾನು ಎಂದೂ 
ಪ್ರಯತ್ನ ಮಾಡಿಲ್ಲ. ಭಗವಂತ ನಿರಾಕಾರಶಕ್ತಿ ಎಂದೇ ನನ್ನ ಸಜೀವ ನಂಬಿಕೆ....?3 

""...ಸರಮಾತ್ಮನಿಂದ ನಿರ್ದಿಷ್ಟವಾದ ಮಾರ್ಗದರ್ಶನ ಲಭಿಸಜೇಕಾದರೆ 
ಮಾನವನ ಅಂತಃಕರಣ ಪೂರ್ತಿಯಾಗಿ ಪಾಸರಹಿತವಾಗಬೇಕ್ಸ. ದುಷ್ಟ ಭಾವನೆ 
ಗಳನ್ನೆಲ್ಲ ತೊಡೆಯುವ ಶಕ್ತಿ ಇರಬೇಕು, ನನ್ನದು. ಅಂಥ ಅಧಿಕಾರಕ್ಕಾಗಿ 
ಹೋರಾಡುವ, ಹೆಣಗುವ, ತಪ್ಪುವ, ಅಪೂರ್ಣ ಜೀವ.” 

"" ಆತ್ಮಶುದ್ಧಿ ಯನ್ನು ಪಡೆಯಲು ಎಡೆಬಿಡದೆ ಯತ್ನಿಸಿ, ನಾನು ಅಂತರಂಗ 
ದಲ್ಲಿ ಮೆಲುದನಿಯನ್ನು ಸ್ಪಷ್ಟವಾಗಿಯೂ, ಯಥಾರ್ಥವಾಗಿಯೂ ಕೇಳುವ 
ಸಾಮರ್ಥ್ಯವನ್ನು ಕೆಲಮಟ್ಟಿಗೆ ಬೆಳೆಸಿಕೊಂಡಿದ್ದೇನೆ.?? 12 


11 ಧರ್ಮ- ನೀತಿ ಪು. ೨೩ತ್ಲ 
12? ಅದೇ, ಫು. ೨೩೬ 


ಗಾಂಧೀ ದೃಷ್ಟಿ ಯಲ್ಲಿ ದೇವರು ೧೯ 


ಓಂದು ಅನುಭವ ನನ್ನ ಸ್ಮೃತಿಸಟಲದಲ್ಲಿ ಸ್ಪಷ್ಟವಾಗಿ ನೆಲೆಸಿದೆ. 
ಅದು ಅಸ್ಪೃಶ್ಯತಾನಿವಾರಣೆಗಾಗಿ ನಾನು ಕೈಕೊಂಡ ಇಪ್ಪತ್ತೊಂದು ದಿನಗಳ 
ಉಪವಾಸಕ್ಕೆ ಸಂಬಂಧಿಸಿದುದು. ಮರುದಿನ ಬೆಳಗ್ಗೆ ಉಪವಾಸವನ್ನು ಘೋಷಿ 
ಸುವೆನೆಂಬ ಯಾವ ಆಲೋಚನೆಯೂ ಇಲ್ಲದೆ ಹಿಂದಿನ ರಾತ್ರಿ ನಿದ್ರೆ ಮಾಡಿದೆ. 
ನಡುರಾತ್ರಿಯಲ್ಲಿ ನನ್ನನ್ನು ಯಾರೋ ಎಚ್ಚರಿಸಿದರು. ಒಂದು ಧ್ವನಿ, ಒಳಗಿನದೋ 
ಹೊರಗಿನದೋ ನಾನರಿಯೆ, “ನೀನು ಉಪವಾಸವನ್ನು ಕೈಕೊಳ್ಳಲೇಬೇಕು ಶಿ 
ಎಂದು ಮೆಲ್ಲಗೆ ನುಡಿಯಿತು. "" ಎಷ್ಟು ದಿನ?” ಎಂಡೆ, “ ಇಪ್ಪತ್ತೊಂದು ದಿನ” 
ಎಂದು ಉತ್ತರ ಬಂತು. "ಎಂದು ಪ್ರಾರಂಭಿಸಲಿ?” ಇದು ನನ್ನ ಪ್ರಶ್ನೆ. 
“ ನಾಳೆ ಪ್ರಾರಂಭಿಸು >” ಎಂದಿತು. : ನಾನು ಆ ಕ್ಷಣವೇ ನಿರ್ಣಯಿಸಿ ಶಾಂತನಾಗಿ 
ನಿದ್ರೆಮಾಡಿದೆ. ಬೆಳಗಿನ ಪ್ರಾರ್ಥನೆ ಮುಗಿದೊಡನೆ ಸಂಗಡಿಗರಿಗೆ ನ ಲ ನಿರ್ಣಯ 
ವನ್ನು ಒಂದು ಚೀಟಿಯಲ್ಲಿ ಬರೆದುಕೊಟ್ಟಿ. " ನನ್ನ ನಿರ್ಣಯವು ಅಚಲವಾದುದು. 
ಅದನ್ನು ಕುರಿತು ಯಾರೂ ಯುಕ್ತಿತರ್ಕವನ್ನೆತ್ತ ಕೂಡದು' ಎಂದು ನಾನದರಲ್ಲಿ 
ತಿಳಿಸಿದ್ದೆ. ಈ ಉಪವಾಸದಲ್ಲಿ ನಾನು ಬದುಕಲಾರೆ ಎಂದು ಡಾಕ್ಟರು ಭಾವಿಸಿದರು. 
ಆದರೆ ನನ್ನ ಅಂತರಂಗದಲ್ಲಿ ಯಾವುದೋ ಒಂದು ಶಕ್ತಿ “ ನಾನು ಬದುಕಬಹುದು 
ನಾನು ಮುಂದುವರಿಯಲೇಬೇಕು? ಎಂದು ಹೇಳಿತು. ನನ್ನ ಜೀವನದಲ್ಲಿ ಅಂಥ 
ಅನುಭವ ಹಿಂದೆಯಾಗಲೀ ಮುಂದೆಯಾಗಲೀ ಎಂದೂ ಒದಗಲಿಲ್ಲ.?38 


ವಿಜ್ಞಾನವಾಗಲಿ ಆತ್ಮ ಸ್ಹ ನವಾಗಲಿ ಅರಸುವ ಪರಮಮೌಲ್ಯ ಸತ್ಯ. 
" ಸತ್ಯವೇ ದೇವರು? ಎಂದಾಗ ಗಾಂಧೀಜಿ ಈ ವಿಚಾರವನ್ನೇ ದೃಢೀಕರಿಸಿದರು. 
ನಾಸ್ತಿಕನಾದವನು ಕೂಡ ಸತ್ಯವನ್ನು ನಿರಾಕರಿಸದಿರುವುದರಿಂದಲೇ ಒಂದು 
ಪರಮಮೌಲ್ಯದ ಭಕ್ತ ಎನಿಸಿಕೊಳ್ಳುತ್ತಾನೆ ಎಂದು ಗಾಂಧೀಜಿ ತರ್ಕಿಸಿದರು. 
ಮನುಷ್ಯಪ್ರಯತ್ನಕ್ಕೆ ಮಿಗಿಲಾದ ದೈವೀಶಕ್ತಿಯ ನೆರವು ಅನಗತ್ಯ ಎಂದು ನಾಸ್ತಿಕ 
ನಾದವನಿಗೆ ಅನಿಸಿದರೂ ಮಾನವೀಯತೆಯ ಆಧಾರಚಿಲುಮೆಗಳಾದ ಪ್ರೇಮ, 
ಕರುಣೆ, ಮೈತ್ರಿ ಮತ್ತು ಅಹಿಂಸೆಗಳನ್ನು ಆತನು ಎಂದಿಗೂ ನಿರಾಕರಿಸಲಾರ. 
ಆದರ್ಶಮಾನವನ ಆದರ್ಶಸಮಾಜದ ಕಟ್ಟಕಡೆಯ ಚಿತ್ರವೊಂದು ಮನಸ್ಸಿನಲ್ಲಿ 
ಮೂಡಿದಾಗಲೇ, ಅದನ್ನು ಕೃಗೂಡಿಸಿಕೊಳ್ಳುವುದು ಸಾಧ್ಯ್ಯ ಎಂಬ ಆತ್ಮನಿಶ್ಚಾಸ 
ಸ್ಫುರಣವಾದಾಗಲೇ ಬ್ಯಾಹ್ಯಕ್ರಿಯೆ ಸಾಧ್ಯ. ಆದ್ದರಿಂದಲೇ ಕೇವಲ ಭ್ರಮಾಧೀನ 
ಆವೇಶವಾಗಲಿ ಅತಿಮಾನುಷ ಶಕ್ತಿವಿಶೇಷಗಳಾಗಲಿ, ವಾಮಪಂಥದ ದಿಗ್ಭ್ರಮೆ 
ಗೊಳಿಸುವ ಸಾಧನೆಗಳಾಗಲಿ ನಮ್ಮ ಆತ್ಮಶಕ್ತಿಯ ನಿರಂತರ ಅಂತರ್ವಾಣಿಯನ್ನು 
ಕೇಳುವ ಸಾಧನಗಳಲ್ಲ. “ಆ ಧ್ವನಿಯನ್ನು ಕೇಳಬಯಸುವ ಪ್ರತಿಯೊಬ್ಬನೂ 
ಅದನ್ನು ಕೇಳಬಲ್ಲ. ಆದರೆ ಉಳಿದೆಲ್ಲ ನಿಷಯಗಳಂತೆ ಅದೂ ನಿಶ್ಚಿತವಾದ ಪೂರ್ವ 


18 ಅವೇ ಪು. ೨೩೬-೭ 


ಆಜ ಉತಐ೦ೀಉ% 61 
‘2g’ 0 Re sw 


mMEe೧eಳ ೧೦೦% 


| se 
ಔಣ 


ಡೆ ಮಾನವಿಕ ಕರ್ಣಾಟಕ 


ಸಿದ್ಧತೆಯನ್ನು ಅಫೇಕ್ಷಿಸುತ್ತದೆ...ಆ ಧ್ವನಿಯನ್ನು ಕೇಳುವ ಸಾಮರ್ಥ್ಯ ಬರುವ 
ಪೂರ್ವದಲ್ಲಿ ಪ್ರತಿಯೊಬ್ಬನೂ ಸುದೀರ್ಫವಾದ, ತಕ್ಕಮಟ್ಟಿಗೆ ಕಠಿಣವಾದ ಅಭ್ಯಾಸ 
ಕ್ರಮವನ್ನು ಮುಗಿಸಬೇಕು. ಒಮ್ಮೆ ಅಂತರ್ವಾಣಿ ನುಡಿಯಿತೆಂದರೆ ಅಲ್ಲಿ 
ಸಂದೇಹಕ್ಕೆ ಅವಕಾಶವೇ ಇರುವುದಿಲ್ಲ” -ಇದು ಗಾಂಧೀಜಿಯ ಅನುಭವವಾಣಿ. 
ಗಾಂಧೀಜಿ ಈ ಆತ್ಮವಿಚಾರಪ್ರತಿಪಾದನೆಯಲ್ಲಿ ವಾದಮಾಡಿ ಜಯಿಸುವ 
ಸಾಹಸಕ್ಕೆ ಕೈಹಾಕಿದವರಲ್ಲ. ಪ್ರಾಮಾಣಿಕ ಅನುಭವದ ಸತ್ಯವೇ ಅವರಿಗೆ ಸಾಕ್ಷಿ, 
ಆತ್ಮಭೂಯಿಷ್ಟ ವಾದ ನಿತ್ಯಜೀವನದಿಂದ ಸತ್ಯಸಾಕ್ಷಾತ್ಸಾರ ಮಾಡಿಕೊಂಡ ಮಹಾ 
ತಪಸ್ವಿಗಳೂ ದ್ರಷ್ಟಾರರೂ ವರ್ಣಿಸಿರುವಂತೆ : 
ಪ್ರಾಣೋ ಹ್ಯೇಷ ಯಃ। ಸರ್ವಭೂತೈರ್ವಿಭಾತಿ 
ವಿಜಾನನ್‌ ವಿದ್ವಾನ್‌ ಭವತೇ ನಾತಿವಾದೀ | 
ಆತ್ಮಕ್ರೀಡಃ ಆತ್ಮರತಿಃ ಕ್ರಿಯಾವಾನ್‌ 
ಏಸ ಬ್ರಹ್ಮವಿದಾಂ ವರಿಷ್ಕಃ | 


[ಪ್ರಾಣನೇ ಆದ ಈಶ್ವರ ಸರ್ವಭೂತಗಳಲ್ಲಿ ಪ್ರಕಾಶಿಸುತ್ತಿದ್ದಾನೆ. 
ಹೀಗೆ ಅರಿತ ವಿದ್ವಾಂಸ ಅತಿವಾದಿಯಾಗುವುದಿಲ್ಲ. ಆತ್ಮಕ್ರೀಡನೂ 
ಆತ್ಮದಲ್ಲಿಯೇ ರಮಿಸುವವನೂ ಪ್ರಿಯವಂತನೂ ಆದ ಈತನೇ ಬ್ರಹ್ಮವಿದರಲ್ಲಿ 
ವರಿಷ್ಠ.] 

ಅ 
ಸತ್ಯೇನ ಲಭ್ಯ ಸ್ತಪಸಾ ಹ್ಯೇಷ ಆತ್ಮಾ 
ಸನ್ಯುಗ್‌ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯವರ್‌ | 
ಅಂತಃಶರೀರೇ ಜ್ಕೋತಿರ್ಮಯೋಹಿ ಶುಭ್ರೋ 
ಯಂ ಪಶ್ಯಂತಿ ಯತಯಃ ಕ್ಷೀಣದೋಷಾಃ ॥ 


[ಈ ಆತ್ಮ ಸತ್ಯನಿಷ್ಠೆ, ತಪಸ್ಸು, ಸಮ್ಯುಗ್‌ಜ್ಞಾನ ಮತ್ತು ಬ್ರಹ್ಮಚರ್ಯೆಗಳ 
ನಿತ್ಯಾನುಷ್ಠಾ ನದಿಂದ ಲಭ್ಯ. ದೋಷಗಳನ್ನು ದಮನಮಾಡಿಕೊಂಡ 
ಯತಿಗಳು ಆಂತರ್ಯದಲ್ಲಿ ಈ ಜ್ಯೋತಿರ್ಮಯಿಯಾದ ಶುಭ್ರವಾದ 
ಆತ್ಮನನ್ನು ನೋಡುವರು.]38 


ಗಾಂಧೀಜಿಗೆ ಅತಿಪ್ರಿಯವಾಗಿದ್ದ ಗೀತೆಯ ಸ್ಥಿತಪ್ರಜ್ಞ ದರ್ಶನದ ಶ್ಲೋಕಗಳಲ್ಲಿ 


ಸವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞ ಸ್ತದೋಚ್ಯತೇ” 


ಕಾಸ ಕ್ರಮದಲ್ಲಿ ಸಂಶೋಧನೆ ಮಾಡುತ್ತ 


ತಿ ಪುಟ ೨೩೪-೨೨೫ 
ಸಕ 4, ಖಂಡ ೧, ಶ್ಲೋಕ ೫-೬ 


a ke die `` 


bs nade. dedi ca 


ಗಾಂಧೀ ದೃಷ್ಟಿಯಲ್ಲಿ ದೇವರು ೨೧ 


ಮಾಡುತ್ತ ಪ್ರಾಚೀನ ಮಹಾಕಾವ್ಯ ಗಳಿಗೆ ಚಿರನೂತನ ತೇಜಸ್ಸನ್ನು ತಂದುಕೊಟ್ಟ 
Me ಸೋದೆ ಜೀವನಕ್ಕೆ ಅವರ ಅಂತರ್ವಾಣಿಯ ಕರೆಯೇ 


ದಾರಿದೀಸವಾಯಿತು. 
ಸತ್ಯೇನ ಪಂಥಾ ವಿತತೋ ದೇವಯಾನಃ ” 


ಅಂಧಶ್ರದ್ಧೆಯೇ ನಾಸಿಕ್ರತೆ 
ಮಾನವ ವ್ಯಕ್ತಿತ್ವದ ನೈಸರ್ಗಿಕ ವಿಕಾಸವನ್ನು ಕುಂಠಿತಗೊಳಿಸುವ ಯಾವ 
ಧರ್ಮಾವಲಂಬನೆಯೂ ಆಧ್ಯಾತ್ಮಿಕ ಸಾಧನೆಯ ಕ್ರಮ ಎನಿಸಿಕೊಳ್ಳ ಲಾರದು. 
ಚಿತ್ತ ಶುದ್ಧಿ, ವ್ಯವಹಾರಸ್ವಚ್ಛತೆ, ಸ್ವಾರ್ಥದಮನ, ಸಾರ್ವತ್ರಿಕ ಮಾನವೀಯತೆ 
ಇವೇ ಧಾರ್ಮಿಕ ವ್ಯಕ್ತಿಯ ಟು ಲಕ್ಷಣಗಳು. ಇವು ಒಂದು ವಿಶಿಷ್ಟ ಜಾತಿ 
ಪಂಥದ ಸರ್ವಮಾನ್ಯ ಲಕ್ಷಣಗಳು ಎನ್ನುವುದು ದುರಭಿಮಾನದ ಮಾತು. 
ಪರಂಪರಾನುಗತ ಸಾಮಾಜಿಕ ವ್ಯವಸ್ಥಾ ಚೌಕಟ್ಟುಗಳು ಕಾಲಪ್ರವಾಹದಲ್ಲಿ 
ತಮ್ಮ ಉಪಯುಕ್ತತೆಯನ್ನು ಕಳೆದುಕೊಂಡಾಗ ಪ್ರತಿಗಾಮಿ ಶಕ್ತಿಗಳು ಸಾಂಪ್ರ 
ದಾಯಿಕತೆಯ ರಕ್ಷಣೆಯ ಹಂಬಲದಿಂದ ಸಾಮಾನ್ಯ ಮಾನವನ ಮುಕ್ತಚಿಂತನ 
ವನ್ನು ದಮನಮಾಡಿ ಸಮಾಜವನ್ನು ಅಂಧಶ್ರದ್ಧೆಯ ದಾಸ್ಯಕ್ಕೆ ಗುರಿಮಾಡಿ 
ಸ್ವಾರ್ಥವನ್ನು ಸಾಧಿಸಿಕೊಳ್ಳುತ್ತವೆ. ಒಬ್ಬ ವ್ಯಕ್ತಿಯೋ ಒಂದು ವರ್ಗವೋ 
ಒಂದು ಸಂಸ್ಥೆಯೋ ಕೆಲವು ಸಾರಿ ಒಂದು ರಾಷ್ಟ್ರವೋ ಇಡೀ ಮಾನವಸಮಾಜ 
ತನ್ನ ಸಾರ್ವಭೌಮ ಅಧಿಕಾರದಡಿಯಲ್ಲಿ ಕುರಿಗಳಂತೆ ಶರಣುಬಂದು ನಡೆದು 
ಕೊಂಡರೆ ಮಾತ್ರ ಅದರ ಉದ್ಧಾರ ಸಾಧ್ಯ ಎಂಬ ನಂಬಕೆಯ ಜಾಲವನ್ನು ಹರಡಿ 
ನಿಲ್ಲುತ್ತದೆ. ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ--ಈ ಎಲ್ಲ 
ಕ್ಷೇತ್ರಗಳಲ್ಲೂ ವಿವಿಧ ಸ್ವರೂಪಗಳಲ್ಲಿ ಹುಟ್ಟಿ ಬೆಳೆದು ಇಂಥ ಶಕ್ತಿಗಳು ಸಮಾಜದ 
ಪ್ರಗತಿಗಾಮಿ ವಿಕಾಸಮಾರ್ಗವನ್ನು ಕಾಲಕಾಲಕ್ಕೆ ಕಲುಹಿತಗೊಳಿಸುತ್ತಲೇ 
ಸಾಗಿವೆ. ಧಾರ್ಮಿಕ ಕ್ಷೇತ್ರದಲ್ಲಿ ಭಗವಂತನ ಹೆಸರಿನಲ್ಲಿ ನಡೆಯುತ್ತಿರುವ ಮಾನವ 
ಶೋಷಣೆ ಇಂಥದೊಂದು ಪಿಡುಗು. ಇಲ್ಲಿ ಶೋಷಕರು ಶೋಷಿತರು ಇಬ್ಬರೂ 
ಈಶ್ವರಾಭಿಮುಖದಲ್ಲಿ ಸ್ರಾರ್ಥಾಭಿಮುಖಿಗಳು. ಬಾಹ್ಯ ಹಾಗೂ ಆಂತರಿಕ 
ಭಯೋತ್ಪಾದನೆ, ಅದರೊಡನೆ ಭಯನಿವಾರಣೆಯ ಸುಳ್ಳು ಆಶ್ವಾಸನೆಗಳು; 
ಮಾನವಾತೀತ ಮಹಾಶಕ್ತಿಗಳು ತಮ್ಮ ಆಜ್ಞಾಧೀನ ಸೇವಕರಂತೆ ತಮ್ಮ ವಿಶಿಷ್ಟ 
ಭಕ್ತವೃಂದವನ್ನು ಮಾತ್ರ ಲೌಕಿಕ ನೆಮ್ಮದಿಯಲ್ಲಿಟ್ಟು ಕಾಪಾಡುತ್ತವೆ ಎನ್ನುವ 
ವ್ಯಾಪಾರೀ ಧಾರ್ಮಿಕತೆ ಇವು ಅಂಧಶ್ರದ್ಧೆಯ ಮೂಲಕಾರಣಗಳು. ಇಲ್ಲಿ 
ap ದಳ್ಳಾ ಳಿಗಳೇ ಅಧಿಕಾರ ನಡೆಸ ಸುವವರು. ಯಾವ ಸಂಯಮ ಜೀವನವನ್ನೂ 
ಸದ ಪಶುಜೀವನದ ಪರಿಣಾಮವಾಗಿ ದೈಹಿಕ ಮತ್ತು ಮಾನಸಿಕ ನೋವು 
NE ಬಹುಸಂಖ್ಯಾತ ಮಾನವರು ಬಹುಸುಲಭವಾದ ಪರಿಹಾರ 


೨೨ ಮಾನವಿಕ ಕರ್ಣಾಟಕ 


ವೆಂದು ಮರೆಹೊಗುವ ಕುರುಡುಪಂಥಗಳಿಂದ ಅನೇಕ ಧಾರ್ಮಿಕ ಸಂಸ್ಥೆಗಳು 
ಅವನತಿಯ ದಾರಿ ಹಿಡಿದಿವೆ. ಗಾಂಧೀಜಿಯ ದೃಷ್ಟಿಯಲ್ಲಿ ಇದು ಭಗವಂತನನ್ನು 
ನಿರಾಕರಿಸಿ ಸಾಮಾನ್ಯ ಮಾನವನ ಸರಳ ನಂಬಿಕೆಗಳ ದುರ್ಲಾಭ ಪಡೆಯುವ 
ಪ್ರಯತ್ನ. ಆದ್ದ ರಿಂದಲೇ ಅದನ್ನು ನಾಸ್ತಿ ಕತೆ ಎಂದರು. ನಾಮಸ್ಕ! ರಣೆಗೆ ಮಂತ್ರ ' 
ತಂತ್ರ ಗಳ ಸ ಹಾಕಿ ಜನರನ್ನು ಹೆಳ ಕ್ಕೆ ತಳು ವುದನ್ನು ಹೆಜ್ಜೆ ಹೆಜ್ಜೆ 4 
ಓತು ವಿರೋಧಿಸಿದ್ದಾರೆ. 

“`ಗೇವರು ಮನುಷ್ಯನಿಗಾಗಿ ಪ್ರಕೃತಿನಿಯಮಗಳನ್ನು ಮಾಡಿದ್ದಾನೆ. 
ಅದನ್ನು ತಿಳಿದು ಅದರಂತೆ ನಡೆಯುವುದು. ದೇವರನ್ನು ಮನಸಾರೆ ನೆನೆಯುವ 
ಮನುಸ್ಯನ ಕರ್ತವ್ಯ. 

ತನ್ನ ಮನಸ್ಸನ್ನು ಬಿಗಿಹಿಡಿಯೆಲಾರದವನು, ಪಶು ವೃತ್ತಿಗಳನ್ನು ದಮನ 
ಮಾಡಿ ಸಂಯಮಜೇವನವನ್ನು ನಡೆಸಲಾಗದವನು ಧಮುನಾಪತನ್‌ ಎಷ್ಟು 
ಉಚ್ಚರಿಸಿದರೂ ವ್ಯರ್ಥ! ?36 

ರೋಗಚಿಕೆತ್ಸೆಗೆ ರಾಮನಾಮ ದಿವ್ಯೌಷಧಿ ಎಂದು ಪ್ರತಿಪಾದಿಸುವಾಗ 
ಗಾಂಧೀಜಿ ಯಾವ ಅಂಥಶ್ರದ್ಧೆಯನ್ನೂ ನಂಬಿ ನಡೆಯಲಿಲ್ಲ. ಜೀವಂತ ದೇಹ 
ಕೇವಲ ಅವಯವಗಳ ಸಂಕಲನ ಅಲ್ಲ. ಅದರೊಳಗಿನ ಚೇತನದ ಪೂರ್ಣ 
ಸಹೆಕಾರವಿಲ್ಲದೆ ಬಾಹ್ಯಚಿಕಿತ್ಸೆ ಏನೂ ಪ್ರಯೋಜನವಾಗದು. ಶುದ್ಧ ಆಧ್ಯಾತ್ಮಿಕ 
ಸಾಧನೆಯಿಂದ ನೋವನ್ನು ನಿವಾರಣೆ ಮಾಡಿಕೊಳ್ಳುವ ಆಂತರಿಕ ಧೃತಿಶಕ್ತೆ 
ನೂರ್ಮಡಿ ಹೆಚ್ಚುತ್ತದೆ. ರಾಮನಾಮಸ್ಮರಣೆ ಇಂಥ ಸಾಧನಕ್ರಿಯೆ. ಈ ಜ್ವಲಂತ 

ಶ್ರದ್ಧೆಯೇ ಬೇಕ್ಕೆ ಅಂಧಶ್ರದ್ಧೆ ಯೇ ಬೇರೆ. ಆಧುನಿಕ ವೈದ್ಯವಿಜ್ಞಾನ ಈಚೆಗೆ 

Re EER ಚಿಕಿತ್ಸಾಕ್ರ ಮ ರೂಪಿಸುತ್ತಿರುವುದೂ ಒಂದು ಸಾಕ್ಷಿ, 
ತಮ್ಮ " ಮತಧರ್ಮದ ಪುನರುಜ್ಜೀವನ? (ರಿಕವರಿ ಆಫ್‌ ಫೇತ್‌) ಗ್ರಂಥದಲ್ಲಿ 
ಡಾ. ಎಸ್‌. ರಾಧಾಕೃಷ್ಣನ್‌ ಆಧುನಿಕ ಸಮಾಜದ ನೈತಿಕ ದುರ್ಬಲತೆಯ 
ಕಾರಣಗಳನ್ನು ವಿವೇಚನೆ ಮಾಡುತ್ತಾ ಹೀಗೆಂದಿದ್ದಾರೆ : 

“ ಅಧಿಕಾರವಾಣಿಯ ಮತಧರ್ಮ ್ಮಗಳು ಒಂದು ಕೊನೆ, ನಾಸ್ಕಿಕ್ಯ ಮತ್ತೊಂದು 
ಕೊನೆ. ಇವು ಪರಸ್ಪರ ವಿರೋಧವಾದವುಗಳಾದರೂ ಒಂದೇ ರೀತಿಯ ಅಂಧಶ್ರದ್ಧೆಗೆ 
ಬಲಿಯಾಗಿವೆ. ಮಾನವನ ಇಚ್ಛಾಸ್ವಾತಂತ್ರ್ಯವನ್ನಾಗಲಿ ಅವನ ಕರ್ತೃತ್ವ 
ನನ್ನಾ ಗಲೀ ಇವು ಒಪ್ಪುವುದಿಲ್ಲ. ಮಾನವನ ಅಭಿಕ್ರಮಕ್ರಿಯೆಯನ್ನು ಕಡೆಗಣಿಸುವು 
ದಲ್ಲದೆ ಮನುಷ್ಯತ್ವವನ್ನೇ ನಿರಾಕರಿಸುವ ಅಂಚಿಗೆ ಒಯ್ಯುತ್ತವೆ. ಅತಿಯಾಗಿ 
ಹೋಗುವ ಸರ್ವಾಧಿಕಾರವಾದಗಳಲ್ಲಿ ಅದು ಧಾರ್ಮಿಕವಾಗಲಿ ರಾಜಕೀಯ 
ವಾಗಲಿ, ಮನುಷ್ಯನನ್ನು ಪ್ರಜೋದನೆಗಳಿಗೆ ಒಳಗಾಗುವ ಯಂತ್ರಗಳಂತೆ 


16 ರಾಮನಾಮ ಪು. ೭೩4, 


ಕ್‌ ಚಹಾ dla 


ಗಾಂಧೀ ದೃಷ್ಟಿಯಲ್ಲಿ ದೇವರು ೨೩ 


ಪರಿವರ್ತಿಸುವ ಪ್ರಯತ್ನವಿದೆ. ಮನುಷ್ಯರು ಮುಖಂಡರ ಕಟ್ಟಪ್ಪಣೆಗಳಿಗೆ ಬಲಿ 
ಯಾಗುವ ಕೇಲುಗೊಂಬೆಗಳಾಗುತ್ತಾಕೆ.” 


ಜೀವನವೇ ಪರಮಮಾೌಲ್ಯ 


ಗಾಂಧೀದರ್ಶನದ ಪ್ರಕಾರ ಜೀವನದ ಜೀವಶ್ರುತಿ ಸತ್ಯಕ್ಕಾಗಿ ಆಗ್ರಹ. ಸತ್ಯಾಗ್ರಹ 
ಜೀವನವೇ ಸಾರ್ಥಕ ಜೀವನ. ಸತ್ಯಾಗ್ರಹಿಯಾದವನು ಮೊದಲು ಸತ್ಯಗ್ರಾಹಿ 
(ಸತ್ಯವನ್ನು ಕಂಡುಕೊಳ್ಳುವವನು) ಆಗಬೇಕು. ಬಾಳಿನಲ್ಲಿ ಅಹಿಂಸೆಯನ್ನು ಪರಮ 
ಧರ್ಮವನ್ನಾಗಿ ಅಂಗೀಕರಿಸಿದಾಗ ಸತ್ಯದರ್ಶನ ಸುಲಭವಾದೀತು. ಅವರವರ 
ಪರಿಸರದಲ್ಲಿ ಅವರವರ ಆದರ್ಶಸಾಧನೆಯ ತೀವ್ರತೆಯನ್ನ ನುಸರಿಸಿ ಒಂದು ಸಾಪೇಕ್ಷ 
ಸತ್ಯ ದೃಢವಾಗಿ ಬೇರೂರಿ ನಿಲ್ಲುತ್ತವೆ. ಅದರ ಸಾಕ್ಷಾತ್ಕಾರದ ಸಾಧನೆ ಜೀವನದ 
ಸರ್ವಕ್ಷೇತ್ರಗಳನ್ನೂ ಆವರಿಸಿ ನಿಲ್ಲುತ್ತದೆ. ವ್ಯಕ್ತಿ ತನ್ನ ಪೂರ್ಣತೆಯ ಅರಿವನ್ನುಂಟು 
ಮಾಡಿಕೊಳ್ಳಲು ಇರುವ ಸಾಧನೆ ಒಂದೇ: ಸಮಷ್ಟಿ ಯಲ್ಲಿ ಸಂಪೂರ್ಣ ಸಾಮರಸ್ಯ 
ಸಾಧನೆ. ಬಾಳಿನಿಂದ ವಿಮುಖನಾದಾಗ ಸತ್ಯಸಾಕ್ಷಾತ್ಕಾರ ಹೆಚ್ಚು ಸುಲಭ 
ವಾದೀತು ಎಂದು ಗಾಂಧೀಜಿ ಒಪ್ಪಲಿಲ್ಲ. ಇಡೀ ಜೀವನವೇ ಕ್ರಿಯಾತ್ಮಕ ಸತ್ಯ 
ಶೋಧನೆಯ ಕ್ಷೇತ್ರ. ದೇಹದ ಮೂಲಕವೇ ಆತ್ಮನಿಕಾಸ! ಆದರೂ ಆತ್ಮಶ್ರೀಯ 
ಪರಮಸಾನ್ನಿಧ್ಯದಲ್ಲಿ ದೇಹ ಜಡ, ನಶ್ವರ, ಮಿಥ್ಯ. ವ್ಯಕ್ತಿಗೂ ಸಮಾಜಕ್ಕೂ ಇರುವ 
ಬಾಂಧವ್ಯವೂ ಇದೇ ರೀತಿಯದು. ಸಮಾಜಸೇವೆಯ ಮೂಲಕವೇ, ವ್ಯಕ್ತಿಸೇವೆಯ 
ಮೂಲಕವೇ ವ್ಯಿಕ್ತಿವಿಕಾಸ. ಆಧ್ಯಾತ್ಮಿಕಸಾಧನೆಗೆ ನಮಗಿರುವ ಮಾರ್ಗ ನಿಷ್ಕಾಮ 
ಸೇವೆ. ಬದುಕೆರುನ ಒಂದೊಂದು ಕ್ಷಣವೂ ನೈತಿಕ ನಿರ್ಮಲತೆಯ ಸಂತತ 
ಸ್ರೋತದಂತೆ ಹರಿದಾಗ ಜೀವನವೇ ಆತ್ಮೋದ್ಧಾರಕ ಮಹಾವ್ರತವಾಗುತ್ತದೆ. 
ಭಗವಂತನ ನಿರಂತರ ನೆನಪು ನಮ್ಮ ದೌರ್ಬಲ್ಯಗಳನ್ನು ಮೀರಿ ನಿಲ್ಲುವ ಶಕ್ತಿ 
ಚಿಲುಮೆಯಾಗಿ ಪರಿಣಮಿಸಿದರೆ ಮಾತ್ರ ಅದು ನಿಜವಾದ ಭಕ್ತಿ ಎನಿಸಿಕೊಳ್ಳುತ್ತದೆ. 
ಭಗವಂತ ಅಂದರೆ ಗಾಂಧೀಜಿಗೆ ಪರಿಪೂರ್ಣ ಪ್ರೇಮ, ಪರಿಪೂರ್ಣ ಅಹಿಂಸ್ಕೆ ಪರಿ 
ಪೂರ್ಣ ಸತ್ಯ. ದಿನದಿನವೂ ಪರಿಪೂರ್ಣದೆಡೆಗೆ ನಡೆಯಲು ಹಂಬಲಿಸಿ ಹಾತೊರೆವ 
ಜೀವಕ್ಕೆ ಐ ಸರ್ವವ್ಯಾಪಕವಾದ, ಶರ್ವಶಕ್ತವಾದ ಮಹಾಶಕ್ತಿಯನ್ನು ಹೃದಯ 
ಭೂಯಿಷ್ಯ ನ್ನಾಗಿ ಮಾಡಿಕೊಂಡಾಗ ಸ್ಫುರಿಸಿಬರುವ ತೇಜಸ್ಸೂ ಕಾರ್ಯಶಕ್ತಿಯೂ 
ಭೌತಿಕಶಕ್ತಿಗಳಾದ ವಿದ್ಯುಚ್ಛಕ್ತಿ ಅಥವಾ ಆವಿಯ ಶಕ್ತಿಗಳಂತೆಯೇ, ಆದರೆ ಅದು 
ಸೂಕ್ಷ್ಮತಮ ಸ್ಪಂದನತರಂಗಗಳಂತೆ ವ್ಯಾಪಿಸಿ ನಿಂತು ಅಜೇಯಶಕ್ತಿಯ ಅನುಭವ 
ವನ್ನು ತಂದುಕೊಡುತ್ತದೆ.”!” 

ಗಾಂಧೀಜಿಯ ದೈವಶ್ರದ್ಧೆ ಜೀವನನಿರಾಕರಣೆಯ ಶುಷ್ಕಸಥವಲ್ಲ, ಸಾರ್ಥಕ 
ಬಾಳಿನ ಸಜೇತನ ಶ್ರದ್ಧೆ. ಇಲ್ಲಿ ಬಾಳಿ ಅಲ್ಲಿ ಸಲ್ಲುವುದೇ ದೈವನಿಯಮ ಎಂದು 
ಬಾಳಿ ತೋರಿಸಿದ ಆಧುನಿಕ ಮಹಾಪ್ರವಾದಿ ಮಹಾತ್ಮಾಗಾಂಧೀ. 


17 Jn Search of the Suprme, M. K. Gandhi, Pp. 144 


ಗಾಂಧಿ ಕಂಡ ದೇವರು 


ಪ್ರತಿಯೊಂದನ್ನೂ ವ್ಯಾಪಿಸಿರುವ ಒಂದು ವಿವರಣಾತೀತ ರಹೆಸ್ಯುಸತ್ತ್ವವುಂಟು. 
ನನ್ನ ಭಾವಕ್ಕೆ ಅದು ಬರುತ್ತದೆ, ಅದನ್ನು ನಾನು ಈಕ್ತಿಸದಿದ್ದರೂ. ಈ ಅಗೋಚರ 


ಸತ್ತ್ವ ಭಾವಗ್ರಹಿಕೆಗೆ ಸಿಕ್ಕಿದರೂ ಸಮರ್ಥನೆಯನ್ನೆಲ್ಲ ಮೂದಲಿಸುತ್ತದೆ ಅದು; ' 


ಏತಕ್ಕೆಂದರೆ, ನನ್ನ ಜ್ಞಾನೇಂದ್ರಿಯಗಳ ಮೂಲಕ ನಾನು ಅವಲೋಕಿಸುವುದೆಲ್ಲ 
ಕ್ಕಿಂತಲೂ ಅದು ತೀರ ವಿಭಿನ್ನ. ಅದು ಇಂದ್ರಿಯಾತೀತ. 


ಯಥಾರ್ಥ ಸಂಗತಿಯೇನೆಂದರೆ, ದೇವರೇ ಆ ಶಕ್ತಿ. ಅವನು ಜೀವನದ 
ತಿರುಳು. ಅವನು ಕಳಂಕರಹಿತವಾದ ಪರಿಶುದ್ಧ ಪ್ರಜ್ಞೆ. ಅವನೆಂದಿಗೂ ಇರುವ. 
ಆದರೂ ಎಂಥ ಸೋಜಿಗ, ಆ ಸರ್ವವ್ಯಾವಿಯಾದ ಜೀವಂತ ಸನ್ನಿಧಿಯಿಂದ ಹಿತವ 
ನ್ನಾಗಲೀ, ಆ ಸನ್ನಿಧಿಯೊಳಗೆ ಆಶ್ರಯವನ್ನಾ ಗಲೀ, ಎಲ್ಲರೂ ಪಡೆಯಲು ಶಕ್ಯರಲ್ಲ. 
ವಿದ್ಯುತ್ತು ಒಂದು ಸಮರ್ಥ ಶಕ್ತಿ. ಎಲ್ಲರೂ ಅದರಿಂದ ಪ್ರಯೋಜನ ಹೊಂದ 
ಲಾರರು. ನಿಯಮಗಳನ್ನು ಅನುಸರಿಸಿದರೆ ಮಾತ್ರ ಉತ್ಪತ್ತಿ ಮಾಡಬಹುದು 
ಅದನ್ನು. ಆದೊಂದು ನಿರ್ಜೀವ ಶಕ್ತಿ. ಅದರ ನಿಯಮಗಳ ತಿಳಿವಳಿಕೆಯನ್ನು 
ಗಳಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟೂ ಶ್ರದ್ಧೆಯಿಂದ ಶ್ರಮಿಸಿದಲ್ಲಿ ಅದನ್ನು 
ಉಪಯೋಗಿಸಿಕೊಳ್ಳಬಲ್ಲ ಮನುಷ್ಯ. ಅದೇ ಮೇರೆಗೆ ನಾವು ದೇವರೆಂದು ಅಂಕಿತ 
ಮಾಡುವ ಜೀವಂತ ಶಕ್ತಿಯಿಂದ ಉಪಯೋಗ ಪಡೆಯಬಹುದು; ಎಂದಕ್ಕೆ 
ಆತನನ್ನು ನಮ್ಮೊಳಗೆ ಅರಸಿ ಕಾಣುವುದಕ್ಕೆ ನಮ್ಮನ್ನು ಕೊಂಡೊಯ್ಯುವ ಆತನ 
ಶಾಸನವನ್ನು ಅರಿತು ಹಿಂಬಾಲಿಸಬೇಕು.3 


1 ಧರ್ಮ-ನೀತಿ, ಗಾಂಧೀ ಗ್ರಂಥಮಾಲೆ ೫, ಪು. ೧೭೪-೫ 


Kd dhs a tu 


ES ೆಟು ದೂ 


ಅ. ಪು. ಶ್ರೀನಿವಾಸಮೂರ್ತಿ 


ದೀರ್ಫಾವಧಿ ಕೃಷಿಸಾಲ : 
ಭೂ ಅಭಿವೃದ್ದಿ ಬ್ಯಾಂಕುಗಳ ಪಾತ್ರ! 


ಪುರಾತನ ಮಾದರಿ ಕೃಷಿ ವ್ಯವಸ್ಥೆ ಆಧುನಿಕ ವ್ಯವಸ್ಥೆ ಯಾಗಿ ಪರಿವರ್ತನೆ 
ಯಾಗುವುದರಲ್ಲಿ ದೀರ್ಫ ಕಾಲಾವಧಿ ಸಾಲದ ಪಾತ್ರ ಮಹತ್ತ್ವವಾದುದು, ತುಂಡು 
ಜಮೀನುಗಳನ್ನು ಕೂಡಿಸಿ ಆರ್ಥಿಕ ಹಿಡುವಳಿಯಾಗಿ ಜೆ ಪ್ರ ಜಮಿಾನಿನಲ್ಲಿ 
ಅಧುನಿಕ ರೀತ್ಯಾ ವ್ಯವಸಾಯ ಕ್ರಮಗಳನ್ನು ಅನುಸರಿಸಬೇಕಾದರೆ ಬಹುಮಟ್ಟಿಗೆ 
ಬಂಡವಾಳ ಕಾರ್ಯಗಳು ನೆರವೇರಬೇಕಾಗುತ್ತದೆ. ಸುತ್ತು ಬೇಲಿ, ಕಟ್ಟಡಗಳು, 
ಯಂತ್ರೋಪಕರಣಗಳು, ವಾಹನಗಳು, ನೀರಾವರಿ ನಾಲೆಗಳು, ಹೊಸದಾಗಿ 
ಭೂಮಿ ಸಾಗುವಳಿಗೆ ತರುವುದು--ಇತ್ಯಾದಿ ಅನೇಕ ಕಾರ್ಯಾಚರಣೆಗಳಿಗೆ ಹೆಚ್ಚು 
ಹಣ ಬೇಕು. ಇದನ್ನು ಒದಗಿಸುವುದರಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕುಗಳ ಪಾತ್ರ 
ಮುಖ್ಯವಾದದ್ದು. ವು ಒದಗಿಸುವ ಸಾಲದ ಅವಧಿ ಸಾಮಾನ್ಯವಾಗಿ ೧೦ ವರ್ಷ 
ಗಳಿಗೂ ಮೀರುವುದರಿಂದ ಇದನ್ನು ದೀರ್ಫಕಾಲಾವಧಿ ಸಾಲವೆಂದು ಹೇಳಲಾಗಿದೆ. 

ಪ್ರಥಮತಃ ಗಮನಾರ್ಹವಾದ ವಿಷಯ ಒಂದುಂಟು : ಭಾರತದಲ್ಲಿ ರೈತರ 
ಯಣ ಬಹುಕಾಲದಿಂದ ನಡೆದುಬಂದ ಸಮಸ್ಯೆಯಾಗಿದೆ. ಮುಖ್ಯವಾಗಿ ಈ 
ಸಮಸ್ಯೆಯ ಪರಿಹಾರಕ್ಕೆಂದೇ ಭೂ ಅಡಮಾನ ಬ್ಯಾಂಕುಗಳು ಸ್ಥಾನಿತವಾದುವು. 
ಇತ್ತೀಚಿನ ವರ್ಷಗಳಲ್ಲಿ "ತಿ ರೆಯಾಗಿ ಬಂದ ಹಖುಣದ ವಿಮೋಚನೆ ಮಾತ್ರ ನೇ 
ಅಲ್ಲದೆ ಆಧುನಿಕ ವ್ಯವಸಾಯ ಕ್ಪೈ ಅನುವುಮಾಡುವಂತೆ ಭೂ ಅಭಿವೃ ದ್ಧಿಗೊಳಿಸು 
ವುದು ಮುಖ್ಯೋದ್ದೇಶವಾದುದರಿಂದ ಹಿಂದೆ ಭೂ ಅಡಮಾನ ಬ್ಯಾಂಕುಗಳೆಂದು 
ಕರೆಯಲಾಗುತ್ತಿದ್ದ ಸಂಸ್ಥೆಗಳನ್ನು ಭೂ ಅಭಿವೃದ್ಧಿ ಬ್ಯಾಂಕುಗಳೆಂದು ಸಂಬೋಧಿ 
ಸಿರುವುದು ಉಚಿತವೇ ಆಗಿದೆ. 


1 ಈ ಲೇಖನದಲ್ಲಿ ಕೊಟ್ಟಿ ರುವ ಸಂಖ್ಯಾ ನಿವರಗಳಿಗೆ ಭಾರತದ ರಿಸರ್ವ್‌ ಬ್ಯಾಂಕಿನ 


ಪ್ರಕಟಿಣೆಗಳಾದ * Statistical Tables Relating to Co-operative Banks in 
India, 1967-68’ ನುತ್ತು * Report of the All-India Rural Credit Reveiw 


Committee’ — ವ ಆಧಾರವಾಗಿನೆ. 


೨೬ ಮಾನವಿಕ ಕರ್ಣಾಟಕ 


ರಚನೆ 
ಭಾರತದಲ್ಲಿ ೧೯೬೭-೬೮ರಲ್ಲಿ ೪೨೮ ಶಾಖೆಗಳು ಅಥವಾ ಕಚೇರಿಗಳನ್ನುಳ್ಳ ೧೯ 


; 


ಕೇಂದ್ರೀಯ ಭೂ ಅಭಿವೃದ್ಧಿ ಬ್ಯಾಂಕುಗಳೂ, ೨೧೩. ಶಾಖೆಗಳನ್ನುಳ್ಳ ೭೧೯ | 


ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕುಗಳೂ ಇದ್ದುವು. ಬಿಹಾರ, ಗುಜರಾತ್‌, 
ಜಮ್ಮು-ಕಾಶ್ಮೀರ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಮತ್ತು ಹಿಮಾಚಲ 


ಪ್ರದೇಶ, ಪಾಂಡಿಚೆರಿ ಮತ್ತು ತ್ರಿಪುರ ಕೇಂದ್ರಾಡಳಿತ ಪ್ರಜೀಶಗಳಲ್ಲಿ ಏಕೀಯ ' 
(ಯೂನಿಟಿರಿ) ರಚನೆಯೂ, ಉಳಿದ ಸಂಸ್ಥಾನಗಳಲ್ಲಿ ಸಂಯುಕ್ತ (ಫೆಡರಲ್‌) ' 


ಮಾದರಿಯ ರಚನೆಯೂ ಇವೆ. ಏಕೀಯ ರಚನೆಯಲ್ಲಿ ಕೇಂದ್ರ ಭೂ ಅಭಿವೃದ್ಧಿ 
ಬ್ಯಾಂಕಿಗೆ ವಿವಿಧ ಕೇಂದ್ರಗಳಲ್ಲಿ ಶಾಖೆಗಳಿರುತ್ತವೆ. ಅಂದಮೇಲೆ ಈ ಶಾಖೆಗಳು 
ಆಡಳಿತ ಘಟಕಗಳು ಮಾತ್ರವಾಗಿದ್ದು ಎಲ್ಲ ವಿಷಯಗಳಲ್ಲಿ ಮಾತೃ ಸಂಸ್ಥೆಗೆ 
ಅಧೀನ. ಸಂಯುಕ್ತ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕುಗಳು 
ಕಾನೂನು ರೀತ್ಯಾ ಒಂದೊಂದೂ ಒಂದೊಂದು ಪ ಪ್ರತ್ಯೇಕ ಸಂಸ್ಥೆ. ಆದರೆ ಇವು 
ಆಯಾ ಸಂಸ್ಥಾ ನದ ಕೇಂದ್ರ ಅಭಿವೃದ್ಧಿ ಬ್ಯಾಂಕುಗಳ ಸದಸ್ಯಘಟಕಗಳಾಗಿರು 
ತ್ತವೆ. ಸಂಯುಕ್ತ ವ್ಯವಸ್ಥೆ ಮಲಿ ಗ ರಚನೆಗಿಂತಲೂ ಹೆಚ್ಚಿನ ವಿಕೇಂದ್ರೀ 
ಕರಣಕ್ಕೆ ಆಜ ಸಟ ಆ ವ್ಯವಸ್ಥೆಯೇ ಉತ್ತ ಕಟು ಹೇಳಲಾಗಿದೆ. 

ಒಟ್ಟಿನಲ್ಲಿ ಅದೇ ಹೆಚ್ಚು ಪ್ರಯೋಜನಕಾರಿ. ಎಂಬುದು ಸಮಿಸಾಕ್ಷಾ ಸಮಿತಿಯ* 
ಅಭಿಪ್ರಾಯ. 


ಹೇರು ಬಂಡವಾಳ 


ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕುಗಳ ಹಣಬಲ ಷೇರು ಬಂಡವಾಳ್ಕ ಸಾಲ 
ತೀರುವೆ ನಿಧಿ, ಡಿಬೆಂಚರ್‌ ಮೂಲಕ ಎತ್ತುವ ಸಾಲ, ರಿಸರ್ವ್‌ ಬ್ಯಾಂಕೆನಿಂದ 
ಪಡೆಯುವ ಸಾಲ ಮತ್ತು ಸರ್ಕಾರದಿಂದ ಪಡೆಯುವ ಮುಂಗಡ ಅಥವಾ 
ಪ್ರೋತ್ಸಾಹಧನ ಇವುಗಳಿಂದ ಕೂಡಿರುವುದಾಗಿದೆ. ಪ್ರಾಥಮಿಕ ಬ್ಯಾಂಕುಗಳ 
ಹಣಬಲವೆಂದರೆ ಷೇರು ಹೆಣ, ಮೀಸಲು (ರಿಸರ್ವ್‌) ಹಣ ಮತ್ತು ಕೇಂದ್ರೀಯ 
ಬ್ಯಾಂಕುಗಳಿಂದ ಪಡೆಯಲಾಗುವ ಸಾಲ ಇವು. 

೧೯೬೮ರ ಜೂನ್‌ ೩೦ರಂದು ದೇಶದ ೧೯ ಕೇಂದ್ರಿಯ ಬ್ಯಾಂಕುಗಳ ಷೇರು 


ಕೇಂದ್ರೀಯ ಭೂ ಅಭಿವೃದ್ಧಿ ಬ್ಯಾಂಕುಗಳನ್ನು " ಕೇಂದ್ರೀಯ ಬ್ಯಾಂಕುಗಳು * ಎಂದೂ 


ಜ್‌ ಭೂ ಅಭಿವೃದ್ಧಿ ಬ್ಯಾ ನು! ಳನ್ನು "ಪ್ರಾಥಮಿಕ ಬ್ಯಾ ಂಕುಗಳು * ಎಂದೂ, ಸಂಬೋ 
ಧಿಸಲಾಗುವುದು, 


3 Reserve Bank of India, Report of the All-India Rural Credit 
Review Committee, 1969 


ದೀರ್ಫಾನವಧಿ ಕೃಷಿಸಾಲ; ಭೂ ಅಭಿವೃದ್ಧಿ ಬ್ಯಾಂಕುಗಳ ಪಾತ್ರ ೨೭ 


ಹಣ ಒಟ್ಟು ರೂ. ೨೪.೪೮ ಕೋಟ ಆಗಿದ್ದಿತು; ಇದರಲ್ಲಿ ರೂ. ೬೭ ಕೋಟ 
ಅಂದರೆ ಸೇಕಡ ೨೭.೩ರಷ್ಟು ಹಣ ಸರ್ಕಾರ ಹಾಕಿದ್ದ ಷೇರು ಹಣವಾಗಿದ್ದಿತು. 
ಇದೇ ದಿನಾಂಕದಂದು ದೇಶದಲ್ಲಿದ್ದ ೭೩೧ ಪ್ರಾಥಮಿಕ ಬ್ಯಾಂಕುಗಳ ಷೇರು ಹಣ 
ರೂ. ೧೮.೬೯ ಕೋಟ ಆಗಿದ್ದಿತು. 


ಸದಸ್ಯರ ಷೇರು ಹಣ, ಅವರು ಪಡೆಯಬಹುದಾದ ಸಾಲದ ಮೊತ್ತ 
ಇವುಗಳೊಳಗೆ ನಿರ್ದಿಷ್ಟ ಪ್ರಮಾಣವಿರಬೇಕೆಂಬ ನಿಯಮವಿರುವುದರಿಂದ ಷೇರು 
ಹಣ ಜಮಾವಣೆ ಅನುಕೂಲವಾಗಿದೆ ಪ್ರಾಥಮಿಕ ಮಟ್ಟಿದಲ್ಲಿ ಈ ಪ್ರಮಾಣ 
ಸಾಮಾನ್ಯವಾಗಿ ೧: ೨೦ ಆಗಿದೆ: ಅಂದರೆ ಸದಸ್ಯರ ಷೇರಿನ ಮೊತ್ತ ಅವರ 
ಸಾಲದ ಸೇಕಡ ೫ರಷ್ಟಾದರೂ ಆಗಿರಬೇಕು. ಕೆಲವು ರಾಜ್ಯಗಳಲ್ಲಿ ಹೆಚ್ಚು 
ಪ್ರಮಾಣವಿದೆ: ಉದಾ: ಮಹಾರಾಷ್ಟ್ರದಲ್ಲಿ ಸೇ. ೧೦ರಸ್ಟಿದೆ. ಕೆಲವೆಡೆಗಳಲ್ಲಿ 
ಸಾಲದ ಮೊತ್ತ ಹೆಚ್ಚಿದಂತೆ ಸಾಲಗಾರರು ಹೊಂದಿರಬೇಕಾದ ಷೇರು ಹಣದ 
ಪ್ರಮಾಣವೂ ಹೆಚ್ಚಾಗಿರಬೇಕೆಂಬ ವಿಧಿಯುಂಟು. ಉದಾ: ಗುಜರಾತಿನಲ್ಲಿ 
೫,೦೦೦ ರೂ.ಗಳ ವರೆಗಿನ ಸಾಲ ಪಡೆಯುವವರು ಅದರ ಸೇ. ೫ರಷ್ಟು ಷೇರು 
ಹೆಣವನ್ನೂ ರೂ. ೫,೦೦೦ಕ್ಕೆ ಮೇಲ್ಪಟ್ಟ ಮೊಬಲಗಿನ ಸಾಲ ಪಡೆದವರು ಆದರ 
ಸೇ, ೬೮ ಗೆ ಸಮನಾದ ಷೇರು ಹಣವನ್ನೂ ಹಾಕಿರಬೇಕೆಂಬ ನಿಯಮವಿದೆ. 
ಇದು ಅಪೇಕ್ಷಣೀಯ ಪದ್ಧತಿ ಎಂದು ಸಮೀಕ್ಷಾ ಸಮಿತಿ ಅಭಿಪ್ರಾಯಪಟ್ಟಿದೆ. 

ಕೇಂದ್ರೀಯ ಬ್ಯಾಂಕುಗಳ ಷೇರು ಹಣದ ಪ್ರಮಾಣ ಪ್ರಾಥಮಿಕ ಬ್ಯಾಂಕು 
ಪಡೆಯುವ ಸಾಲ ಹಣದ ಸೇ. ೪ರಷ್ಟು ಇರಬೇಕೆಂದು ನಿಗದಿಮಾಡಲಾಗಿದೆ. 

ಸಾಲ-ಷೇರುಗಳ ಪ್ರಮಾಣ ಗೊತ್ತುಮಾಡುವ ಈ ಮೇಲಿನ ಅಭ್ಯಾಸ ಷೇರು 
ಹಣ ಜಮಾವಣೆ ಮಾಡಲು ಸಹಾಯಕವಾಗಿದೆ. ಒಟ್ಟಿ ನಲ್ಲಿ ಭೂ ಅಭಿವೃದ್ಧಿ 
ಬ್ಯಾಂಕುಗಳ ಷೇರು ಬಂಡವಾಳ ೧೯೬೦-೬೧ರಲ್ಲಿ ಸುಮಾರು ೮], ಕೋಟ 
ಇದ್ದುದು ೧೯೬೭-೬೮ರಲ್ಲಿ ರೂ. ೪೨ ಕೋಟ ಆಯಿತು. ಅಲ್ಪಾವಧಿ ಸಾಲ ಕೃಷಿ 
ಸಹಕಾರಿ ಸಂಸ್ಥೆಗಳ ಸೇರು ಬಂಡವಾಳದ ಹೆಚ್ಚುವರಿಯಷ್ಟು ಗಮನಾರ್ಹ 
ಪ್ರಮಾಣದಲ್ಲಿ ಈ ಹೆಚ್ಚುವರಿ ಇಲ್ಲ. ಸಾಲದ ಇನ್ನೂ ಹೆಚ್ಚು ಪ್ರಮಾಣವನ್ನು 
ಸಾಲಗಾರರು ಸೇರು ರೂಪದಲ್ಲಿ ಹೊಂದಿರಬೇಕೆಂದು ವಿಧಿಸುವುದರ ಮೂಲಕ 
ಷೇರು ಬಂಡವಾಳ ಹೆಚ್ಚಿಸಬಹುದೆಂದು ತೋರಬಹುದು. ಆದರೆ ಹೀಗೆ ಮಾಡು 
ವುದರಿಂದ ಈ ಸಂಸ್ಥೆಗಳ ಬೆಳೆನಣಿಗೆಯೇ ನಿಧಾನವಾಗುವ ಸಂಭವ ಹೆಚ್ಚು. 
ಆದುದರಿಂದ ಸದಸ್ಯರು ಹಾಕುವ ಸೇರು ಬಂಡವಾಳ ಈಗಿನಂತೆಯೇ ಬೆಳೆಯಲು 
ಬಿಡುವುದು ಒಳ್ಳೆಯದೆಂದು ಹೇಳಬಹುದು. 

ಸರ್ಕಾರ ಹಾಕುತ್ತಿರುವ ಷೇರು ಬಂಡವಾಳದ ಪಾಲನ್ನು ಹೆಚ್ಚಿಸುವ 
ಮೂಲಕ ಭೂ ಅಭಿವೃದ್ಧಿ ಬ್ಯಾಂಕುಗಳ ಬಂಡವಾಳ ಬಲ ಹೆಚ್ಚಬಲ್ಲುದು. 
ಸರ್ಕಾರದ ಷೇರು ಬಂಡವಾಳದ ಪಾಲು ಸೇ. ೫೧ಕ್ಕೂ ನೀರಿರಬೇಕೆಂದು 


೨೮ ಮಾನವಿಕ ಕರ್ಣಾಟಕ 


ಪರಿಶೀಲನಸಮಿತಿ* ಸಲಹೆ ಮಾಡಿದ್ದಿತು. ಆದರೆ ಐದು ಕೇಂದ್ರೀಯ ಬ್ಯಾಂಕುಗಳ 
ಷೇರು ಬಂಡವಾಳದಲ್ಲಿ ಮಾತ್ರ ಈ ಪ್ರಮಾಣಕ್ಕೂ ಹೆಚ್ಚು ಪಾಲನ್ನು ಸರ್ಕಾರ 
ಹಾಕಿದೆ. ಮಿಕ್ಕ ಕೇಂದ್ರೀಯ ಬ್ಯಾಂಕುಗಳ ಷೇರು ಬಂಡವಾಳಕ್ಕೆ ಸರ್ಕಾರ 
ಹಾಕಿರುವ ಪಾಲು ಚತು ಭಗತ: ಸೆ ಥಮಿಕ ಬ್ಯಾಂಕುಗಳ ಷೇರು ಬಂಡವಾಳ 
ದಲ್ಲಿಯೂ ಸರ್ಕಾರ ಪಾಲು ವಹಿಸುವ ಘಟ್ಟ ಈಗ ಪ್ರಾಪ್ತವಾಗಿದೆ ಎಂಬುದು 
ಪುನರ್ವಿಮರ್ಶನ ಸಮಿತಿಯ ಒತ್ತಾಯವಾಗಿ ತೆ 

ವಾಸ್ತವವಾಗಿ ಸಹಕಾರ ತತ್ತ್ವದ ದೃಷ್ಟಿಯಿಂದ ಹೇಳುವುದಾದರೆ ಸರ್ಕಾರದ 
ಹಣದ ಮೂಲಕ ಷೇರು ಬಂಡವಾಳ ಹೆಚ್ಚಿಸುವ ಮಾರ್ಗ ಪ್ರಶಸ್ತವಲ್ಲ. ದುರ್ಬಲ 
ಸ್ಥಿತಿಯಲ್ಲಿರುವ ಭೂ ಅಭಿವೃ ದ್ಧಿ ಬಾ ಂಕುಗಳನ್ನು ಪುಸ್ಟಿಗೊಳಿಸುವ ದೃಷ್ಟಿಯಿಂದ 
ಮಾತ್ರ ಸರ್ಕಾರ ಸ್ವಲ್ಪ ಭಾ ಈ ಸಂಸ್ಥೆಗಳ "ೇರುಗಳಲ್ಲಿ ಸ 
ಫಡ a ಭೂ ಅಭಿವೃ ದ್ಧಿ ಬ್ಯಾಂಕುಗಳ ಹಣಬಲದಲ್ಲಿ ಅತಿ ಮುಖ್ಯ 
ವಾದ ಭಾಗ ಡಿಬೆಂಚರ್‌ ಮೂಲಕ ಬ ಲಾಗುವ ಸಾಲದ ಹಣವಾಗಿದೆ. 


ಡಿಬೆಂಚರುಗಳು 
ಡಿಬೆಂಚರುಗಳನ್ನು ಕೇಂದ್ರೀಯ ಬ್ಯಾಂಕುಗಳು ಹೊರಡಿಸುತ್ತವೆ. ತಮ್ಮಲ್ಲಿ 
ಸಾಲಗಾರರು ಅಡವು ಮಾಡಿರುವ ಆಸ್ತಿಗಳನ್ನು ಪ್ರಾಥಮಿಕ ಬ್ಯಾಂಕುಗಳು 


ಕೇಂದ್ರಿ ಯ ಬ್ಯಾಂಕುಗಳಿಗೆ ವಹಿಸ ುವುವು: ಬಗೆ ಇವು ಪಡೆಯುವ ಆಸ್ತಿಗಳ 
ದ ಮೇಲೆ ಕೇಂದ್ರೀಯ ಬ್ಯಾಂಕುಗಳು ಡಿಬೆಂಚರುಗಳನ್ನು ಹೊರಡಿಸುತ್ತ ವೆ. 
ಈಸ ಸಂಸ್ಥೆ ಛ ಡಿಬೆಂಚರುಗಳ ಳಲ್ಲಿ ಮೂರು ವಿಧಗಳಿವೆ: ೧ ಟಿ ಡಿಬೆಂಡರು, 
೨ ಗ್ರಾಮೀಣ ಡಿಬೆಂಚರು ಮತ್ತು ೩ ಅಭಿವೃದ್ಧಿಯ ವಿಶೇಷ ಡಿಬೆಂಚರು. 

“ಕೇಂದ್ರೀಯ ಬ್ಯಾಂಕುಗಳು ಹೊರಡಿಸಿರುವ ಸಾಧಾರಣ ಡಿಬೆಂಚರುಗಳ 
ಮೊತ್ತ ವಷೆ ನ ವಷೆ ಜ್ಯ ಹೇಗೆ ಹೆಚ್ಚಾಗುತ್ತ ಬಂದಿದೆ ಎಂಬುದನ್ನು ಕೆಳಗಿನ 
ಸಂಖ್ಯೆಗಳು ತೋರಿಸುವುವು : 


ವರ್ಷ ಹೊರಡಿಸಿದ ಡಿಬೆಂಚರು ಮೊತ 
(ಕೋಟಿ ರೂಪಾಯಿಗಳಲ್ಲಿ) 
೧೯೬೦-೬೧ ೧೦.೦೦ 
೧೯೬೩-೬೪ ೨೦.೬೦ 
೧೯೬೪-೬೫ ೨೫.೩೯ 


4 Reserve Bank of India, All-India Rural Credit Survey 
Committee, 1954, ಈ ಸಮಿತಿಯನ್ನು ಪ್ರಕೃತ ಲೇಖನದಲ್ಲಿ " ಪರಿಶೀಲನ ಸಮಿತಿ? 
ಎಂದು ಸಂಬೋಧಧಿಸಲಾಗಿದೆ, 


tiated se mind 


ದೀರ್ಥಾವಧಿ ಕೃಸಿಸಾಲ: ಭೂ ಅಭಿವೃದ್ಧಿ ಬ್ಯಾಂಕುಗಳ ಪಾತ್ರ ರ್ತಿ 


ವರ್ಷ ಹೊರಡಿಸಿದ ಡಿಬೆಂಚರು ಮೊತ 
(ಕೋಟ ರೂಪಾಯಿಗಳಲ್ಲಿ) 
೧೯೬೫-೬೬ ೪೦.೯೩ 
೧೯೬೬-೬೭ ೫೭.೩೦ 
೧೯೬೭-೬೮ ೭೨.೬೩ 
೧೯೬೮-೭೬೯ ೧೦೦.೬೩ 


ನಾಲ್ಕನೆಯ ಯೋಜನೆಯ ಅವಧಿಯಲ್ಲಿ ಕೇಂದ್ರೀಯ ಬ್ಯಾಂಕುಗಳು ೬೩೫ 
ಕೋಹ ರೂಪಾಯಿಗಳ ಸಾಧಾರಣ ಡಿಬೆಂಚರುಗಳನ್ನು ಕೆ ವರ್ಷಕ್ಕೆ 
ಸರಾಸರಿ ರೂ. ೧೨೭ ಕೋಟಿಯಷ್ಟು --ಹೊರಡಿಸುವುವೆಂದು ಅಂದಾಜು ಮಾಡ 
ಲಾಗಿದೆ. ಹೀಗೆ ಬೆಳೆಯುತ್ತಿರುವ ಡಿಬೆಂಚರುಗಳ ಮೊತ್ತ ೧೯೬೦-೬೧ರಲ್ಲಿ 
ರೂ. ೩೭ ಕೋಟ ಇದ್ದುದು ೧೯೬೭-೬೮ರಲ್ಲಿ ರೂ. ೨೯೯.೫೫ ಕೋಟಯಾಗಿದ್ದಿತು. 
ಅಂದಮೇಲೆ ಡಿಬೆಂಚರುಗಳ ಮೊತ್ತ ಸೇರು ಹಣದ ೧೨ರಷ್ಟು ಆಗಿದ್ದಿತು. 

ಈಚಿನ ವರ್ಷಗಳಲ್ಲಿ ಕೇಂದ್ರೀಯ ಬ್ಯಾಂಕುಗಳು ಔರ ಕಾಣಿಸಿರುವಂತೆ 
ಡಿಬೆಂಚರುಗಳ ಮೂಲಕ. ಗಣನೀಯವಾಗಿ ಹಣ ಎತ್ತಲು ಸಾಧ್ಯವಾಗುವುದಕ್ಕೆ 
ವಿವಿಧ ಸಂಸ್ಥೆಗಳ ಬೆಂಬಲವೇ ಮುಖ್ಯ ಕಾರಣವಾಗಿದೆ. ಕೇಂದ್ರೀಯ ಬ್ಯಾಂಕು 
ಗಳು ನೀಡುವ ಡಿಬೆಂಚರುಗಳ ಮೊತ್ತದ ಸೇ. ೩೦ರಷ್ಟರ ವರೆಗೆ, ಆದರೆ ವರ್ಷಕ್ಕೆ 
ರೂ. ೬ ಕೋಟಿಗೆ ಮೀರದಂತೆ, ಈ ಡಿಬೆಂಚರುಗಳಲ್ಲಿ ಹಣಹಾಕುವ ನಿರ್ಧಾರವನ್ನು 
೧೯೬೩ರಲ್ಲಿ ಭಾರತದ ಜೀವವಿಮಾ ಕಾರ್ಪೊರೇಷನ್‌ ಕೈಗೊಂಡಿತು. ೧೯೬೫-೬೬ 
ರಿಂದ ೧೯೬೮-೬೯ರ ವರೆವಿಗೆ ವರ್ಷವೊಂದಕ್ಕೆ ರೂ. ೧೦.೫೦ ಕೋಟಿಯ ವರೆಗೂ 
೧೯೬೯-೭೦ರಲ್ಲಿ ರೂ. ೧೨ ಕೋಟಿಯ ವರೆಗೂ ಈ ರೀತಿಯ ಬೆಂಬಲ ನೀಡುವ 
ಏರ್ಪಾಡನ್ನು ಆ ಸಂಸ್ಥೆ ಮಾಡಿತು. 

ಕೇಂದ್ರೀಯ ಬ್ಯಾಂಕುಗಳು ಹೊರಡಿಸುವ ಡಿಬೆಂಚರು ಮೊಬಲಗಿನ 
ಸುಮಾರು ಸೇ. ೧೦ರಷ್ಟು ಪಾಲನ್ನು ೧೯೬೪-೬೫ರ ವರೆಗೆ ಸ್ಪೇಟ್‌ ಬ್ಯಾಂಕ್‌ ಆಫ್‌ 
ಇಂಡಿಯ ವಹಿಸಿಕೊಂಡಿದ್ದಿ ತು. ಅಲ್ಲಿಂದ ಮುಂದೆ bi ಈ ಬೆಂಬಲವನ್ನು 
೧೯೬೫-೬೬ಕ್ಕೆ ರೂ. ೩.೫ ಕೋಟಗೂ ತರುವಾಯದ ವರ್ಷಗಳಲ್ಲಿ ಕ್ರಮವಾಗಿ 
೪.೦, ೪.೫, ೪.೫ ಮತ್ತು ೫.೫ ಕೋಟಿ ರೂಪಾಯಿಗಳಿಗೂ ಮಿತಿಗೊಳಿಸಿತು. 

ಭಾರತದ ರಿಸರ್ವ್‌ ಬ್ಯಾಂಕು ೧೯೬೪-೬೫ರ ವರೆವಿಗೆ ಡಿಬೆಂಚರು ಮೊತ್ತದ 
ಸೇ. ೨೦ರ ವರೆಗೂ ಕೇಂದ್ರೀಯ ಬ್ಯಾಂಕುಗಳು ಹೊರಡಿಸುವ ಡಿಬೆಂಚರು 
ಗಳನ್ನು ಕೊಂಡು, ಇತರ ಮೂಲಗಳಿಂದ ಭರ್ತಿಯಾಗದ ಡಿಬೆಂಚರ್‌ ಭಾಗವನ್ನು 
ಭರ್ತಿ ಮಾಡಿಕೊಡುವ ಉದ್ದೇಶ ಹೊಂದಿದ್ದಿತು. ೧೯೬೬-೬೭ರಿಂದ ೧೯೬೮-೬೯ರ 
ವರೆಗಿನ ಅವಧಿಯಲ್ಲಿ ಸರಾಸರಿ ಸುಮಾರು ರೂ. ೪.೫ ಕೋಟ ಮತ್ತು ೧೯೬೯-೭೦ 


೩೦ ಮಾನವಿಕ ಕರ್ಣಾಟಕ 


ರಲ್ಲಿ ರೂ. ೬ ಕೋಟಿಯಷ್ಟು ಮೊತ್ತದ ಡಿಬೆಂಚರುಗಳನ್ನು ಕೊಳ್ಳುವ ಮಿತಿಯನ್ನು 
ನಿಗದಿಮಾಡಲಾಯಿತು. 

ಭಾರತ ಸರ್ಕಾರ ಕೊಳ್ಳುವ ಕೇಂದ್ರೀಯ ಬ್ಯಾಂಕುಗಳ ಡಿಬೆಂಚರ್‌ 
ಮೊತ್ತ ೧೯೬೬-೬೭ರಲ್ಲಿ ರೂ. ೯.೮ ಕೋಟಯೂ ತರುವಾಯ ಎರಡು ವರ್ಷಗಳೂ 
ವರ್ಷವೊಂದಕ್ಕೆ ರೂ. ೧೫ ಕೋಟಯೂ ಇರತಕ್ಕದ್ದೆಂದು ಗೊತ್ತುಮಾಡಲಾಯಿತು. 
ಭಾರತ ಸರ್ಕಾರ ಹೀಗೆ ನೀಡುವ ಬೆಂಬಲ ಆಯಾ ರಾಜ್ಯ ಸರ್ಕಾರವೂ ಒಂದು 
ನಿಯಮಿತ ಪ್ರಮಾಣದ--ಬಹುಮಟ್ಟಿಗೆ ಕೇಂದ್ರ ಸರ್ಕಾರದ ಪಾಲಿನಷ್ಟೆ 
ಪ್ರಮಾಣದ ಬೆಂಬಲ ನೀಡುವ ಏರ್ಪಾಡನ್ನು ಅವಲಂಬಿಸಿದ್ದಿತು. ಅಂದಮೇಲೆ, 
ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ಸೇರಿ ಕೇಂದ್ರೀಯ ಬ್ಯಾಂಕುಗಳ 
ಡಿಬೆಂಚರ್‌ ಕಾರ್ಯಕ್ರಮಕ್ಕೆ ಗಣನೀಯವಾದ ಬೆಂಬಲ ನೀಡಿದಂತೆಯೇ ಆಯಿತು. 

Pua. ಬ್ಯಾಂಕುಗಳ ಸಾಮಾಜಿಕ ಹತೋಟ ಕ್ರಮ ಕಥೆ ಾಡ ತರುವಾಯ 
ಈ ಸಂಸ್ಥೆ ಗಳೂ ಕೇಂದ್ರೀಯ ಬ್ಯಾಂಕುಗಳ ಡಿಬೊಚತುಗೂ/' ಹಣ ಹಾಕುತ್ತಿವೆ. 
೧೯೬೫-೬೬ರ ಅವಧಿಯಲ್ಲಿ ಈ ಸಂಸ್ಥೆಗಳು ಹೀಗೆ ಹಾಕುತ್ತಿದ್ದ ಹಣ ರೂ.೧ 
ಕೋಟಿಗೂ ಕಡಿಮೆ ಇದ್ದುದು ೧೯೬೭-೬೮ರಲ್ಲಿ ರೂ. ೧೮ ಕೋಟಯೂ, ಮುಂದಿನ 
ಎರಡು ವರ್ಷಗಳಲ್ಲಿ ಕ್ರಮವಾಗಿ ರೂ. ೨೩ ಮತ್ತು ೨೫ ಕೋಟಿಯೂ ಆಗಿದ್ದಿತು. 

ಕೇಂದ್ರೀಯ ಬ್ಯಾಂಕುಗಳ ಸಾಲ ತೀರುವೆ ನಿಧಿಗಳು ಡಿಬೆಂಚರುಗಳಿಗೆ ಹಣ 
ದೊರಕಿಸುವ ಇನ್ನೊಂದು ಮೂಲ. ಪ್ರತಿ ಕೇಂದ್ರಿ €ಯ ಬ್ಯಾಂಕೂ ಸ್ಥಾಪಿಸಿರುವ 

ಈ ನಿಧಿಯ x Wk: ಸೇಕಡ ೬೦ರಷ್ಟು ಹಣವನ್ನು ಆವು ಇತರ, ಕೇಂದ್ರೀಯ 

ಬ್ಯಾಂಕುಗಳು ಹೊರಡಿಸುವ ಸಾಧಾರಣ ಡಿಬೆಂಚರುಗಳಲ್ಲಿ ಹಾಕಬೇಕೆಂಬ 
ನಿಯಮವಿದೆ. 

ಕೇಂದ್ರೀಯ ಬ್ಯಾಂಕುಗಳು ಡಿಬೆಂಚರುಗಳ ಮೂಲಕ ಹೆಣಬಲ ಹೆಚ್ಚಿಸಿ 
ಕೊಳ್ಳುವ ವ ಕಾರ್ಯಕ್ರಮಕ್ಕೆ ಅನೇಕ ಸಂಸ್ಥೆ ಗಳ ಬೆಂಬಲವಿರುವುದು ಮೇಲಿನ 
ತ್‌ ವ್ಯಕ್ತವಾಗುತ್ತದೆ. ಈ He ಇತ್ತೀಚಿನ ವರ್ಷಗಳಲ್ಲಿ 
ವರ್ಷವರ್ಷವೂ ಹೆಚ್ಚು ಹೆಚ್ಚು ಹಣ ಸಂಗ್ರಹಿಸುವುದು ಈ ರೀತಿಯ ಸಂಸ್ಥಾ 
ಸಹಾಯದಿಂದ ಸ ಸಾಧ್ಯವಾಗದೆ. ವಿವಿಧ ಸಂಸ್ಥೆಗಳ ಬೆಂಬಲದ ಪ್ರಮಾಣ ಮತ್ತು 
ನೀತಿಗಳ ಬಗ್ಗೆ ಚರ್ಚೆ ನಡೆಸಲು ಈಚೆಗೆ ಈ ಸಂಸ್ಥೆಗಳ ಪ ಪ್ರತಿನಿಧಿಗಳ ಸಭೆಯನ್ನು 
ರಿಸರ್ವ್‌ ಬ್ಯಾಂಕು ಸೇರಿಸುತ್ತಿದೆ. ಡಿಬೆಂಚರುಗಳಿಗೆ ಜು ಸಡೆಯಲು ಭೂ 
ಅಭಿವೃದ್ಧಿ ಬ್ಯಾಂಕುಗಳು ಈ ಡಿಬೆಂಚರುಗಳಿಗೆ ಆಧಾರವೆಂದು ತೋರಿಸಲಾಗುವ 
ಸಾಲಗಳಲ್ಲಿ ಸೇ. ೯೦ರಷ್ಟ ನ್ನು ಉತ್ಪಾದಕ ಉದ್ದೆ "ಶಗಳಿಗಾಗಿ ನೀಡಿರಬೇಕೆಂದೂ 
ಸುಸ್ತಿ ಸಾಲ ಬಾಕಿಯ ಸ ವ ee ಸೇ. ೧೦-೧೫ಕೂ 
ಮೀರಿರಬಾರದೆಂದೂ ಷರತು ಸ್ರಗಳನ್ನು ಈಚೆಗೆ ಹಾಕಲಾಗಿದೆ. ಡಿಬೆಂಚರುಗಳಿಗೆ 
ಬೆಂಬಲ ನೀಡುವ ಸಂಸ್ಥೆ ಗಳ ಈ; ಹೊಸ ನೀತಿ ಇನ್ನೂ ಬಲಗೊಳ್ಳು ವ ಸಂಭವವಿದೆ. 


ಮ್‌ ನಮವ: 


ದೀರ್ಫಾವಧಿ ಕೃಸಿಸಾಲ: ಭೂ ಅಭಿವೃ ದ್ಧಿ ಬ್ಯಾಂಕುಗಳ ಪಾತ್ರ ೩ಿ೧ 


ಈ ವಿವಿಧ ಸ ಸಂಸ್ಥೆ ಗಳು ಒಟ್ಟುಗೂಡಿ, ಕ್ರಮ ಕೈಕೊಳ್ಳುವ " ಕನ್‌ಸಾರ್ಟಿಯಂ? 
ನನ್ನ ತಿಯನ್ನು ಸಂಪೂರ್ಣಗೊಳಿಸ ಬೇಕೆಂದು ಸಮೀಕ್ಷಾ ಸಮಿತಿ ಸಲಹೆ ಮಾಡಿದೆ. 

ಈ ವಿವಿಧ ಸಂಸ್ಥೆಗ ಪ್ರತಿನಿಧಿಗಳೂ ಕೇಂದ್ರಿ ಯ ಬ್ಯಾಂಕುಗಳ ಪ್ರತಿನಿಧಿಗಳೂ 
ಸಹಕಾರ ಜು ಮುಖ್ಯಾಧಿಕಾರಿ, ಯು ಶಾಖೆಯ ಮುಖ್ಯಾಧಿಕಾರಿ 
ಮುಂತಾದವರ ಸಭೆಗಳನ್ನು ಆಗಿಂದಾಗ್ಗೆ ಸೇರಿಸಬೇಕೆಂಬುದೂ, ಈ ಸಭೆ 
ಗಳಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕುಗಳ ಕಾರ್ಯಕ್ರ ಮಗಳು ಮತ್ತು ರೀತಿನೀತಿ 
ಗಳನ್ನು ಪರಿಶೀಲಿಸಿ ಚ್‌ ನೀಡುವ ಡಿಬೆಂಚರ್‌ ಬೆಂಬಲದ ಬಗ್ಗೆ ಸೂಕ್ತ ನಿರ್ಣಯ 
ಕೊಳ್ಳದ ಬೇಕೆಂಬುದೂ ಸಮಿತಿಯ ಸಲಹೆಯಾಗಿದೆ. ಸರ್‌ ್ರೀಯ ಹಣ 
ಸಂಸ್ಥೆ ಗಳಿಂದಲೂ ಕೇಂದ್ರೀಯ ಬ್ಯಾಂಕುಗಳ ಡಿಬೆಂಚರುಗಳಿಗೆ ಹಣ ಸಂ 
ಪ್ರಯತ್ನ ವನ್ನು ಭಾರತ ಸರ್ಕಾರ ಮಾಡಬೇಕೆಂದು ಆ ಸಮಿತಿ ಸೂಚಿಸಿದೆ. 
ಸಮೀಕ್ಷಾ ಸಮಿತಿಯ ಈ ಸಲಹೆಗಳನ್ನು ಅನುಸರಿಸುವುದರಿಂದ ಭೂ ಅಭಿವೃದ್ಧಿ 
ಬ್ಯಾಂಕುಗಳ ಹಣಬಲ ಈಗ ಇರುವುದಕ್ಕಿಂತ ಹೆಚ್ಚು ವ್ಯವಸ್ಥಿತ ಮಾರ್ಗದಕ್ಕೆ 
ಬೆಳೆಯುವುದೆಂದು ಹೇಳಬಹುದು. 


ಗ್ರಾಮೀಣ ಡಿಬೆಂಚರು 

ಭೂ ಅಭಿವೃದ್ಧಿ ಬ್ಯಾಂಕುಗಳು ವಿಶೇಷ ಗ್ರಾಮೀಣ ಡಿಬೆಂಚರುಗಳನ್ನು 
ಹೊರಡಿಸಬೇಕೆಂಬ ಸಲಹೆಯನ್ನು ಪರಿಶೀಲನಾ ಸಮಿತಿ ಮಾಡಿದ್ದಿ ತು. 
ಗ್ರಾಮೀಣ ಉಳಿತಾಯ ಜಮಾವಣೆಯೇ ಈ ಡಿಬೆಂಚರುಗಳ ಮುಖ್ಯೋದ್ದೇಶ. 
ಗ್ರಾಮೀಣ ಜನತೆಗೆ ಆಕರ್ಷಕವಾಗಿಯೂ ಗ್ರಾಮಸ್ಥ ರಿಗೆ ನೇರ ಪ್ರಯೋಜನ 
[ದಾ ಗಿಯೂ ಅವರಿಗೆ ಆಸಕ್ತಿ ಇರುವ ನಿರ್ದಿಷ್ಟ ಅಭಿವೃದ್ಧಿ ಯೋಜನೆ ಗಳಿ 
ಗಾಗಿಯೂ ಡಿಬೆಂಚರುಗಳನ್ನು ಹೊರಡಿಸತಕ್ಕದ್ದು. ಈ ಅಂಶಗಳನ್ನು ಗಮನದ 
ಲ್ಲಿಟ್ಟುಕೊಂಡು ಭಾರತದ ಹ ಬ್ಯಾಂಕು ೧೯೫೮ರಲ್ಲಿ ಕೇಂದ್ರೀಯ ಬ್ಯಾಂಕುಗಳ 
ಗ್ರಾಮೀಣ ಡಿಬೆಂಚರುಗಳ ಬಗ್ಗೆ ಯೋಜನೆಯೊಂದನ್ನು ಹಾಕಿಕೊಟ್ಟತು. 
ಕೇಂದ್ರೀಯ ಬ್ಯಾಂಕುಗಳು ೧೫ ವರ್ಷಗಳ ಅವಧಿಯ ಸಾಲಗಳನ್ನು ನೀಡಿ 
ಇವುಗಳ ಮೂಲಕ ಪಡೆಯುವ ಆಸ್ತಿಗಳ ಆಧಾರದ ಮೇಲೆ ಗ್ರಾಮೀಣ ಡಿಬೆಂಚರು 
ಗಳನ್ನು ಹೊರಡಿಸಬಹುದು ; ಹೀಗೆ ಹೊರಡಿಸುವ ಡಿಬೆಂಚರು ತ. ಇತ್ತೆ ದ ಹ್ರಿರಷ್ಟು 
ಭಾಗ ೭ ವರ್ಷಗಳ ಅವಧಿಯದಾಗಿದ್ದು ವ್ಯಕ್ತಿಗಳಿಗೆ ಮಾತ್ರ ಇದನ್ನು ಕೊಳ್ಳುವ 
ಅವಕಾಶವಿರತಕ್ಕದ್ದು; ಉಳಿದ ಥೈಿರಷ್ಟು ಷ್ಟ ೧೫ ವಷ ತ ಅವಧಿಯದಾ ಗಿದ್ದು 
ಈ ಭಾಗವೆಲ್ಲವನ್ನೂ ರಿಸರ್ವ್‌ ಬ್ಯಾಂಕು ಕೊಳ್ಳತಕ್ಕದ್ದು; ರಿಸರ್ವ್‌ ಬ್ಯಾಂಕು 
ಕೊಳ್ಳುವ ಡಿಬೆಂಚರುಗಳ ಮೇಲೆ ಬೀಡುವ ಬಡ್ಡಿ ದರಕ್ಕಿಂತ ವ್ಯಕ್ತಿಗಳು ಕೊಳ್ಳುವ 
ಡಿಬೆಂಚರುಗಳ ಮೇಲೆ ಸೇ. ೧ರಷ್ಟು ಹೆಚ್ಚು ಬಡ್ಡಿ ಇರತಕ್ಕದ್ದು--ಇವು 
ಯೋಜನೆಯ ಮುಖ್ಯಾಂಶಗಳು. 


೩೨ ಮಾನವಿಕ ಕರ್ಣಾಟಕ 


ಈ ಗ್ರಾಮೀಣ ಡಿಬೆಂಚರು ಯೋಜನೆ ಹೆಚ್ಚು ಸಾಗ 
೧೯೬೮-೬೯ರ ವರೆವಿಗೆ ಎಂಟು ರಾಜ್ಯಗಳಲ್ಲಿ ಈ ಡಿಬೆಂಚರುಗಳನ್ನು ಹೊಂಡಿಸಿಯೇ 
ಇರಲಿಲ್ಲ. ಅಲ್ಲಿಯ ವರೆಗೆ ೫ ವರ್ಷಗಳಲ್ಲಿ ಉಳಿದ ರಾಜ್ಯಗಳಲ್ಲಿ ಗ್ರಾಮೀಣ. 
ಡಿಬೆಂಚರುಗಳ ಮೂಲಕ ಎತ್ತಲಾಗಿರುವ ಒಟ್ಟು ಮೊಬಲಗು ಕೇವಲ ರೂ. ೧೦.೪: 
ಕೋಟ, ಅಂದರೆ ವರ್ಷಕ್ಕೆ ಸರಾಸರಿ ರೂ. ೨.೧ ಕೋಟ ಮಾತ್ರವಾಗಿದ್ದಿತು. 
ಅಂದ ಮೇಲೆ ಗ್ರಾಮೀಣ ಡಿಬೆಂಚರುಗಳ ಮೂಲಕ ಹಣ ಎತ್ತುವ ಕಾರ್ಯವನ್ನು 
ಕೇಂದ್ರಿ ೀಯ ಬ್ಯಾಂಕುಗಳು ಹೆಚ್ಚು ಆಸಕ್ತಿಯಿಂದ ವಹಿಸಬೇಕಾಗಿದೆ. ಹೆಚ್ಚು ತ್ತಿರುವ : 
ಗ್ರಾ ವೀಣ ವರಮಾನಗಳ BN ಭಾಗವನ್ನು ಈ ಮೂಲಕ ಅಭಿವೃ, ದ್ಧಿಗಾಗಿ 
ಸ್‌ು ಹೆಣಬಾಹುಳ್ಯ ಸಮಸ್ಯೆಯ ನಿವಾರಣೆಗೂ ಇದು ಬಾಡ! 
ವಾದಂತಾಗುವುದು. 


ಅಭಿವೃದ್ಧಿಯ ವಿಶೇಷ ಡಿಬೆಂಚರು 


ವಿಶೇಷವಾಗಿ ದೀರ್ಥಕಾಲಾವಧಿ ಸ ಸಾಲಕ್ಕೆ ಹಣಬಲ ಹೆಚ್ಚಿ ಸುವ ಉದ್ದೇಶದಿಂದಲೇ 
೧೯೬೩ರಲ್ಲಿ ಸ್ಥಾ ಪನೆಯಾದ ಕ ಕೃಷಿ ರಿಫೈನಾನ್ಸ್‌ ಸ್ಸ ಭೂ ಅಭಿವೃದ್ಧಿ | 
ಬ್ಯಾಂಕುಗಳಿಗೆ" ಅತ್ಯಂತ ಪ್ರಥರನತ ಜೇ ಹೆಣ ಒದಗಣೆ ಸಂಸ್ಥೆ ಯಾಗು ' 
ತ್ತದೆ. ಭೂ ಅಭಿವೃದ್ಧಿ ಬ್ಯಾ ೦ಕುಗಳೂ ೯ ಅಪೆಕ್ಸ್‌ ಬ್ಯಾಂಕುಗಳೂ = ಸಂಸ್ಥೆ ಯ 
ಬಂಡವಾಳಕ್ಕೆ ಒಟ್ಟು ರೂ. ೧.೨೬ ಕೋಟ AT ಭರ 
ಸಮಿತಿಯಲ್ಲಿ ಸ್ಥಾನ ಹೊಂದಿವೆ. ೧೯೬೮-೬೯ರ ವರೆವಿಗೆ ಕೃಷಿ ರಿಫೈನಾನ್ಸ್‌ ' 
ಎರ್ಪೊರೇಷನ್‌ kU ಭೂ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಮಂಜೂರು 
ಮಾಡಿದೆ; ಇವುಗಳಲ್ಲಿ ೧೭೮ ಯೋಜನೆಗಳಿಗೆ ೧೭೦ ಕೋಟ ರೂಪಾಯಿಗಳನ್ನು 
ಭೂ ಅಭಿವೃದ್ಧಿ ಬ್ಯಾಂಕುಗಳ ಮುಖಾಂತರ ಒದಗಿಸುತ್ತಿದೆ. ಅಂದಮೇಲೆ ೭ 
ಸಂಸ್ಥ ಧಿ “ಅಭವ ದ್ಧಿ ಬ್ಯಾಂಕುಗಳ ಕಾರ್ಯಾಚರಣೆಗಳನ್ನು ಗಣನೀಯ ' 
ಪ್ರಮಾಣದಲ್ಲಿ ಪುಷ್ಟಿಗೊಳಿಸುತ್ತದೆ ಎಂದು ಹೇಳಬಹುದು. ಕೃಷಿ ರಿಫೈನಾನ್ಸ್‌ | 
ಕಾರ್ಪೊರೇಷನಿನ ಹಾಗೂ ರಾಜ್ಯ ಸರ್ಕಾರಗಳ ೬೫ ಕೇಂದ್ರೀಯ ' 
ಬ್ಯಾಂಕುಗಳು ಅಭಿನೃದ್ಧಿ ಯ ವಿಶೇಷ ಡಿಬೆಂಚರುಗಳನ್ನು ಹೊಟ್‌ 
ನಾಲ್ಕನೆಯ ಯೋಜನೆಯ ಅವಧಿಯಲ್ಲಿ ರೂ. ೨೦೦ "ಕೋಟಿಯಷ್ಟು ವಿಶೇಷ 
ಡಿಬೆಂಚರುಗಳನ್ನು ಇದು ಹೊರಡಿಸುವ ನಿರೀಕ್ಷೆಯಿದೆ. 
ಒಟ್ಟಿ ನಲ್ಲಿ ಕೃಷಿ ಉದ ಮಕ್ಸೆ ದೀರ್ಫಕಾಲಾವಧಿ ಸಾಲ ಒದಗಿಸುವ ಭೂ. 
ಅಭಿವೃದ್ಧಿ ಬ್ಯಾಂಕುಗಳು ಈಚಿನ ದಶಕದಲ್ಲಿ ಬಹುಮಟ್ಟಿಗೆ ಡಿಬೆಂಚರುಗಳ ' 
ಮೂಲಕ ತಮ್ಮ ಹೆಚ್ಚು ಹೆಣಬಲವನ್ನು ಬೆಳೆಸಿಕೊಂಡಿವೆ. ಕೇವಣಿಗಳ ಮೂಲಕ ' 
ನಿವ ಹಣ ಅತ್ಯಲ್ಪ. ೧೯೬೮ರ ಜೂನ್‌ ೩೦ರಂದು ಇದ್ದಂತೆ ಕೇಂದ್ರೀಯ ' 
ಭೂ ಅಭಿವೃದ್ಧಿ ಬ್ಯಾಂಕುಗಳಲ್ಲಿ ಕೇವಲ ರೂ. ೩.೨೨ ಕೋಟಿ; ಪ್ರೈಮರಿ 


ದೀರ್ಫಾನಧಿ ಕೃಷಿಸಾಲ: ಭೂ ಅಭಿವೃದ್ಧಿ ಬ್ಯಾಂಕುಗಳ ಪಾತ್ರ ಪಿತ್ಲಿ 


ಬ್ಯಾಂಕುಗಳಲ್ಲಿ ರೂ. ೪-೫೬ ಕೋಟ. ಈ ಎರಡು ಬಗೆಯ ಬ್ಯಾಂಕುಗಳ ಒಟ್ಟು 
ಮೀಸಲು ನಿಧಿಯೂ ಕೇವಲ ರೂ. ೬.೭೧ ಕೋಟ ಮಾತ್ರವಾಗಿತ್ತು. ಹೆಚ್ಚು 
ಠೇವಣಿಗಳನ್ನು ಪಡೆಯುವ ಮತ್ತು ಮೀಸಲು ನಿಧಿಯನ್ನು ಹೆಚ್ಚಿಸುವ ಪ್ರಯತ್ನ 
ನಡೆಯಬೇಕಾಗಿದೆ. 


ಸಾಲದ ಮೊತ್ತ ಹಾಗೂ ಉದ್ದೇಶ 
ಎ 


ಭೂ ಅಭಿವೃದ್ಧಿ ಬ್ಯಾಂಕುಗಳ ಸಾಲ ನೀಡಿಕೆ ಮೊತ್ತದಲ್ಲಿ ಈಚಿನ ವರ್ಷಗಳಲ್ಲಿ 
ಹೆಚ್ಚುವರಿ ಆಗುತ್ತಿರುವುದರ ಜೊತೆಗೆ ಸಾಲದ ಉದ್ದೇಶದಲ್ಲಿ ಮುಖ್ಯ ಬದಲಾವಣೆ 
ಆಗುತ್ತಿದೆ. ಕೇಂದ್ರೀಯ ಬ್ಯಾಂಕುಗಳು ನೀಡಿದ ಸಾಲ ೧೯೫೧-೫೨ರಲ್ಲಿ ಕೇವಲ 
ರೂ.೩ ಕೋಟ ಇದ್ದುದು ೧೯೬೦-೬೧ ರಲ್ಲಿ ರೂ. ೧೨ ಕೋಟಗೂ ೧೯೬೭-೬೮ 
ರಲ್ಲಿ ರೂ. ೮೬ ಕೋಟಯಷ್ಟಕ್ಕೂ ಹೆಚ್ಚಿತು. ೧೯೬೮ರ ಜೂನ್‌ ೩೦ರಂದು ಇದ್ದಂತೆ 
ಸಾಲದ ಮೊಬಲಗು ರೂ. ೨೭೮.೩ ಕೋಟ. ಪ್ರಾಥಮಿಕ ಬ್ಯಾಂಕುಗಳು ನೀಡಿದ್ದ 
ಸಾಲದ ಒಟ್ಟು ಮೊಬಲಗು ಇದೇ ದಿನಾಂಕದಂದು ರೂ. ೨೦೩ ಕೋಟ ಆಗಿತ್ತು. 

೧೯೬೭-೬೮ರಲ್ಲಿ ನೀಡಲಾಗಿದ್ದ ಸಾಲದ ಸೇ. ೨ರಷ್ಟು ಮಾತ್ರ ಹಳೆ ಸಾಲದ 
ತೀರುವೆ, ಭೂಮಿ ಕೊಳ್ಳುವಿಕೆ ಇಂತಹ ಅನುತ್ಪಾದಕ ಬಾಬುಗಳಿಗಾಗಿ ಪಡೆದ 
ಸಾಲ ಭಾಗವಾಗಿತ್ತು. ಬಾವಿ, ಪಂಪು ಸೆಟ್ಟುಗಳು, ಟ್ರಾಕ್ಟರುಗಳು, ಕೃಷಿ 
ಯಂತ್ರಗಳು, ಭೂ ಅಭಿವೃದ್ಧಿ ಕಾಮಗಾರಿಗಳು--ಇವೇ ಸಾಲ ಸಡೆಯಲು 
ಮುಖ್ಯ ಉದ್ದೇಶಗಳಾಗಿದ್ದುವು. ಹೀಗೆ ಉತ್ಪಾದನ ಸಾಲಗಳೇ ಅತಿ ಮುಖ್ಯ ಎಂದು 
ಕಾಣುವುದಾದರೂ ವಾಸ್ತವವಾಗಿಯೂ ಸಾಲಹಣ ಆಯಾ ಉತ್ಪಾದನಕಾರ್ಯ 
ಗಳ ನಿರ್ವಹಣೆಗೆಯೇ ಉಪಯೋಗವಾಗುತ್ತದೆಯೇ ಎಂಬುದು ಸಂದೇಹಾಸ್ಸದ. 
ಯಾವ ಉದ್ದೇಶಕ್ಕೆಂದು ಸಾಲ ನೀಡಲಾಗುವುದೋ ಆ ಕಾರ್ಯ ನೆರವೇರುವು 
ದೆಂಬುದನ್ನು ಖಚಿತಗೊಳಿಸುವ ಸಲುವಾಗಿ ಅಭಿವೃದ್ಧಿಗಾಗಿ ಸಾಲ ನೀಡಿದ 
ಅನಂತರ ಕೆಲವು ಕ್ರಮಗಳನ್ನು ಕೈಕೊಳ್ಳ ಬೇಕಾಗಿದೆಯೆಂದು ಸಮೀಕ್ಸ್ಸಾ ಸಮಿತಿ 
ಹೇಳಿದೆ. 


ಸುಸ್ತಿಸಾಲ ಬಾಕಿ 

ಸಾಲ ವಸೂಲಿ ಪರಿಸ್ಥಿತಿ ಅತೃಪ್ತಿಕರವಾಗಿರುವುದೂ ಸಾಲನೀಡಿಕೆಯ ರೀತಿನೀತಿ 
ಗಳ ಲೋಪದೋಷಗಳಿರುವುದೂ ಗಮನಿಸಬೇಕಾದ ಮುಖ್ಯ ಅಂಶಗಳು. ಅತಿ 
ಹೆಚ್ಚಿನ ಸುಸ್ತಿ ಬಾಕಿ ಇರುವುದು ಭೂ ಅಭಿವೃದ್ಧಿ ಬ್ಯಾಂಕುಗಳ ದೌರ್ಬಲ್ಯವನ್ನು 
ಸೂಚಿಸುತ್ತದೆ. ೧೯೬೭-೬೮ರ ಕೊನೆಯಲ್ಲಿ ವಸೂಲಾಗಿರಬೇಕಾಗಿದ್ದ ಸಾಲದಲ್ಲಿ 
ಸುಸ್ತಿಯಾಗಿದ್ದ ಬಾಕೆ ಅಗಾಧ. ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕುಗಳಿಗೆ 
ಬರಬೇಕಾಗಿದ್ದ ಸುಸ್ಮಿಬಾಕಿ ಮೈಸೂರಿನಲ್ಲಿ ಅವುಗಳ ಒಟ್ಟು ಬಾಕಿಯ ಸೇ. ೫೮, 

3 


೩೪ ಮಾನವಿಕ ಕರ್ಣಾಟಕ 


ಮಧ್ಯಪ್ರದೇಶದಲ್ಲಿ ಸೇ. ೪೭, ಪಶ್ಚಿಮ ಬಂಗಾಳದಲ್ಲಿ ಸೇ. ೩೯, ಮಹಾರಾಷ್ಟ್ರ, 
ಒರಿಸ್ಸ, ಕೇರಳ ಮತ್ತು ರಾಜಸ್ಥಾನಗಳಲ್ಲಿ ಸೇ. ೨೫-೩೫. ಕೇಂದ್ರೀಯ ಭೂ 
ಅಭಿವೃದ್ಧಿ ಬ್ಯಾಂಕುಗಳ ಮಟ್ಟದಲ್ಲೂ ಇದು ಗಮನಾರ್ಹವಾಗಿತ್ತು. ತ್ರಿಪುರ 
ಹಿಮಾಚಲ ಪ್ರದೇಶಗಳಲ್ಲಿ ಸುಮಾರು ಸೇ. ೫೦, ಮಧ್ಯ ಪ್ರದೇಶ, ಮೈಸೂರು, 


ರಾಜಸ್ಥಾನ, ಪಶ್ಚಿಮ ಬಂಗಾಳಗಳಲ್ಲಿ ಸೇ, ೨೦-೩೫, ಇತರ ರಾಜ್ಯಗಳಲ್ಲಿ ಸೇ. ೨೦ 1 


ಕ್ಕಿಂತ ಕಡಿಮೆ. ಅಧಿಕ ಸುಸ್ತಿ ಬಾಕೆಯಿಂದಾಗಿ ಬ್ಯಾಂಕುಗಳ ಕಲಾಪಗಳನ್ನು 
ಮುಂದುವರಿಸುವುದಕ್ಕೆ ಅಡ್ಡಿಯಾಗುವುದಷ್ಟೇ ಅಲ್ಲದೆ, ಈ ಸಂಸ್ಥೆಗಳ ಭವಿಷ್ಯವೇ 
ಅನಿಶ್ಚಿತವಾಗಿ ಪರಿಣಮಿಸಬಹುದಾಗಿದೆ. 

ಸುಸ್ತಿ ಬಾಕಿ ಬೆಳೆಯಲು ಅನೇಕ ಕಾರಣಗಳಿವೆ. ಈಚಿನ ೨-೩ ವರ್ಷ 
ಗಳಲ್ಲಿ ಫಸಲು ಚೆನ್ನಾಗಿಲ್ಲದುದು, ಸಾಲ ತೀರುವೆ ಬಗ್ಗೆ ಸಾಲಗಾರರಲ್ಲಿ ಉದಾಸೀನ 
ಮನೋಭಾವ, ಸಾಲ ಬಾಕಿ ವಸೂಲಿಯಲ್ಲಿ ನೌಕರವರ್ಗದ ಅದಕ್ಷತೆ, ಸಾಲದ 
ಹಣ ಫಲದಾಯಕವಾಗಿ ವಿನಿಯೋಗವಾಗದೆ ಸಾಲಗಾರನ ಸಾಲವಾಪಸಾತಿ ಶಕ್ತಿ 
ಬೆಳೆಯದಿರುವಿಕೆ, ಸಾಲಗಾರರು ಸಾಲ ವಾಪಸು ಕೊಡುವಾಗ ತಮ್ಮ ಇತರ ಸಾಲಿ 
ಗರಿಗೆ ಆದ್ಯತೆ ನೀಡುವಿಕೆ ಇತ್ಯಾದಿ ಕಾರಣಗಳಿಂದ ಭೂ ಅಭಿವೃದ್ಧಿ ಬ್ಯಾಂಕುಗಳ 
ಸುಸ್ತಿಬಾಕಿ ಬೆಳೆದಿದೆ. ಇದು ಆತಂಕಕಾರಿ ವಿಷಯ. ಪರಿಸ್ಥಿಸಿ ಉತ್ತಮವಾಗ 
ಬೇಕಾದರೆ ಅನೇಕ ಸುಧಾರಣೆಗಳು ಅತ್ಯಗತ್ಯ. 


ಸಾಲ ನೀಡಿಕೆ ಶ್ರಮ 


ದೀರ್ಫ್ಥಕಾಲಾವಧಿ ಅಭಿವೃದ್ಧಿ ಸಾಲ ಫಲಪ್ರ ದವಾಗಬೇಕಾದರೆ ಸಾಲ ನೀಡಿಕೆ 
ನೀತಿಯ ಹಾಗೂ ಕ್ರಮಗಳ ಬಗ್ಗೆ ಕೆಲವು ಸುಧಾರಣೆಗಳು ಆವಶ್ಯಕ. ಅಭಿವೃದ್ಧಿ 
ಕಾರ್ಯಗಳಿಗೆ ಬೇಕಾಗುವ ಸಾಲದ ಹೆಣದ ಮೊತ್ತವನ್ನು ವಿವರ ಪರಿಶೀಲನೆಯ 
ಆಧಾರದ ಮೇಲೆ ಅಂದಾಜು ಹಾಕಬೇಕು. ಅಭಿವೃದ್ಧಿ ಕಾರ್ಯಾಚರಣೆಯ 
ತಾಂತ್ರಿಕ ಸಾಧ್ಯತೆಗಳನ್ನು ನಿರ್ಣಯಿಸಬೇಕು. ಈ ಕಾರ್ಯಕ್ಕೆ ತಗಲುವ ವೆಚ್ಚ, 
ಅದರಿಂದ ಲಭಿಸುವ ಪ್ರತಿಫಲ--ಇವುಗಳ ಲೆಕ್ಕಾಚಾರ ಮಾಡಬೇಕು. ಸಾಲ 
ಗಾರನ ಸಾಲ ಪಾವತಿ ಸಾಮರ್ಥ್ಯ ಎಷ್ಟುಮಟ್ಟಿಗೆ ಈ ಕಾರ್ಯದಿಂದ ಹೆಚ್ಚೀತು, 
ಎಷ್ಟು ಕಾಲಾವಧಿಯಲ್ಲಿ ಹೀಗೆ ಹೆಚ್ಚೀತು--ಎಂಬ ಅಂಶಗಳ ಅಧ್ಯಯನವೂ 
ಆವಶ್ಯಕ. ಸಾಲಹಣದ ಮೊತ್ತ, ಪಾವತಿ ಕಂತ್ಕು ಕಾಲಾವಧಿ--ಇವುಗಳನ್ನು 
ಶಾಸ್ತ್ರೀಯ ರೀತಿಯಲ್ಲಿ ನಿರ್ಣಯಿಸಲು ಇವೆಲ್ಲವೂ ಅವಶ್ಯಕ. ಈ ಕಾರ್ಯಾ 
ಚರಣೆಗಳನ್ನು ವಿಧ್ಯುಕ್ತವಾಗಿ ನಡೆಸಲು ಅನೇಕ ಭೂ ಆಭಿನೃದ್ಧಿ ಬ್ಯಾಂಕುಗಳಿಗೆ 
ಆಗುತ್ತಿಲ್ಲ. "ಬೆಳೆ ಸಾಲ ಕೈಸಿಡಿ'ಯಂತೆಯೇ ದೀರ್ಫಕಾಲಾವಧಿ ಸಾಲ ಕುರಿತ 
ಒಂದು ಕೈನಿಡಿಯನ್ನು ರಿಸರ್ವ್‌ ಬ್ಯಾಂಕು ತಯಾರಿಸಬೇಕೆಂಬುದು ಸಮೀಕ್ಷಾ 
ಸಮಿತಿಯ ಒಂದು ಸಲಹೆ. ಕೃಷಿ ಅರ್ಥವಿಜ್ಞಾನ ಸಂಶೋಧನ ಕೇಂದ್ರಗಳ, 


ER ್‌ ಟ್‌ 


ದೀರ್ಫಾವಧಿ ಕೃಷಿಸಾಲ: ಭೂ ಅಭಿವೃದ್ಧಿ ಬ್ಯಾಂಕುಗಳ ಪಾತ್ರ ೨೫ 


ಕೃಷಿ ವಿಶ್ವವಿದ್ಯಾನಿಲಯಗಳ, ಕೃಷಿ ರಿಫೈನಾನ್ಸ್‌ ಕಾರ್ಪೊರೇಷನಿನ ಮತ್ತು 
ಸರ್ಕಾರದ ಕೃಷಿ ಇಲಾಖೆಯ ಪ್ರತಿನಿಧಿಗಳನ್ನುಳ್ಳ ಒಂದು ಸಲಹಾ ತಂಡ ನಿರ್ಮಿತ 
ವಾದರೆ ಮೇಲೆ ಹೇಳಿರುವ ಕಾರ್ಯಾಚರಣೆಗಳನ್ನು ನಡೆಸಲು ಭೂ ಅಭಿವೃದ್ಧಿ 
ಬ್ಯಾಂಕುಗಳಿಗೆ ಈ ತಂಡದಿಂದ ಸಹಾಯವಾಗುವುದೆಂಬುದು ಸಮೀಕ್ಷಾ ಸಮಿತಿಯ 
ಅಭಿಪ್ರಾಯ. 

ಸಾಲದ ಅರ್ಜಿಗಳನ್ನೂ ಜಾಮೀನು ಮಾಡಲು ನೀಡಿರುವ ಜಮೀನಿನ 
ವಾರಸುಗಳನ್ನೂ ಪರಿಶೀಲಿಸಲು ತುಂಬ ಕಾಲ ತೆಗೆದುಕೊಳ್ಳಲಾಗುತ್ತಿದೆ ಎಂಬ 
ಅಪವಾದಕ್ಕೆ ಭೂ ಅಭಿವೃದ್ಧಿ ಬ್ಯಾಂಕುಗಳು ಒಳಗಾಗಿವೆ. ಮಂಜೂರಾದ ಸಾಲದ 
ವಿತರಣೆಯೂ ಸಕಾಲದಲ್ಲಿ ಆಗುತ್ತಿಲ್ಲವೆಂಬ ಆಕ್ಷೇಪಣೆಯೂ ಉಂಟು. ಕ್ರಿಯಾ 
ವಿಧಾನಗಳಲ್ಲಿ ಸುಧಾರಣೆಗಳನ್ನು ಮಾಡುವುದರಿಂದಲೂ ಸಿಬ್ಬಂದಿಯ ದಕ್ಷತೆ 
ಹೆಚ್ಚಿಸುವುದರಿಂದಲೂ ಸಾಲದ ಅರ್ಜಿಗಳನ್ನು ಬೇಗ ವಿಲೆಮಾಡುವುದು ಸಾಧ್ಯ 
ವಾದೀತು. ಈಗ ಸಾಲ ವಿತರಣೆಗೆ ಹಿಡಿಸುವ ಕಾಲ ೩ರಿಂದ ೬ ತಿಂಗಳು. 
ಇದನ್ನು ೨ ತಿಂಗಳಿಗಾದರೂ ಇಳಿಸಬೇಕು. 

ಯಾವ ಉದ್ದೇಶಕ್ಕಾಗಿ ಸಾಲ ನೀಡಲಾಗಿದೆಯೋ ಅದಕ್ಕೇ ಅದನ್ನು ಬಳಸ 
ಲಾಗುತ್ತಿದೆಯೇ, ಸಾಲಗಾರ ಕೃಷಿಉತ್ಸನ್ನ ಕಾರ್ಯವನ್ನು ಕೈಕೊಳ್ಳುತ್ತಿದ್ದಾ 
ನೆಯೇ--ಎಂಬುದರ ಮೇಲ್ವಿಚಾರಣೆಗೆ ಅವಶ್ಯವಾದ ಸಿಬ್ಬಂದಿಯನ್ನು ಭೂ ಅಭಿ 
ವೃದ್ಧಿ ಬ್ಯಾಂಕುಗಳು ಪಡೆದಿರಬೇಕು. ಅಭಿವೃದ್ಧಿ ಹಣವಿತರಣೆ ವ್ಯವಸ್ಥೆ ಯಲ್ಲಿ ಇಂಥ 
ಏರ್ಪಾಡು ಆವಶ್ಯಕ. 


ಸಾಲಕ್ಕೆ ಆಧಾರ 


ಆಧಾರ ಮಾಡಬೇಕಾಗಿರುವ ಭೂ ಆಸ್ತಿಯೂ ಭೂ ಅಭಿವೃದ್ಧಿ ಬ್ಯಾಂಕುಗಳ ಸಾಲ 
ವಿಸ್ತರಣೆಗೆ ಒಂದು ಮಿತಿ ಕಲ್ಪಿಸಿದೆ. ಆದರೆ ಜಮೀನನ್ನು ಆಧಾರವಾಗಿ ತೆಗೆದು 
ಕೊಳ್ಳುವಾಗ ಇದರ ಮೌಲ್ಯ ನಿರ್ಣಯಿಸುವ ಕ್ರಮಗಳಲ್ಲಿ ಏಕರೂಪತೆ ಇರುವುದಿಲ್ಲ; 
ಭೂಮಿಯ ಮಾರಾಟದ ಬೆಲ್ಕೆ, ಭೂ ಕಂದಾಯ, ಭೂ ಹುಟ್ಟುವಳಿ ಇವುಗಳಲ್ಲಿ 
ಒಂದೊಂದನ್ನು ಒಂದೊಂದು ರಾಜ್ಯದಲ್ಲಿ ಆಧಾರವಾಗಿಟ್ಟುಕೊಂಡು ವಿವಿಧ ಲೆಕ್ಕಾ 
ಚಾರ ವಿಧಾನಗಳ ಮ್ಯೂಲಕ ಆಧಾರದ ಜಮೀನಿನ ಮೌಲ್ಯವನ್ನು ನಿರ್ಣಯಿಸ 
ಲಾಗುತ್ತಿದೆ. ಸಾಮಾನ್ಯವಾಗಿ ಪ್ರ ಮೌಲ್ಯದ ಸೇ. ೫೦ರಷ್ಟರ ವರೆಗೆ ಸಾಲವನ್ನು 
ಅಭಿವೃದ್ಧಿ ಬ್ಯಾಂಕುಗಳು ನೀಡುವುವು. ಕೃಷಿ ಯಂತ್ರಗಳ ಆಧಾರದ ಮೇಲೆಯೂ 
ಸಾಲ ಕೊಡಬಹುದೆಂದೂ ಕೆಲವರು ಸಲಹೆ ನೀಡಿದ್ದಾರೆ. ಅನೇಕ ಕಾರಣಗಳಿಂದ 
ಸಮೀಕ್ಷಾ ಸಮಿತಿ ಈ ಸಲಹೆಯನ್ನು ತಳ್ಳಿ ಹಾಕಿದೆ. ಭೂಮಿಯ ಮೌಲ್ಯನಿರ್ಣಯ 
ಕ್ರಮವನ್ನು ಸರಿಗೊಳಿಸಬೇಕಾದುದು ಒಂದು ಮುಖ್ಯ ಕಾರ್ಯವಾಗಿದೆ. 

ಅತಿ ಚಿಕ್ಕ ಹಿಡುವಳಿಗಳನ್ನು ಹೊಂದಿರುವ ಸಣ್ಣ ವ್ಯನಸಾಯಗಾರರು ಭೂ 


ತ ಮಾನವಿಕ ಕರ್ಣಾಟಕ 


ಅಭಿವೃದ್ಧಿ ಸಾಲ ಪಡೆಯುವುದು ಕಷ್ಟ. ಈ ವರ್ಗದವರಿಗೆ ಈಗ ಸಲ್ಲುತ್ತಿರುವ ' 
ಸಾಲದ ಭಾಗವೂ ಕಡಿಮೆ. ಅಭಿವೃದ್ಧಿ ಸ ಸಾಲದ ಇವರ ಅವಶ್ಯಕತೆಗಳ ಪೂರೈಕೆಗೆ 
ಹೆಚ್ಚಾಗಿ ಗಮನ ನೀಡಬೇಕೆಂಬುದು ಈಗ ಮಾನ್ಯವಾಗಿರುವ ಅಂಶ. ಸಾಂದ್ರ ' 
ಆ. ಸಹವಂದಲ ೨-೩ ಸಣ್ಣ ವ್ಯವಸಾಯಗಾರರು ಒಂದಾಗಿ ಸೇರುವುದ 
ರಿಂದಲೂ ಸಣ್ಣ ಬೇಸಾಯಗಾರರ ಸಾಲ ಪಡೆಯುವ ಸಾಮರ್ಥ್ಯವನ್ನು ಹೆಚ್ಚಿ ಸ 
ಬಹುದು. 


ಹೊಂದಾಣಿಕೆಯ ಆವಶ್ಯಕತೆ 


ಭೂ ಅಭಿವೃದ್ಧಿ ಸಾಲ en ಉಪಯೋಗವಾಗಬೇಕಾದರೆ ಕೃಷಿ, ನೀರಾ 
ವರಿ, ವಿದ್ಯುಚ್ಛಕ್ತಿ ಕ, ಲೋಕೋಪಯೋಗಿ ಮತ್ತು ಸಹಕಾರ ಇಲಾ ಸಂಘಟತ 
ನೆರವು ಆವಶ್ಯಕ. ಸಾಲಗಾರರು ತಾವು ಪಡೆಯುವ ಸಾಲವನ್ನು ನೀರಾವರಿ, 
ಪಂಪುಸೆಟ್ಟು ಸ್ಥಾಪನೆ ಇತ್ಯಾದಿ ಕಾರ್ಯಗಳಿಗೆ ವೆಚ್ಚಮಾಡುವಾಗ ಈ ವಿವಿಧ 
ಇಲಾಖೆಗಳ ಸೇವೆಗಳನ್ನು ಕೋರಬೇಕಾಗುತ್ತದೆ. ಈ ವಿವಿಧ ಇಲಾಖೆಗಳು 
ಯೋಜನೆಗಳ ಕಾರ್ಯಕ್ರಮಗಳಿಗೆ ಅನುಸಾರವಾಗಿ ನಡೆಯುವುದರಿಂದ ಭೂ 
ಅಭಿವೃದ್ಧಿ ಬ್ಯಾಂಕುಗಳ ಕಾರ್ಯಾಚರಣೆಗಳು ಇವುಗಳೊಡನೆ ಸಮ್ಮಿಳಿತವಾಗ 
ಬೇಕು. ಆರ್ಥಿಕ ಯೋಜನಾ ಪದ್ಧತಿಯಲ್ಲಿ ವಿವಿಧ ಸಂಸ್ಥೆಗಳು ಹೇಗೆ ಕೂಡಿ 
ನಡೆಯಬೇಕಾಗುವುದೆಂಬುದಕ್ಕೆ ಇದೊಂದು ನಿದರ್ಶನ. 

ಸರ್ಕಾರದ ವಿವಿಧ ಶಾಖೆಗಳು ಮತ್ತು ಭೂ ಅಭಿವೃದ್ಧಿ ಬ್ಯಾಂಕುಗಳ 
ಕಾರ್ಯಾಚರಣೆಗಳೊಳಗೆ ಸರಿಯಾದ ಹೊಂದಾಣಿಕೆ ಏರ್ಪಡಿಸಲು ಅನುಕೂಲ 
ವಾಗುವಂತೆ ರಾಜ್ಯಮಟ್ಟದಲ್ಲಿ ಹೊಸ ಸಮಿತಿಯೊಂದರ ಸ್ಥಾಪನೆಯಾಗಬೇಕೆಂದು 
ಸಮೀಕ್ಷಾ ಸಮಿತಿ ಶಿಫಾರಸು ಮಾಡಿದೆ. ರಾಜ್ಯದ ಅಪೆಕ್ಸ್‌ ಬ್ಯಾಂಕು, ಕೇಂದ್ರೀಯ 
ಭೂ ಅಭಿವೃದ್ಧಿ ಬ್ಯಾಂಕು, ರಾಜ್ಯ ಮಾರುಕಟ್ಟಿ ಸಹಕಾರ ಸಂಘ, ರಿಸರ್ವ್‌ 
ಬ್ಯಾಂಕು, ಸ್ಟೇಟ್‌ ಬ್ಯಾಂಕು, ಕೃಷಿ ರಿಫೈನಾನ್ಸ್‌ ಕಾರ್ಪೋರೇಷನ್‌ ಮತ್ತು ಕೃಷಿ, 
ನೀರಾವರಿ ಮತ್ತು ಸಹಕಾರ ಇಲಾಖೆಗಳು--ಇವುಗಳ ಒಬೊಬ ಪ್ರತಿನಿಧಿಗಳನ್ನು 
ಒಳಗೊಂಡ ಈ ರಾಜ್ಯಮಟ್ಟದ ಹೊಂದಾಣಿಕೆ ಸಮಿತಿಯ ಮುಖ್ಯಾಧಿಕಾರಿಯಾಗಿ 
ಉನ್ನತ ದರ್ಜೆಯ ಕೃಷಿ ಉತ್ಪನ್ನ ಕಮಿಷನರ್‌ ಇರತಕ್ಕದ್ದು. ಅಭಿವೃದ್ಧಿ ಸಾಲ, 
ಉತ್ಪನ್ನ ಸಾಲ,'ಇವು ಒಳಗೊಳ್ಳುವ ಸರಕು ಸೇವೆಗಳ ಸರಬರಾಯಿ--ಇವೆಲ್ಲವುಗಳ 
ಸಮಗ್ರ ಅವಲೋಕನವೂ ಕಾಲಕಾಲದ ಪ್ರಗತಿಯ ಸಮೀಕ್ಷೆಯೂ ಈ ಸಮಿತಿಯ 
ನ ಕರ್ತವ್ಯಗಳಾಗಿರತಕ್ಕದ್ದು. ವ್ಯವಸಾಯಾಭಿವೃದ್ಧಿ ಯ ಬಗ್ಗೆ ಅನೇಕ 
ಸಂಸ್ಥೆ ಗಳು ಕೈಗೊಳ್ಳುವ ನಿರ್ಣಯಗಳೊಳಗೆ ಪರಸ್ಪರ ಸಂಬಂಧ ಏರ್ನಡಿಸಲೂ 
ಸಕಾಲಿಕ ಕ್ರಿ ಕ್ರಿಯೆಗಳನ್ನು ಕೈಗೊಳ್ಳ ಲೂ ಇಂಥ ಜಿನಾದಜಿಕ ವ್ಯವಸ್ಥೆ ಸಹಾಯಕ 
ಸನಗವುಡೆೊಟುದು ಸಮೀಕ್ಷಾ ಸಮಿತಿಯ ಆಕಾಂಕ್ಷೆಯಾಗಿದೆ. ಇಂಥ ಹೊಂದಾಣಿಕೆ 


ದೀರ್ಫಾವಧಿ ಕೃಷಿಸಾಲ; ಭೂ ಅಭಿವೃದ್ಧಿ ಬ್ಯಾಂಕುಗಳ ಪಾತ್ರ ೩೭ 


ಸಮಿತಿಗಳು ಜಿಲ್ಲಾಮಟ್ಟಿ ಗಳಲ್ಲೂ ವ್ಯವಸ್ಥಿ ತವಾಗಬೇಕೆಂಬುದೂ ಈ ಸಮೀಕ್ಷ 
ಸಮಿತಿಯ ಸಲಹೆ. ಈ ಸಲಹೆಗಳು ಅತ್ಯಂತ ಉಪಯುಕ್ತವಾದವು; ಯೋಜನಾ 
ತಂತ್ರದ ಬೆಳೆವಣಿಗೆಗೆ ಸಹಾಯಕವಾಗುವ ಜೊತೆಗೇ ಭೂ ಅಭಿವೃದ್ಧಿ ಬ್ಯಾಂಕುಗಳ 
ಕ್ರಿಯಾಸಾಫಲ್ಯವನ್ನೂ ಹೆಚ್ಚಿಸಿದಂತೆ ಆಗುತ್ತದೆ. 

ವ್ಯವಸಾಯಗಾರರಿಗೆ ವಿವಿಧ ಸೇವೆಗಳು ಸುಸಂಘಟತವಾಗಿ ದೊರಕುವಂತೆ 
ಆಗಬೇಕಾದರೆ ಭೂ ಅಭಿವೃದ್ಧಿ ಬ್ಯಾಂಕುಗಳು ಮತ್ತು ಇತರ ಸಹಕಾರಿ ಸಂಸ್ಥೆ 
ಗಳೊಳಗೆ ಪರಸ್ಪರ ಹೊಂದಾಣಿಕೆ ಆವಶ್ಯಕ. ಅಪೆಕ್ಸ್‌. ಬ್ಯಾಂಕುಗಳ ಮತ್ತು 
ಕೇಂದ್ರೀಯ ಭೂ ಅಭಿವೃದ್ಧಿ ಬ್ಯಾಂಕುಗಳ ಕಾರ್ಯಕಾರಿ ಮಂಡಳಿಗಳಲ್ಲಿ ಈ 
ಎರಡರಲ್ಲೂ ಕೆಲವು ವ್ಯಕ್ತಿಗಳು ಇರಲು ಅವಕಾಶ ಕಲ್ಪಿಸಬೇಕೆಂಬ ಸಲಹೆಯನ್ನು 
ಪರಿಶೀಲನಾ ಸಮಿತಿ ಮಾಡಿತ್ತು; ಸಮೀಕ್ಷಾ ಸಮಿತಿಯೂ ಪುನಃ ಇದನ್ನು 
ಶಿಫಾರಸು ಮಾಡಿದೆ. ಹಣ ಮತ್ತು ಆಡಳಿತ ಕ್ರಿಯೆಗಳಲ್ಲಿ ಈ ಎರಡು ಗುಂಪಿನ 
ಸಂಸ್ಥೆಗಳೊಳಗೆ ನಿಕಟಬಾಂಧವ್ಯ ಏರ್ಪಡಿಸುವ ಅನೇಕ ಕ್ರಮಗಳನ್ನು ಸಮೀಕ್ಷಾ 
ಸಮಿತಿ ಸೂಚಿಸಿದೆ. ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಭೂ ಅಭಿವೃದ್ಧಿ 
ಬ್ಯಾಂಕುಗಳ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಣೆ ಮಾಡುವುದು, ಕೇಂದ್ರೀಯ 
ಭೂ ಅಭಿವೃದ್ಧಿ ಬ್ಯಾಂಕುಗಳು ತಮ್ಮ ಸಾಲ ತೀರುವೆ ನಿಧಿಯ ಸ್ಪಲ್ಪ ಭಾಗವನ್ನು 
ಅಸೆಕ್ಸ್‌ ಬ್ಯಾಂಕುಗಳಲ್ಲಿ ಕಾಲಾವಧಿ ಠೇವಣಿಗಳಾಗಿ ಹೂಡುವುದು, ಅಪೆಕ್ಸ್‌ 
ಬ್ಯಾಂಕುಗಳು ಭೂ ಅಭಿವೃದ್ಧಿ ಬ್ಯಾಂಕುಗಳ ಸಾಧಾರಣ ಡಿಬೆಂಚರುಗಳನ್ನು 
ಕೊಳ್ಳುವುದು, ಅಪೆಕ್ಸ್‌ ಹಾಗೂ ಕೇಂದ್ರೀಯ ಸಹಕಾರ ಬ್ಯಾಂಕುಗಳ ನೌಕರರ 
ಸೇವೆ ಭೂ ಅಭಿವೃದ್ಧಿ ಬ್ಯಾಂಕುಗಳಿಗೂ ದೊರಕುವ ಅವಕಾಶ ಮಾಡಿಕೊಡುವುದು 
--ಇತ್ಯಾದಿ ಅನೇಕ ಕ್ರಮಗಳ ಮೂಲಕ ಗ್ರಾಮೀಣ ಸಾಲ ಸಹಕಾರಿ ಸಂಸ್ಥೆ 
ಗಳೊಳಗೆ ಹೆಚ್ಚು ನಿಕಟಬಾಂಧವ್ಯ ಬೆಳೆಸಬಹುದಾಗಿದೆ. 

ರಾಷ್ಟ್ರದ ಭೂ ಅಭಿವೃದ್ಧಿ ಬ್ಯಾಂಕುಗಳ ರಾಷ್ಟ್ರೀಯ ಫೆಡರೇಷನ್‌ ಆಗಿ 
೧೯೬೦ರಲ್ಲಿ ಸ್ಥಾಪನೆಯಾದ ಭೂ ಅಭಿವೃದ್ಧಿ ಬ್ಯಾಂಕುಗಳ ಕೇಂದ್ರೀಯ ಸಂಘ 
(ಸೆಂಟ್ರಲ್‌ ಲ್ಯಾಂಡ್‌ ಡೆವೆಲಪ್‌ಮೆಂಟ್‌ ಬ್ಯಾಂಕ್ಸ್‌ ಯೂನಿಯನ್‌) ಇವುಗಳ 
ಬೆಳೆವಣಿಗೆಯಲ್ಲಿ ಮುಖ್ಯ ಪಾತ್ರವಹಿಸುತ್ತಿದೆ. ಅಧ್ಯಯನ ತಂಡಗಳು, ಚರ್ಚಾ 
ಗೋಷ್ಠಿಗಳು, ಪ್ರಚಾರ* ಹಾಗೂ ಸಂಪರ್ಕ ಕ್ರಿಯೆಗಳು--ಇತ್ಯಾದಿಗಳ ಮೂಲಕ 
ಈ ರಾಸ್ಟ್ರೀಯ ಮಟ್ಟದ ಸಂಸ್ಥೆ ಭೂ ಅಭಿವೃದ್ಧಿ ಬ್ಯಾಂಕುಗಳ ಮುಖ್ಯ ವೇದಿಕೆ 
ಯಾಗಿದೆ. 

ಒಟ್ಟಿನಲ್ಲಿ ಮೂರನೆಯ ಸಂಚವಾರ್ಸಿಕ ಯೋಜನೆಯ ಕಾಲದಿಂದ ತೀವ್ರವಾಗಿ 
ಬೆಳೆಯಲಾರಂಭಿಸಿರುವ ಭೂ ಅಭಿವೃದ್ಧಿ ಬ್ಯಾಂಕುಗಳು ಅನೇಕ ಲೋಪದೋಷ 
ಗಳನ್ನು `ಿವಾರಿಸಿಕೊಂಡು ಮುನ್ಸಡೆಯಬೇಕಾಗಿದೆ. ಈಗ ನಡೆಯುತ್ತಿರುವ 
ನಾಲ್ಕನೆಯ ಯೋಜನೆಯಿಂದ ಆರಂಭವಾಗಿರುವ ಶೀಘ್ರ ವ್ಯವಸಾಯ ಕ್ರಾಂತಿಯ 


ತ್ಲಿಲ ಮಾನವಿಕ ಕರ್ಣಾಟಕ 


ಪ್ರಯತ್ನದಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕುಗಳು ವಿಶೇಷ ಪಾತ್ರ ವಹಿಸಬೇಕಾಗಿದೆ. ' 
೧೯೬೯-೭೦ರಿಂದ ೧೯೭೩-೭೪ರ ವರೆಗಿನ ಅವಧಿಯಲ್ಲಿ ಈ ಬ್ಯಾಂಕುಗಳು ಒಟ್ಟು 
ರೂ. ೭೦೦-೭೯೦ ಕೋಟಿಯಷ್ಟು ಸಾಲ ಒದಗಿಸುವುವೆಂಬ ನಿರೀಕ್ಷೆ ಇದೆ. ಷೇರು 
ಹಾಗೂ ಡಿಬೆಂಚರುಗಳ ಮೂಲಕ ಇವು ತಮ್ಮ ಹಣಬಲ ಹೆಚ್ಚಿ ಸಿಕೊಳ್ಳುವುದರ 
ಜೊತೆಗೆ ಮೇಲೆ ಸೂಚಿಸಲಾಗಿರುವ ಅನೇಕ ಕ್ರಮಗಳ ಮೂಲಕ ತಮ್ಮ ಕ್ರಿಯಾ 
ಶಕ್ತಿಯನ್ನು ಹೆಚ್ಚಿಸಿಕೊಂಡು "ಹಸಿರು ಕ್ರಾಂತಿ'ಯಲ್ಲಿ ತಮ್ಮ ಮಹತ್ತ್ವದ 
ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸುವುವೆಂದು ಆಶಿಸಬಹುದಾಗಿದೆ. 


ಹೆ ಎಸ್‌. ಶಿವಣ್ಣ 


ಆಗ್ನೇಯ ಏಷ್ಯದಲ್ಲಿ ರಾಷ್ಟ 


ಪಜಿಯ 
i 
ಉಗಮ, ಬೆಳೆವಣಿಗೆ ಖ್‌ 


ಎರಡನೆಯ ಮಹಾಯುದ್ಧದಿಂದೀಚಿನ ಕಾಲಾವಧಿಯ ಅತ್ಯಂತ ಪ್ರಮುಖ 
ಐತಿಹಾಸಿಕ ಘಟನೆಗಳಲ್ಲಿ ಆಗ್ನೇಯ ಏಷ್ಯದ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು 
ಗಳಿಸಿದುದೂ ಒಂದು. ರಾಷ್ಟ್ರೀಯತೆಯ ಮನೋಭಾವ ಬೆಳೆಯಲು ಮುಖ್ಯವಾದ 
ಕಾರಣವೆಂದರೆ, ಆಗ್ನೇಯ ಏಷ್ಯ ಪಶ್ಚಿಮ ಯೂರೋಪಿನ ಮತ್ತು ಅಮೆರಿಕದ 
ಸಾಮ್ರಾಜ್ಯಷಾಹಿ ಧೋರಣೆಗಳಿಗೆ ಒಳಗಾಗಿ,ಆ ಮೂಲಕ ಸಂಭವಿಸಿದ ಬದಲಾವಣೆ 
ಗಳೆನ್ನಬಹುದು. ೧೬ನೆಯ ಶತಮಾನದಲ್ಲಿ ಆಗ್ನೇಯ ಏಷ್ಯಕ್ಕೂ ಯುರೋಪಿಗೂ 
ಸಂಪರ್ಕ ಉಂಟಾಯಿತು. ಶತಮಾನಗಳುರುಳಿದಂತೆ ಇದು ಹೆಚ್ಚುಹೆಚ್ಚಾಗಿ 
ಬೆಳೆಯುತ್ತ, ಹೆಚ್ಚುಕಡಿಮೆ ಇಡೀ ಆಗ್ನೇಯ ಏಷ್ಯದಲ್ಲಿ ಪಶ್ಚಿಮ ಯೂರೋಪಿನ. 
ರಾಷ್ಟ್ರಗಳಾದ ಇಂಗ್ಲೆಂಡ್‌, ಫ್ರಾನ್ಸ್‌, ಹಾಲೆಂಡ್‌, ಸ್ಪೇನ್‌ ಮತ್ತು ಅಮೆರಿಕ 
ಸಂಯುಕ್ತಸಂಸ್ಥಾನಗಳ ವಸಾಹತುಗಳಾಗಿ ಐರ್ಪಟ್ಟುವು. ಈ ಶತಮಾನದ 
ಮೊದಲ ಭಾಗದಲ್ಲಿ ಈ ಪ್ರದೇಶದ ಜನಾಂಗಗಳಲ್ಲಿ ರಾಷ್ಟ್ರೀಯತೆಯ ಮನೋಭಾವ 
ಬೆಳೆದು ಪರಕೀಯರ ಆಡಳಿತಗಳನ್ನು ಉರುಳಿಸಿ ಸ್ವದೇಶಿ ಆಡಳಿತಗಳನ್ನು 
ನಿರ್ಮಿಸಲು, ತಮ್ಮತಮ್ಮ ಸಂಸ್ಕೃತಿಪರಂಪರೆಗಳನ್ನು ಕಾಪಾಡಿಕೊಳ್ಳಲು, ಸಾಧ್ಯ 
ವಾದಲ್ಲಿ ಹೊಸ ಯುಗಕ್ಕೆ ತಕ್ಕಂತೆ ಪರಿವರ್ತನೆ ಮಾಡಿಕೊಳ್ಳಲು ಚಳವಳಿಗಳು 
ಪ್ರಾರಂಭವಾದುವು. ಹೀಗೆ ಪ್ರಾರಂಭವಾದ ಸ್ವಾತಂತ್ರ್ಯ ಸಂಗ್ರಾಮಗಳು 
ಪೂರ್ಣಫಲ ಕೊಟ್ಟದ್ದು, ಎರಡನೆಯ ಮಹಾಯುದ್ಧಾನಂತರದ ವರ್ಷಗಳಲ್ಲಿ. 
ಆಗ್ನೇಯ ಏಷ್ಯದಲ್ಲಿ ರಾಷ್ಟ್ರೀಯ ಮನೋಭಾವದ ಉದಯ, ಅದಕ್ಕೆ ಕಾರಣ 
ಮತ್ತು ಸ್ವಾತಂತ್ರ್ಯ ಸಂಗ್ರಾಮ--ಇವುಗಳ ಒಂದೆ ಅಡಗಿದ್ದ ಶಕ್ತಿಸ್ತರೂಸಗಳನ್ನು 
ಸಂಗ್ರಹವಾಗಿ ನಿರೂಪಿಸುವುದೇ ಈ ಲೇಖನದ ಉದ್ದೇಶ. 

ಆಗ್ನೇಯ ಏಷ್ಯದ ರಾಷ್ಟ್ರಗಳು ಭಾರತೀಯ ಮತ್ತು ಚೀನೀ ನಾಗರಿಕತೆಗಳ 
ಸರಹದ್ದಿನಲ್ಲಿವೆ. ಏಷ್ಯದ ಖಂಡಪ್ರದೇಶದಲ್ಲಿರುವ ಬರ್ಮ, ಥೈಲೆಂಡ್‌, ಅನ್ನಾಂ 
(ವಿಯೆಟ್ಟಾಂ), ಕಾಂಬೋಡಿಯ, ಲಾವೋಸ್‌ ಮತ್ತು ಮಲೇಷಿಯ, ಇಂಡೊನೇಷ್ಯ 


ಹ ಮಾನಪಿಕ ಕರ್ಣಾಟಕ 


ಮತ್ತು ಫಿಲಿಪೀನ್ಸ್‌ ಇವು ಆಗ್ನೇಯ ಏಷ್ಯದ ರಾಷ್ಟ್ರಗಳು. ಜನಾಂಗದ ವಲಸೆ 
ಯಿಂದಲೂ ವಿವಿಧ ರೀತಿಯ ರಾಜಕೀಯ ನಿಯಂತ್ರ ಣಗಳಿಂದಲೂ ಇಂಡೋಚೀನ, 
ಬರ್ಮ ಮತ್ತು ಥೈಲೆಂಡ್‌ಗಳಲ್ಲಿ ಚೀನದ ಪ್ರಭಾವ ಹೆಚ್ಚಾಗಿ ಉಂಟಾಯಿತು. 
ಚೀನೀ ಚಕ್ರಾಧಿನ ಪತ್ಯದ ಪ್ರಭಾವದಿಂದ ದೂರವಿದ್ದ ಪ್ರದೇಶಗಳಲ್ಲಿ ಚೀನೀ 
ವ್ಯಾಪಾರಿಗಳು ವಲಸೆ ಹೊಳಿ ಸಲಸಿದರು. ಹೀಗಾಗಿ ಆಪ ದೇಶಗಳಲ್ಲಿ ಚೀನೀಯರು 
ಒಂದು ಪ್ರಬಲವಾದ ಅಲ್ಪಸಂಖ್ಯಾತ ಗುಂಪಾದರು. ವಿಯೆಟ್ನಾಂ ದೇಶವೊಂದೇ 
ಕಾನ್‌ಫ್ಯೂಹಿಯಸ್‌ ಬೋಧಿಸಿದ ತತ್ತ್ವಗಳನ್ನು, ಆತ ರಚಿಸಿದ ಸಂಘಸಂಸ್ಥೆ 
ಗಳನ್ನು ಮಾದರಿಯಾಗಿ ಪಡೆಯಿತು. ಭೂ ಮತ್ತು ಸಮುದ್ರ ಮಾರ್ಗಗಳಿಂದ 
ವಿಯೆಟ್ನಾಂ ಚೀನಕ್ಕೆ ಹತ್ತಿರವಾಗಿದೆ. . ಆಗ್ನೇಯ ಏಷ್ಯದ ಉಳಿದ 
ರಾಷ್ಟ್ರ ಕಾ ಪ್ರಮುಖವಾಗಿ ಭಾರತದಿಂದ ತಮ್ಮ ಮತೀಯ ಭಾ ವನೆಗಳನ್ನು ಮತ್ತು 
ಔತ 8 ವ್ಯವಸ್ಥೆ ಯ ಪದ್ಧತಿಗಳನ್ನು ಪಡೆದುವು. ವರ್ತಕರೂ ಪುಕೋಹಿತ 
ವರ್ಗದವರೂ ಭಿಕ್ಷುಗಳೂ ಭಾರತದಿಂದ ಸತತವಾಗಿ ಹಿಂದೂ ಮತ ಮತ್ತು ಬೌದ್ಧ 
ಮತಗಳನ್ನು ತಂದು ಆಗ್ನೇಯ ಏಷ್ಯದ ರಾಷ್ಟ್ರಗಳಲ್ಲಿ ಪ್ರಸಾರಮಾಡಿದರು. 

ಇವತ್ತಿಗೂ ಥೈಲೆಂಡ್‌, ಕಾಂಬೋಡಿಯ ಮತ್ತು ಲಾವೋ ಸ್‌ಗಳಲ್ಲಿ ಈ ಮತಗಳ 
ಪ್ರಭಾವವನ್ನು ಸಧಾ 2 ಅನಂತರ ಭಾರತೀಯರು ಇಂಡೊ 
ನೇಷ್ಯದ ಸುಮಾತ್ರ ಪದಲ್ಲಿ ಇಸ್ಲಾಂ ಧರ್ಮವನ್ನು ಪ್ರಸಾರ ಮಾಡಿದರು. 
ಇಸ್ಲಾಂ ಧರ್ಮ ಲ ದ್ವೀಪದಿಂದ ಮಲಯ ಮತ್ತು ಫಿಲಿಪಿ "ನ್ಸಿನ ದಕ್ಷಿಣ 
ಭಾಗದ ಕೆಲವು ದಿ ೀಪಗಳಿಗೆ ಹಬ್ಬಿ ತು. ೧೬ನೆಯ ಶತಮಾನದಲ್ಲಿ ತ್ಯೋಚ್ಛು 
ಮತ್ತು ಸ್ಟಾ ನಿಷರು ಇಸ್ಲಾಂ ಮತದ ಪ್ರಚಾರವನ್ನು ಲ: ಇದ್ದಿದ್ದರೆ ಬಹುಶಃ 
ಇಸ್ಲಾಂ ತನ್ನ ದೇ ಆದ ಮುಸ್ಲಿ ೦ ಸಾಮ್ರಾಜ್ಯ ವನ್ನು ಪ್ರದೇಶದಲ್ಲಿ ಲ್ಲಸ್ಕಾ ಪಿಸು 

ತ್ರಿತ್ತೆ "ದು ಊಹಿಸ ಬಹುದು. ಹೇಗಿದ್ದರೂ, ಹಬ ಗ ಲ್ಲ ಇಸ್ಲಾ ೦ ಥರ್ಮ 
ಇಂದಿಗೂ ಸಾಂಸ್ಕೃತಿಕ ಮತ್ತು Sec ಜೀವನದಲ್ಲಿ ವಿಶಿಷ್ಟ. ಪ್ರಭಾವ 
ಬೀರುತ್ತಿದೆ. ಆಧುನಿಕ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರ ಪ್ರಭಾವ ಬಲಗೊಳ್ಳು ತ್ತಿರುವ ಈ 
ಕಾಲದಲ್ಲೂ ಭಾರತೀಯ ಮತ್ತು ಚೀನೀ ಸಂಸ್ಕೃತಿಗಳ ಪ್ರ ಇ ಇಂದಿಗೂ 


ಅಚ್ಚಳಿಯದೆ ನಿಂತಿರುವುದನ್ನು ಕಾಣಬಹುದಾಗಿದೆ. ಭಾರತ ಮತ್ತು ಚೀನಗಳ . 


ಈ i ಊಟ್‌ ಆಗ್ಗೆ ಯ ಏಷ್ಯ ದ ವಿಶಿಷ್ಟ ನಾಗರಿಕತೆ ಮುಂದೆ 
ರಾಸ್ಟ್ರಿ ೀಯತೆಯ ಭಾವನೆಗಳನ್ನು ಮೂಡಿಸುವುದರಲ್ಲಿ ಹೆಚ್ಚಿ ನ ಪಾತ್ರ ವಹಿಸಿತು.3 


1 Claude A. Buss: Southeast Asia and the World Today, 
New York, 1958, pp. 19-22 


2 John F. Cady : Thailand, Burma, Laos, Cambodia, New 
Jersy, 1966, pp. 3-4 


3 Vera Micheles Dean : The Nature of the Non-Western 
World, New York, 1963, pp. 134-135 


beach ang GRAPES 


Nl ON ಈ ೧ 


PEE 


ಅಗ್ನೇಯ ಏಷ್ಯದಲ್ಲಿ ರಾಷ್ಟ್ರಪ್ರಜ್ಞೆಯ ಉಗಮ್ಮ, ಬೆಳೆವಣಿಗೆ ೪೧ 


ಆಗ್ನೇಯ ಏಷ್ಯ ವಿವಿಧ ಜನಾಂಗಗಳ ವಾಸಸ್ಥಾನ. ಈ ಜನಾಂಗಗಳನ್ನು 
ಮುಖ್ಯವಾಗಿ ಎರಡು ಗುಂಪುಗಳಾಗಿ ವಿಂಗಡಿಸಬಹುದು. ಖಂಡಪ್ರದೇಶಗಳಾದ 
ಬರ್ಮ, ಥೈಲೆಂಡ್‌ ಮತ್ತು ಇಂಡೋಚೀನಗಳಲ್ಲಿ ವಾಸಿಸುವವರು ಮುಖ್ಯವಾಗಿ 
ಚೀನೀ-ಟಬೆಟನ್‌ ಜನಾಂಗದವರು. ಮಲಯ ಪರ್ಯಾಯದ್ವೀಪ, ಇಂಡೊನೇಷ್ಯ 
ಮತ್ತು ಫಿಲಿನೀನ್ಸಿಗಳಲ್ಲಿ ವಾಸಮಾಡುವ ಜನ ಮುಖ್ಯವಾಗಿ ಮಲೆ ಜನಾಂಗಕ್ಕೆ 
ಸೇರಿದವರು. ಇವರು ಇತಿಹಾಸಪೂರ್ವಕಾಲದಲ್ಲಿ ಖಂಡಪ್ರದೇಶಗಳಿಂದ ವಲಸೆ 
ಬಂದು ಇಲ್ಲಿ ನೆಲೆಸಿದವರು. 

ಆಧುನಿಕ ಕಾಲದಲ್ಲಿ ಸಂಪೂರ್ಣ ಆಗ್ನೇಯ ಏಷ್ಯ ಪಾಶ್ಚಾತ್ಯರ ವಸಾಹತು 
ನೀತಿಗೆ ತುತ್ತಾಯಿತು. ಪೋರ್ಚುಗೀಸರು, ಸ್ಪಾನಿಷರು, ಡಚ್ಚರು, ಬ್ರಿಟಿಷರು 
ಮತ್ತು ಫ್ರೆಂಚರು ರಾಜ್ಯಗಳನ್ನು ಕಟ್ಟುವುದಕ್ಕಾಗಿಯೋ ವ್ಯಾಪಾರ ಮಾಡುವುದ 
ಕ್ಯಾಗಿಯೋ ಕ್ರೈಸ್ಮಮತವನ್ನು ಹರಡುವ ಸಲುವಾಗಿಯೋ ಆಗ್ಚೇಯ ಏಷ್ಯಕ್ಕೆ 
ಬಂದರು. ಈ ಭಾಗದಲ್ಲಿ ದೊರೆಯುವ ಮೆಣಸು, ಏಲಕ್ಕಿ, ಲವಂಗ ಮೊದಲಾದ 
ವಸ್ತುಗಳು ಪಾಶ್ಚಾತ್ಯರನ್ನು ಆಕರ್ಷಿಸಿದುವು, ಹಾಗೆ ಬಂದ ಪಾಶ್ಚಾತ್ಯರು 
ಇಲ್ಲಿಯ ನೈಸರ್ಗಿಕ ಸಂಪತ್ತನ್ನು ವೃದ್ಧಿ ಪಡಿಸಿದರು. ಆಗ್ನೇಯ ಏಷ್ಯ ಯುರೋಪಿನ 
ಕೈಗಾರಿಕೆಗಳಿಗೆ ಕಚ್ಚಾ ಸಾಮಗ್ರಿ ಒದಗಿಸುವ ಕೇಂದ್ರವಾಯಿತು. ಇಂದಿಗೂ 
ಪ್ರಪಂಚದಲ್ಲಿ ಅತ್ಯಂತ ಉಪಯುಕ್ತವಾದ ಸಾಮಗ್ರಿಯನ್ನು ಉತ್ಪಾದಿಸುವುದರಲ್ಲಿ 
ಆಗ್ನೇಯ ಏಷ್ಯ ಮುಂದಿದೆ. ರಬ್ಬರ್‌, ಪೆಟ್ರೋಲಿಯಂ, ಏನ್‌, ಕೊಬ್ಬರಿ ಎಣ್ಣೆ, 
ಕಾಫಿ ಮತ್ತು ಸಂಬಾರ ಪದಾರ್ಥಗಳು ಆಗ್ನೇಯ ಏಷ್ಯದ ಮುಖ್ಯ 
ವಸ್ತುಗಳು. ಐರೋಪ್ಯ ರಾಷ್ಟ್ರಗಳ ಭೌತ ಸಂಪತ್ತು ಬೆಳೆಯಲು ಆಗ್ನೇಯ ಏಷ್ಯ 
ಹೆಚ್ಚಿನ ಕಾಣಿಕೆ ಸಲ್ಲಿಸಿತೆನ್ನ ಬಹುದು. ಹಾಲೆಂಡ್‌ ದೇಶವಂತೂ ಡಚ್‌-ಈಸ್‌ 
ಇಂಡೀಸ್‌ ಅಥವಾ ಈಗಿನ ಇಂಡೊನೇಷ್ಯದಿಂದ ತನ್ನ ಹೆಚ್ಚಿನ ಸಂಪತ್ತನ್ನು 
ಗಳಿಸಿತು. 

ಪಾಶ್ಚಾತ್ಯರ ವಸಾಹತುನೀತಿಯಿಂದಾಗಿ ಇಲ್ಲಿ ದ್ವಂದ್ವ ರೀತಿಯ ಅರ್ಥ 
ವ್ಯವಸ್ಥೆ ಪ್ರಗತಿಹೊಂದಿತು. ಉದಾಹರಣೆಗೆ, ಕಾಫಿ ಮತ್ತು ರಬ್ಬರ್‌ ತೋಟಗಳು 
ಪಾಶ್ಚಾತ್ಯರ ಅರ್ಥವ್ಯವಸ್ಥೆಯ ಒಂದು ಭಾಗವಾಗಿ ದೇಶೀ ಆರ್ಥಿಕ ವ್ಯವಸ್ಥೆ 
ಗಿಂತ ಭಿನ್ನವಾಗಿತ್ತು. , ದೇಶೀಯರು ಹಿಂದಿನಿಂದ ನಡೆಸಿಕೊಂಡು ಬಂದಿದ್ದ 
ಅರ್ಥವ್ಯವಸ್ಥೆಯ ಪಕ್ಕದಲ್ಲೇ ಈ ರೀತಿಯ ಶೋಷಣೆ ನಡೆಯಿತು." ದೇಶೀ 
ಅರ್ಥವ್ಯವಸ್ಥೆಗೂ ಪಾಶ್ಚಾತ್ಯರು ತಂದು ಬಿತ್ತಿದ ವಾಣಿಜ್ಯ ರೀತಿಯ ವ್ಯವಸಾ 
ಯೋತ್ಸನ್ನಕ್ಕೂ ಯಾವ ನಿಕಟವಾದ ಸಂಬಂಧವೂ ಇರಲಿಲ್ಲ. ಪಾಶ್ಚಾತ್ಯರಿಂದ 
ಸ್ಲಾಪಿತವಾದ ಆರ್ಥಿಕ ಯೋಜನೆಗಳಿಗೆ ದೇಶೀಯರು ಕಚ್ಚಾಸಾಮಗ್ರಿಗಳನ್ನು 
ಮತ್ತು ಶ್ರಮವನ್ನು ನೀಡಿದರು. ಅವರ ಶೋಷಣೆಯ ನೀತಿಯಿಂದಾಗಿ ದೇಶೀಯರಲ್ಲಿ 


1 Ibid: p. 133; John F, Cady, op. cit., pp. 96-117 


೪೨ ಮಾನಪಿಕ ಕರ್ಣಾಟಕ 


ಸ್ವಾತಂತ್ರ್ಯಕ್ಕಾಗಿ ಚಳವಳಿಗಳು ನಡೆದು. ಈ ಚಳವಳಿಗಳು ಪಾಶ್ಚಾತ್ಯ [3 


A 


ದೇಶಗಳಿಂದ ಬಂದ ವಿಚಾರ ಮತ್ತು ವಿದ್ಯಾಭ್ಯಾಸಪದ್ಧತಿಗಳಿಂದ ಪ್ರೇರಿತ ' 


ವಾದವು. ಇವಕ್ಕೆ ದೇಶೀ ಸಂಸ್ಕೃತಿ-ಇತಿಹಾಸಗಳೂ ಸ್ಫೂರ್ತಿ ನೀಡಿದುವು. 

ವಸಾಹತುಗಳಲ್ಲಿ ಆಡಳಿತವನ್ನು ಸಮರ್ಪಕವಾಗಿ ನಡೆಸಲು ಮತ್ತು ವಾಣಿಜ್ಯ 
ಸಂಸ್ಥೆಗಳಲ್ಲಿ ದುಡಿಯಲು ದೇಶೀಯರ ನೆರವು ಅಗತ್ಯವಾಯಿತು. ದೇಶೀಯರಿಗೆ 
ತರಬೇತಿ ಕೊಡಲು ಪಾಶ್ಚಾತ್ಯ ರೀತಿಯ ವಿದ್ಯಾಭ್ಯಾಸವನ್ನು ಜಾರಿಗೆ ತಂದರು. 
ಇದರಿಂದ ದೇಶೀಯರ ಸಮಾಜವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಯೇ ಉಂಟಾಯಿ 
ತೆನ್ನಬಹುದು.5 ಸಮಾಜದಲ್ಲಿ ಹೊಸದಾದ ಗುಂಪೊಂದು ಬೆಳೆಯಿತು. ಸಂಖ್ಯೆ 
ಯಲ್ಲಿ ಹೆಚ್ಚಿಲ್ಲವಾದರೂ ಆಧುನಿಕ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ದೇಶೀಯರು 
ನವಆಗ್ನೇಯ ಏಷ್ಯದ ನಾಯಕರಾದರು. ವಸಾಹತುನೀತಿಯನ್ನು ಖಂಡಿಸು 
ವುದರಲ್ಲಿ, ರಾಷ್ಟ್ರೀಯ ಪ್ರಜ್ಞೆಯನ್ನು ತಮ್ಮ ಜನಾಂಗಗಳಲ್ಲಿ ಬಿತ್ತರಿಸುವುದರಲ್ಲಿ, 
ಈ ನವಸಮಾಜದ ಗುಂಪು ಹಿರಿಯ ಪಾತ್ರ ವಹಿಸಿತು. 

ಪಾಶ್ಚಾತ್ಯ ರೀತಿಯ ವಿದ್ಯಾಭ್ಯಾಸದಿಂದಾಗಿ ಐರೋಪ್ಯ ಸಂಸ್ಕ್ರತಿ, ಸಾಹಿತ್ಯ, 
ರಾಜಕೀಯ ಭಾವನೆಗಳ ಪರಿಚಯವಾಗಲು ಸಹಾಯವಾಯಿತು. ಯೂರೋಪಿನ 
ಮತ್ತು ಅಮೆರಿಕದ ಚರಿತ್ರೆಯನ್ನು ಓದಿದ ಆಗ್ನೇಯ ಏಷ್ಯನ್‌ ರಾಷ್ಟ್ರಗಳ 
ಯುವಕರು ಆ ದೇಶಗಳಲ್ಲಿ ಪ್ರಜಾಪ್ರಭುತ್ವದ ಸ್ಥಾಪನೆಗೆ ನಡೆದ ಹೋರಾಟವನ್ನು 
ನೆನೆದು, ತಮ್ಮ ತಮ್ಮ ದೇಶಗಳಲ್ಲೂ ಸ್ವಯಂ ಆಡಳಿತ ಮತ್ತು ಪ್ರಜಾಪ್ರಭುತ್ವ 
ಸ್ಥಾಪನೆಯಾಗಬೇಕೆಂದು ವಾದಿಸಿದರು. ಅಮೆರಿಕ, ಐರ್ಲೆಂಡ್‌, ಇಟಲಿ ದೇಶಗಳ' 
ಸ್ವಾತಂತ್ರ ತ್ಯ ಹೋರಾಟವನ್ನೂ ಆಗ್ನೇಯ ಏಷ್ಯದ ತರುಣರು ಚರಿತ್ರೆಯಲ್ಲಿ ಓದಿ 
ತಿಳಿದರು. ಅಲ್ಲಿ ನಡೆದ ಹೋರಾಟದಂತೆ ತಮ್ಮ ಹೋರಾಟವನ್ನು ರೂಪಿಸಿ 
ಕೊಳ್ಳಲು ಅವರು ಮುಂದಾದರು. ಐರೋಪ್ಯ ಸಾಹಿತ್ಯದಲ್ಲಿಯ ಸ್ವಾತಂತ್ರ್ಯದ 
ಕೂಗನ್ನು ಆಗ್ನೇಯ ಏಷ್ಯದ ತರುಣರು ರಕ್ತಗತ ಮಾಡಿಕೊಂಡರು. ದೇಶೀಯ 
ಭಾಷೆಗಳಲ್ಲೂ ಐರೋಪ್ಯ ಭಾಷೆಗಳಲ್ಲೂ ವರ್ತಮಾನ ಪತ್ರಿಕೆಗಳು ಸ್ವಾತಂತ್ರ್ಯ 
ಚಳವಳಿಯ ಸಂಗತಿಗಳನ್ನು, ನಾಯಕರ ಭಾಷಣಗಳನ್ನು ಎಲ್ಲರಿಗೂ ತಿಳಿಸು 
ತ್ತಿದ್ದುವು. ಇದರಿಂದ ಜನರಲ್ಲಿ ಜಾಗೃತಿ ಉಂಟಾಯಿತು. ಆಗ್ನೇಯ ಏಷ್ಯದ 
ತರುಣ ನಾಯಕರು ದೇಶವಿದೇಶಗಳಲ್ಲಿ ಸ್ವಾತಂತ್ರ್ಯಕ್ಕಾಗಿ ಪ್ರಚಾರ ನಡೆಸಿದರು. 
ಪಾಶ್ಚಾತ್ಯ ಮಾದರಿಯಲ್ಲಿ ರಾಜಕೀಯ ಪಕ್ಷಗಳನ್ನು, ಚಿಹ್ನೆಗಳನ್ನು ಮತ್ತು ರೀತಿ 
ನೀತಿಗಳನ್ನು ತಮ್ಮ ತಮ್ಮ ದೇಶಗಳಿಗೆ ಅನುಗುಣವಾಗಿ ಹೊಂದಿಸಿಕೊಂಡು 
ಜನಜಾಗೃತಿಗೆ ಹೋರಾಡಲು ಸಿದ್ದರಾದರು 
® Benda and Larkin: The World of Southeast Asia, New 
York, 1967, pp. 145-147 

9 Ibid: p. 216 


| 
| 
ಷೆ 
ತ 


ಕ 


ಆಗ್ನೇಯ ಏಷ್ಯದಲ್ಲಿ ರಾಷ್ಟ್ರ ಪ್ರಜ್ಞೆಯ ಉಗಮ, ಬೆಳೆವಣಿಗೆ ೪ತ್ಪಿ 


ಹೀಗೆ ಪಾಶ್ಚಾತ್ಯ ವಿದ್ಯಾಭ್ಯಾಸದಿಂದ ದೇಶೀಯರಲ್ಲಿ ಒಂದು ಕ್ರಾಂತಿಯೇ 
ಉಂಟಾಯಿತು. ಇದರಿಂದ ಐರೋಪ್ಯ ಮತ್ತು ಅಮೆರಿಕನ್‌ ದೇಶಗಳ ಸಂಸ್ಕೃತಿ, 
ಇತಿಹಾಸ, ತತ್ತ್ವ, ದರ್ಶನಗಳ ಪರಿಚಯವಾಗಲು ಸಾಧ್ಯವಾಯಿತು. ಆಗ್ನೇಯ 
ಏಷ್ಯದ ನವೋದಯದ ನಾಯಕರು ಪಾಶ್ಚಾತ್ಯ ವಿದ್ಯಾಭ್ಯಾಸದ ಜೊತೆಜೊತೆಯಾಗಿ 
ಬಂದ ರಾಷ್ಟ್ರೀಯತೆ, ಪ್ರಜಾಪ್ರಭುತ್ವ, ಸಮತಾವಾದ ಮತ್ತು ಮಾರ್ಕ್ಸ್‌ ಸಿದ್ಧಾಂತ 
ಗಳನ್ನು ಓದಿ ಅರಗಿಸಿಕೊಂಡರು. ಇವೆಲ್ಲದರ ಪರಿಣಾಮವೆಂದರೆ ಇಪ್ಪತ್ತನೆಯ 
ಶತಮಾನದ ಆದಿಭಾಗದ ವೇಳೆಗೆ ಈ ದೇಶಗಳಲ್ಲಿ ಆಧುನಿಕ ರೀತಿಯಲ್ಲಿ ಸ್ವಾತಂತ್ರ್ಯ 
ಕ್ಕಾಗಿ ಸುಸಂಘಟತವಾದ ಹೋರಾಟದ ಪ್ರಾರಂಭ. 

೧೯೧೭ರಲ್ಲಿ ರಷ್ಯದಲ್ಲಿ ನಡೆದ ಕ್ರಾಂತಿ ಆಗ್ನೇಯ ಎಸ್ಯದ ನವನಾಯಕರ 
ಮೇಲೆ ತನ್ನದೇ ಆದ ಪರಿಣಾಮ ಬೀರಿತು, ೧೯೨೦ರ ತರುವಾಯ ಅನೇಕರು 
ರಷ್ಯನ್‌ ಕಮ್ಯೂನಿಸ್ಟ್‌ ತತ್ತ್ವಗಳಿಗೆ ಮಾರುಹೋದರು. ಐರೋಸ್ಯ ರಾಷ್ಟ್ರಗಳ 
ಬಂಡವಾಳ ಪದ್ಧತಿಯೇ ತಮ್ಮ ರಾಷ್ಟ್ರಗಳ ಆರ್ಥಿಕ ಶೋಷಣೆಗೆ ಕಾರಣ ; ಆದ್ದರಿಂದ 
ಬಂಡವಾಳ ಪದ್ಧತಿಯೇ ವಸಾಹತುಷಾಹಿ ರಾಷ್ಟ್ರಗಳ ತತ್ತ್ವ; ಆ ಪದ್ಧತಿಯನ್ನು 
ಎದುರಿಸಿದರೆ ವಸಾಹತು ನೀತಿಯನ್ನು ಎದುರಿಸಿದಂತೆ— ಎಂಬದಾಗಿ ಈ ಜನ 
ವಾದಿಸಿದರು. ಕಮ್ಯೂನಿಸ್ಟ್‌ ತತ್ತ್ವಗಳನ್ನು ತಮ್ಮ ಹೋರಾಟದಲ್ಲಿ ಅಸ್ತ್ರಗಳನ್ನಾಗಿ 
ಉಪಯೋಗಿಸಿಕೊಂಡರು. ಆಗ್ನೇಯ ಎಷ್ಯದ ಸಂಕೀರ್ಣ ಸಮಾಜ ರಚನೆಯಲ್ಲಿ 
ಮಧ್ಯಮ ವರ್ಗವಿಲ್ಲದೆ ಇದ್ದಕಾರಣ ಬಂಡವಾಳ ಪದ್ಧತಿಯಲ್ಲಿ ನಂಬಿಕ್ಕೆ ಶ್ರದ್ಧೆ 
ಇದ್ದವರು ಕೆಲವೇ ಜನರೆನ್ನಬಹುದು. ಬಂಡವಾಳ ಪದ್ಧತಿಯ ವಿರುದ್ಧ 
ಹೋರಾಡಲು ಇನ್ನೂ ಹೆಚ್ಚಿನ ಸಹಾಯವಾಯಿತು. ಸ್ವಾತಂತ್ರ್ಯ ಸಂಗ್ರಾಮ, 
ರಾಷ್ಟ್ರೀಯತೆಯ ಹೋರಾಟ--ಎಲ್ಲವನ್ನೂ ಇವರು ನಡೆಸಿದ್ದು ಪಶ್ಚಿಮದ 
ಬಂಡವಾಳ ಪದ್ಧತಿಗೆ ವಿರುದ್ಧವಾಗಿ.” 

ಇದರ ಜೊತೆಗೆ ಆಗ್ನೇಯ ಏಷ್ಯದ ಧಾರ್ಮಿಕ ಮತ್ತು ಸಾಮಾಜಿಕ 
ಸಂಪ್ರದಾಯಗಳು ಈ ದಿಸೆಯಲ್ಲಿ ಸಹಾಯ ಮಾಡಿದುವು. ಧಾರ್ಮಿಕ ಭಾವನೆಗಳು, 
ಅಧ್ಯಾತ್ಮ, ಆತ್ಮದ ಸರಮೋತೃೃಷ್ಟತೆ, ಮೇಲಾಗಿ ಐಶ್ವರ್ಯ ಮತ್ತು ಭೋಗ 
ಜೀವನದ ವಿರುದ್ಧವಾದ ಧಾರ್ಮಿಕ ಮೌಲ್ಯಗಳು--ಇವು ಅವರ ಜೀವನದಲ್ಲಿ 
ಹೆಚ್ಚಿನ ನೂತನ ಪ್ರಭಾವ ಬೀರುವಂತೆ ಮಾಡಿದ್ದು ವು. ಇದಕ್ಕಿಂತ ಹಿಂದೆ ಸಮಾಜ 
ಮ್ಯವಸ್ಥೆ ಯಲ್ಲಿ ಆಳುವವರು ಮತ್ತು ಆಳಿಸಿಕೊಳ್ಳುವವರು ಎಂಬ ಎರಡೇ ಗುಂಪು 
ಗಳಿದ್ದುವು. ರಾಜ, ರಾಜಮನೆತನದವರು, ಆಡಳಿತ ವರ್ಗದವರು ಮತ್ತು 
ಪುರೋಹಿತ ವರ್ಗದವರು ಆಳರಸರ ಗುಂಪಿಗೆ ಸೇರಿದ್ದರು. ವ್ಯವಸಾಯ ವ್ಯಾಪಾರ 


7 Vera Micheles Dean, The Nature of Non-western World, 
New York, 1963, p. 139 


೪೪ ಮಾನವಿಕ ಕರ್ಣಾಟಕ 


ಗಳೇ ಮೊದಲಾದ ಕೆಲಸಕಾರ್ಯಗಳಲ್ಲಿ ನಿರತರಾದ ಅತಿ ಹೆಚ್ಚಿನ ಜನದ್ದು ಆಳಿಸಿ 


ಕೊಳ್ಳುವವರ ಗುಂಪಾಗಿತ್ತು. ಇದರಿಂದಾಗಿ ಸಮತಾವಾದದ ಸಿದ್ಧಾಂತಗಳನ್ನು ' 


ಹಿಂದಿನಿಂದ ನಡೆದುಬಂದಿದ್ದ ಧಾರ್ಮಿಕ ಮತ್ತು ಸಾಮಾಜಿಕ ಸಂಪ್ರದಾಯಗಳ 
ಚೌಕಟ್ಟಿನೊಳಗೆ ಅಳವಡಿಸಿಕೊಳ್ಳುವುದು ಸುಲಭವಾಯಿತು. ಈ ವಾತಾವರಣದಲ್ಲಿ 
ಪಾಶ್ಚಾತ್ಯರ ನಿರಂಕುಶ ವ್ಯಕ್ತಿನಿಷ್ಠ ಆರ್ಥಿಕ ಸಂಸ್ಥೆಯ ಬೆಳೆವಣಿಗೆಗೆ ಅವಕಾಶ 
ವಿರಲಿಲ್ಲ.8 

ನವೋದಯದ ಇಯಕರು ವಸಾಹತುನೀತಿಯನ್ನು ಎದುರಿಸುವಾಗ 
ಪಾಶ್ಚಾತ್ಯ ಬಂಡವಾಳ ಪದ್ಧತಿಯನ್ನು ಎದುರಿಸುವುದು ಅನಿವಾರ್ಯವಾಯಿತು. 
ಏಕೆಂದರೆ ವಸಾಹತುನೀತಿ ಬಂಡವಾಳ ಪದ್ಧತಿಯ ಒಂದು ಅಂಗ ಎಂಬುದು 
ಇಂತಹ ನಾಯಕರ ಅಭಿಪ್ರಾಯವಾಗಿತ್ತು. ಬಂಡವಾಳ ಪದ್ಧತಿಯ ವಿರುದ್ಧವಾಗಿ 
ಸಮತಾವಾದದ ಸಿದ್ಧಾಂತಗಳ ಮೇಲೆ ರೂಪಿತವಾದ ಆರ್ಥಿಕ ರಚನೆ ಮತ್ತು 
ರಾಷ್ಟ್ರೀಯ ಸ್ವಾತಂತ್ರ್ಯವೇ ಮೊದಲಾದ ಭಾವನೆಗಳನ್ನು ಇವರು ಹರಡಿದರು. 
ಈ ರೀತಿ ಪಾಶ್ಚಾತ್ಯ ಸಂಪ್ರದಾಯದಿಂದ ಕಮ್ಯೂನಿಸ್ಟ್‌ ತತ್ತ್ವಗಳಿಗೆ ಮಾರು 


ಹೋದವರ ಗುಂಪಿನ ಜೊತೆಗೆ ಪಾಶ್ಚಾತ್ಯರ ಸಂಪ್ರದಾಯ ಮತ್ತು ಸಿದ್ಧಾಂತಗಳನ್ನು 


ತಮ್ಮ ಹೋರಾಟದಲ್ಲಿ ಅನುಸರಿಸಿದ ಜನರೂ ಇದ್ದರು. ಇವರು ತಮ್ಮ ರಾಷ್ಟ್ರೀ 


ಯತೆಯ ಭಾವನೆ ಮತ್ತು ಕಮ್ಯೂನಿಸ್ಟ್‌ ಸಿದ್ಧಾಂತಗಳನ್ನು ಪರಸ್ಪರ ಹೊಂದಿಸಿ 


ಕೊಂಡು ತಮ್ಮ ಸಮಾನ ಶತ್ರುವಾದ ಪಶ್ಚಿಮದ ಬಂಡವಾಳಷಾಹಿಯ ವಿರುದ್ಧವಾಗಿ 


ಹೋರಾಡಿದರು. ಕಮ್ಯೂನಿಸ್ಟ್‌ ತತ್ತ್ವಗಳೂ ರಾಷ್ಟ್ರೀಯತೆಯ ಭಾವನೆಗಳೂ 


ವಸಾಹತುನೀತಿಯ ವಿರುದ್ಧ ಸಂಗ್ರಾಮ ನಡೆಸುವಲ್ಲಿ ಪರಸ್ಪರವಾಗಿ ಪಡೆದಿದ್ದ 
ನಿಕಟಿಸಂಬಂಧದ ಅರಿವು ಇತ್ತೀಚಿನ ವರ್ಷಗಳಲ್ಲಿ ಆಗ್ನೇಯ ಏಷ್ಯದಲ್ಲಿ 
ನಡೆಯುತ್ತಿರುವ ಬೆಳೆವಣಿಗೆಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಸಹಾಯ 
ಮಾಡುತ್ತದೆ.ೌ 

ಕಮ್ಯುನಿಸ್ಟ್‌ ಸಿದ್ಧಾಂತ, ರಾಷ್ಟ್ರೀಯತೆಯ ಭಾವನೆ, ಸಮತಾವಾದ, ಪ್ರಜಾ 
ಪ್ರಭುತ್ವ ಮೊದಲಾದ, ಪಶ್ಚಿಮದಿಂದ ಆಗ್ನೇಯ ಏಷ್ಯಕ್ಕೆ ಬಂದಿದ್ದ, ಆಧುನಿಕ 
ಭಾವನೆಗಳು ಹೆಚ್ಚಿನ ಜನರಿಗೆ ಅರ್ಥವಾಗುವಂತಿರಲಿಲ್ಲ. ಏಕೆಂದಕೆ ಬಹು ಹೆಚ್ಚಿನ 
ಪಾಲು ಜನ ಅವಿದ್ಯಾವಂತರು, ಅನಕ್ಷರಸ್ಥರು, ರೈತ ಜನಾಂಗದವರು. ಪಾಶ್ಚಾತ 
ರೀತಿಯ ವಿದ್ಯಾಭ್ಯಾಸವನ್ನು ಕೈಗೊಂಡವರಿಗೆ ಮಾತ್ರ ಈ ಭಾವನೆಗಳು ಹಿಡಿಸ 
ಬಹುದಾಗಿದ್ದುವು. ಅಂಥವರ ಸಂಖ್ಯೆ ಬಹು ಕಡಿಮೆ. ಆದ್ದರಿಂದ ಮೊದ 


8 Jbid.: pp. 139-140 


* Claude A. Buss: Southeast Asia and the World Today, New 


York, 1958, pp. 28-29 


acid ಸಾತ್‌ | 


ಆಗ್ನೇಯ ಏಷ್ಯದಲ್ಲಿ ರಾಷ್ಟ್ರಪ್ರಜ್ಞೆಯ ಉಗಮ, ಬೆಳೆವಣಿಗೆ ೪೫ 


ಮೊದಲು ಸಾಮಾನ್ಯ ವರ್ಗಕ್ಕೆ ಈ ನಾಯಕರುಗಳ ಸಂದೇಶ ಮುಟ್ಟಿ ಅರ್ಥವಾಗು 
ವುದು ಕಷ್ಟದ ಕೆಲಸವೇ ಆಗಿತ್ತು. ಇದನ್ನು ಸಾಧ್ಯಮಾಡಿದ ಕೀರ್ತಿ ಧಾರ್ಮಿಕ 
ನಾಯಕರಿಗೆ ಸೇರಬೇಕು. ಆಗ್ನೇಯ ಏಷ್ಯದ ಬೌದ್ಧನಾಯಕರೂ ಇಸ್ಲಾಂ 
ಧರ್ಮದ ಶ್ರೇಷ್ಠರೂ ಸ್ವಾತಂತ್ರ್ಯಸಂಗ್ರಾಮದಲ್ಲಿ ತಮ್ಮದೇ ಆದ ಪಾತ್ರವಹಿಸಿದರು. 

ಐರೋಪ್ಯ ರಾಷ್ಟ್ರಗಳ ವಸಾಹತುನೀತಿಗೆ, ಸಾಮ್ರಾಜ್ಯಷಾಹಿ ತತ್ತ್ವಗಳಿಗೆ 
ಬಲಿಯಾಗಿ ದೇಶೀಯ ರಾಜರು ತಮ್ಮ ತಮ್ಮ ದೇಶಗಳಲ್ಲಿ ರಾಜಕೀಯ 
ಮುಖಂಡತ್ವವನ್ನು ಕಳೆದುಕೊಂಡಿದ್ದರು. ಆ ವರ್ಗದ ಅವನತಿಯ ಫಲವಾಗಿ, 
ಅನೇಕ ದಶಕಗಳ ವರೆಗೆ ನಾಡಿನ ಹಳ್ಳಿಗಳಲ್ಲಿ, ಮೂಲೆಮೂಲೆಗಳಲ್ಲಿ, ಮತಗಳ 
ಮುಖಂಡರೇ ಆಯಾ ದೇಶಗಳ ವಕ್ತಾರರಾಗಿದ್ದರು. ವಸಾಹತು ಸರ್ಕಾರಗಳು 
ಕ್ರೈಸ್ತಧರ್ಮವನ್ನು ಆಗ್ನೇಯ ಏಷ್ಯದಲ್ಲಿ ಹರಡಲು ಬಂದಿದ್ದ ಪಾದ್ರಿಗಳಿಗೆ 
ಉತ್ತೇಜನ ನೀಡಿದ್ದುವು. ಕ್ರೈಸ್ತಮತ ಹರಡುವುದರ ವಿರುದ್ಧ ಧಾರ್ಮಿಕ 
ನಾಯಕರು ಸಂಘಟನಕಾರ್ಯವನ್ನು ಕೈಗೊಂಡರು. ಸ್ವಧರ್ಮವನ್ನು ಕಾಪಾಡಿ 
ಕೊಳ್ಳುವಂತೆ ಜನತೆಗೆ ಕರೆ ಇತ್ತರು. ಮತೀಯ ನಾಯಕರ ಆಚಾರವಿಚಾರಗಳು 
ಹಳ್ಳಿಯ ರೈತವರ್ಗಕ್ಕೆ ಹೆಚ್ಚಾಗಿ ಅರ್ಥವಾಗುತ್ತಿದ್ದುವು. ಆಧುನಿಕ ರಾಷ್ಟ್ರೀ 
ಯತೆಯ ಭಾವನೆ ಮತ್ತು ಕಮ್ಯೂನಿಸಂ ತತ್ತ್ವಗಳು ಅಷ್ಟಾಗಿ ಅರ್ಥವಾಗುತ್ತಿರ 
ಲಿಲ್ಲ. ಗ್ರಾಮಗಳಲ್ಲಿ ಮತೀಯ ನಾಯಕರ ವಿಚಾರಥೋರಣೆಗೆ ಹೆಚ್ಚಿನ ಬೆಂಬಲ 
ದೊರೆಯಿತು. ಹೀಗಾಗಿ ರಾಷ್ಟ್ರೀಯ ಭಾವನೆಗಳು, ಸಮತಾವಾದದ ವಿಚಾರ 
ಗಳು, ಧಾರ್ಮಿಕ ಚಟುವಟಕೆಗಳು ಈ ಮೂರೂ ಪಾಶ್ಚಾತ್ಯರ ವಿರುದ್ಧ ಹೂಡಿದ 
ಅಸ್ತ್ರಗಳು.30 ಈ ಒಂದೊಂದು ಶಕ್ತಿಯೂ ಆಗ್ನೇಯ ಏಷ್ಯದ ದೇಶಗಳ 
ಸ್ವಾತಂತ್ರ್ಯಸಂಗ್ರಾಮದಲ್ಲಿ, ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಮೂಡಿಸುವುದರಲ್ಲಿ 
ತನ್ನದೇ ಆದ ಪಾತ್ರವಹಿಸಿತು. ರಾಷ್ಟ್ರೀಯತಾಭಾವನೆ ಮತ್ತು ಕಮ್ಯೂನಿಸಂ 
ಸಿದ್ಧಾಂತಗಳು ಶಕ್ತಿಯುತವಾದ, ಆಧುನಿಕ ರೀತಿಯ ಸಂಘಟನ ರೀತಿನೀತಿಗಳನ್ನು 
ಸ್ವಾತಂತ್ರ್ಯಸಂಗ್ರಾಮಕ್ಕೆ ಒದಗಿಸಿಕೊಟ್ಟರೆ ಬೌದ್ಧ ಮತ್ತು ಇಸ್ಲಾಂ ಧರ್ಮಗಳ 
ನಾಯಕರು ಗ್ರಾಮಗಳಲ್ಲಿ ವಾಸಿಸುಕ್ತಿದ್ದ ಲಕ್ಸಾಂತರ ಜನರ ಬೆಂಬಲವನ್ನು ಗಳಿಸಿ 
ಕೊಡುವುದರಲ್ಲಿ ಸಹಾಯಮಾಡಿದರು. ತೀರ ವಿದ್ಯಾವಂತರು, ಸುತರಾಂ 
ಅನಕ್ಷರಸ್ಥ ರು--ಈ ಎರಡು ವರ್ಗಗಳ ಮಧ್ಯೆ ಮತ್ತೊಂದು ವರ್ಗವಿತ್ತು. ಈ 
ವರ್ಗದ ಹೆಚ್ಚಿನ ಜನ ಪ್ರಾಥಮಿಕ ಮತ್ತು ಪ್ರೌಢ ಮಟ್ಟದ ಶಿಕ್ಷಣ ಪಡೆದಿದ್ದರು. 
ಪಾಶ್ಚಾತ್ಯರು ಈ ದೇಶಗಳಲ್ಲಿ ವಾಣಿಜ್ಯ-ವ್ಯಾಪಾರ ಸಂಸ್ಥೆಗಳನ್ನು ಸ್ಥಾಪಿಸಿದ್ದರು. 
ಈ ಸಂಸ್ಥೆಗಳಲ್ಲಿ ಗುಮಾಸ್ತರೇ ಮೊದಲಾದ ಕೆಳದರ್ಜೆಯ ನೌಕರಿಗಳನ್ನು ಈ 


10 Benda and Larkin, The world of South east Asia» New 
York, 1967, chap. 46, “Filipino critique of Spanish coloniza- 
tion’, pp. 173-181 


೪೬ ಮಾನವಿಕ ಕರ್ಣಾಟಕ 


ವರ್ಗದ ದೇಶೀಯರು ಮಾಡುತ್ತಿದ್ದರು. ಈ ಜನಕ್ಕೇ ಆಧುನಿಕ ರಾಷ್ಟ್ರೀಯತೆಯ 


ಭಾವನೆ ಮತ್ತು ಕಮ್ಯುನಿಸಂ ಸಿದ್ಧಾಂತಗಳು ಹೆಚ್ಚಾಗಿ ಹಿಡಿಸಿದುವು. ಈ ¥ 


ವರ್ಗಕ್ಕೆ ಸೇರಿದವರಲ್ಲಿ ಕೆಲವರು ಸಣ್ಣ ಪುಟ್ಟ ವ್ಯಾಪಾರಿಗಳೂ ಇದ್ದರು. ಮೇಲೆ 
ಹೇಳಿದ ಚಳವಳಿಗೆ ಧನಸಹಾಯ ಮಾಡಿದ್ದು ಈ ವರ್ಗ. 


ಆಗ್ನೇಯ ಏಷ್ಯದ ಹೆಚ್ಚಿನ ಜನ ರೈತರು. ಪಾಶ್ಚಾತ್ಯ ವಸಾಹತು ನೀತಿಯ ' 


ಬಿಸಿ ಅವರಿಗೂ ತಟ್ಟದೆ ಇರಲಿಲ್ಲ. ಪಾಶ್ಚಾತ್ಯರ ಪ್ರಭಾವ ಅವರ ಗ್ರಾ ಮಜೀವನದ 
ಮೇಲೆ ಅನೇಕ ರೀತಿಯ ಪರಿಣಾಮಗಳನ್ನು ಂಟುಮಾಡಿತ್ತು. ಪಟ್ಟಣಗಳಲ್ಲಿ 
ತಲೆ ಎತ್ತಿದ ಪಾಶ್ಚಾತ್ಯರ ವಾಣಿಜ್ಯೋದ್ಯಮ ಸಂಸ್ಥೆಗಳೂ ಕೈಗಾರಿಕೆಗಳೂ 
ಹಳ್ಳಿಯವರನ್ನು ಕೂಲಿಗಾಗಿ ದುಡಿಯಲು ಆಕರ್ಷಿಸಿದುವು. ಕಾಫಿ, ರಬ್ಬರ್‌ 
ತೋಟಗಳಲ್ಲೂ ಗಣಿಗಳಲ್ಲೂ ಕೆಲಸಮಾಡಲು ಕೂಲಿ ಜನ ಬೇಕಾಗಿದ್ದರು. 
ಇದರಿಂದಾಗಿ ಹಳ್ಳಿಗಳಿಂದ ಪಟ್ಟಣಗಳಿಗೆ ವಲಸೆ ಪ್ರಾರಂಭವಾಯಿತು. ಹೀಗಾಗಿ 
ಕೂಲಿಗಾರರ ಗುಂಪು ಬೆಳೆಯಿತು. 


ದೇಶದ ಜನಸಂಖ್ಯೆ, ಕೈಗಾರಿಕೆ ಮತ್ತು ವಾಣಿಜ್ಯೋದ್ಯಮಗಳು 
ಬೆಳೆದಂತೆ, ಆಹಾರಪದಾರ್ಥಗಳಿಗೆ ಬೇಡಿಕೆಗಳು ಹೆಚ್ಚಿದ್ದರಿಂದ ಉಳಿದ ರೈತರು 
ಅದಕ್ಕನುಗುಣವಾಗಿ ವ್ಯವಸಾಯ ಕ್ಷೇತ್ರವನ್ನು ವಿಸ್ತರಿಸಿ, ರಫುು, ಮಾಡಿ ಹಣ 
ಗಳಿಸುವ ವ್ಯವಸಾಯೋತ್ಪನ್ನ ವಿಧಾನಗಳನ್ನು ಅಳವಡಿಸಿಕೊಂಡರು. ಇದರಿಂದಾಗಿ 
ಹಿಂದಿನಿಂದಲೂ ನಡೆದುಕೊಂಡುಬಂದಿದ್ದ ಸಾಂಪ್ರದಾಯಿಕ ವ್ಯವಸಾಯಕ್ರೇತ್ರದಲ್ಲಿ 
ಕ್ರಾಂತಿಕಾರಕ ಬದಲಾವಣೆಗಳುಂಟಾದುವು. ಇವು ಆದದ್ದು ಮುಖ್ಯವಾಗಿ ದಕ್ಷಿಣ 
ಬರ್ಮ, ಥೈಲೆಂಡ್‌ ಮತ್ತು ಇಂಡೋಚೀನಗಳಲ್ಲಿ. ಈ ದೇಶಗಳು ಪ್ರಧಾನವಾಗಿ 
ಅಕ್ಕಿಯನ್ನು ರಪ್ತು ಮಾಡುವ ಕೇಂದ್ರಗಳಾದುವು. ಮಲಯ ಮತ್ತು ಇಂಜೊ 
ನೇಷ್ಯಗಳು ರಬ್ಬರ್‌ ಬೆಳೆಯುವ ಕೇಂದ್ರಗಳಾಗಿ ಅಭಿವೃದ್ಧಿ ಹೊಂದಿದುವು. 
ಹೆಚ್ಚಿನ ಲಾಭಗಳಿಕೆ ಸಾಧ್ಯವಿದ್ದುದರಿಂದ ಈ ವ್ಯವಸಾಯ ಜನರನ್ನು ಆಕರ್ಷಿಸಿತು. 
ಆದರೆ ಗಳಿಸುವ ಲಾಭ ಅವಲಂಬಿಸಿದ್ದದ್ದು ಪ್ರಪಂಚದ ಮಾರುಕಟ್ಟೆಯಲ್ಲಿ ವ್ಯತ್ಯಾಸ 
ವಾಗುತ್ತ ಇದ್ದ ಬೆಲೆಗಳನ್ನೇ. ಬೆಲೆ ಕುಸಿದಾಗ ಥೈತರು ಕಂಗೆಟ್ಟರು. ದಿಕ್ಕು 
ಕಾಣದ `ರೈತಜನ ತಮ್ಮ ಅಸಹಾಯಕತೆಗೆ ಐರೋಪ್ಯ ಆಡಳಿತ ಪದ್ದತಿಯೇ 


ಛು 
ಕಾರಣವೆಂಬುದನ್ನು ಅರಿತು ಆಂದೋಳನಕ್ಕೆ ಬೆಂಬಲಕೊಡಲು ಪ್ರಾರಂಭಿಸಿದರು. 


ಐರೋಪ್ಯ ರಾಷ್ಟ್ರಗಳ ವಸಾಹತುನೀತಿ ದೇಶೀಯರನ್ನು ಶೋಷಿಸುವುದನ್ನೇ 


13 Vera Micheles Dean, The Nature of the Non- Western 
World, New York 1963, P. 140 


12 Ibid, pp: 140-141; D.G.E. Hall, A History of Southeast 
Asia, London, 198, pp. 667-671 


Sk A ಳ್ಳ ಗ 


ಆಗ್ನೇಯ ಏಷ್ಯದಲ್ಲಿ ರಾಷ್ಟ್ರ ಪ್ರಜ್ಞೆಯ ಉಗನು ಬೆಳೆವಣಿಗೆ ೪೭ 


ಪ್ರಧಾನವಾದ ಧ್ಯೇಯವನ್ನಾಗಿಟ್ಟುಕೊಂಡಿತ್ತು. ಡಚ್ಚರಿಂದ ಇಂಡೊನೇಷ್ಯದ 
ಆಳ್ವಿಕೆ ಇದಕ್ಕೊಂದು ಉದಾಹರಣೆ. ಡಚ್ಚರಿಗೆ ಇಂಡೊನೇಷ್ಯ ಒಂದು ವರಪ್ರ ಸಾದ 
ವಾಗಿತ್ತು. ವಿಶ್ವ ಉತ್ಪಾದಿಸುತ್ತಿದ್ದ ಮೆಣಸಿನಲ್ಲಿ ಸೇ. ೯೨ನ್ನೂ ಕ್ವಿನೀನಿನಲ್ಲಿ 
೯೧ನ್ನೂ ಹೊಗೆಸೊಪ್ಪಿ ನಲ್ಲಿ ೫೦ನ್ನೂ ಸತುವಿನಲ್ಲಿ ೨೦ನ್ನೂ ಸಕ್ಕರೆಯಲ್ಲಿ ೨೦ನ್ನೂ 
ಸೆಟ್ರೋಲಿಯಂನಲ್ಲಿ ೧೦ನ್ನೂ ಕೊಬ್ಬರಿಯಲ್ಲಿ ೩೧ನ್ನೂ ಉತ್ಪಾದಿಸುತ್ತಿದ್ದದ್ದು ಇಲ್ಲಿ. 
ಜಗತ್ತಿನಲ್ಲಿ ಇಂಡೊನೇಷ್ಯ ಕುಬೇರ ರಾಷ್ಟ್ರವಾಗಿತ್ತು. ಆದರೆ ದೇಶೀಯರಿಗೆ ಮಾತ್ರ 
ಈ ಉತ್ಪತ್ತಿಯಲ್ಲಾಗಲಿ, ಲಾಭಗಳಿಕೆಯಲ್ಲಾಗಲಿ ಭಾಗವಿರಲಿಲ್ಲ. 

ಡಚ್ಚರು ಇಂಡೋನೇಷ್ಯದ ತಮ್ಮ ಈ ಆಸ್ತಿಯಲ್ಲಿ ೧೯ ಕೋಟ ಪೌಂಡುಗಳ 
ಬಂಡವಾಳವನ್ನು ಎರಡನೆಯ ಮಹಾಯುದ್ಧದ ಮೊದಲನೆಯ ವರ್ಷಗಳಲ್ಲಿ 
ಸುರಿದಿದ್ದರು. ಅವರ ಮಿತ್ರರಾಗಿದ್ದ ಬ್ರಿಟಿಷರು ಸುರಿದ ಬಂಡವಾಳ ೧೫ ಕೋಟ 
ಪೌಂ. ಹೆಚ್ಚಿನ ರಬ್ಬರ್‌ ತೋಟಗಳು, ಹೊಲಗಳು, ಸಕ್ಕರೆ ಕಾರ್ಲಾನೆಗಳು ಮತ್ತು 
ಚಹ ಮತ್ತು ಕಾಫಿ ತೋಟಗಳು ಡಚ್ಚರ, ಬ್ರಿಟಿಷರ ಮತ್ತು ಅಮೆರಿಕನರ ಅಧೀನ 
ವಾಗಿದ್ದುವು. ಬ್ರಿಟಿಷ್‌ ಮತ್ತು ಸೆಲ್‌ ಕಂಪನಿಗಳು ಪರಸ್ಪರ ಸಹೆಕಾರದಿಂದಲೇ 
ಭೂಗರ್ಭದಿಂದ ಎಣ್ಣೆಯನ್ನು ಮೇಲೆ ಹೀರುತ್ತಿದ್ದವು. ೧೯೨೯ರ ವರೆಗೆ ಹಾಲಂಡ್‌ 
ಪ್ರತಿವರ್ಷ ೧೫ ಕೋಟ ಪೌಂಡುಗಳ ಲಾಭಗಳಿಸುತ್ತಿತ್ತು. ೧೯೩೬ ರಿಂದ ೧೯೪೨ರ 
ಮಧ್ಯಕಾಲದಲ್ಲಿ ಪ್ರತಿವರ್ಷ ಮೂರೂಕಾಲು ಕೋಟ ಪೌಂಡುಗಳ ಲಾಭಮಾಡಿತು. 
" ಇಲ್ಲಿ ಹೂಡಿದ ಬಂಡವಾಳಕ್ಕೆ ಪ್ರತಿವರ್ಷ ನಾಲ್ಕುಕೋಟ ಪೌಂಡುಗಳಷ್ಟು ಬಡ್ಡಿಯೇ 
ಸಲ್ಲುತಿತ್ತು. ೧೯೪೦ರಲ್ಲಿ ಇಂಡೊನೇಷ್ಯದ ಆಮದು ಮೌಲ್ಯ ೪೩ ಕೋಟ 
ಗಿಲ್ಲರ್‌ಗಳಾಗಿದ್ದರೆ ಅದರ ರಥಿ,ನ ಮೌಲ್ಯ ೮೮ ಕೋಟಿ ಗಿಲ್ದರ್‌. ಪ್ರಜಾಸಂಖ್ಯೆ 
ಯಲ್ಲಿ ಡಚ್‌ ಹಾಗೂ ಇನ್ನಿತರ ಐರೋಪ್ಯರ ಪ್ರಮಾಣ ಸೇ. ೫. ಆದರ, ದೇಶದ 
ಸಂಪತ್ತಿನಲ್ಲಿ ಸೇ. ೬೫ರಷ್ಟು ಡಚ್ಚರ ಪಾಲಾಗುತ್ತಿತ್ತು. ಇಂಡೊನೇಷ್ಯನರ ಸಂಖ್ಯೆ 
ಸೇ. ೮೫. ಆದರೆ ರಾಷ್ಟ್ರದ ಐಶ್ವರ್ಯದಲ್ಲಿ ಅವರ ಪಾಲು ಸೇ, ೧೨ರಷ್ಟು ಮಾತ್ರ. 
ದೇಶೀ ಜನ ಪಾಶ್ಚಾತ್ಯರಿಗಾಗಿ ರಬ್ಬರ್‌, ಚಹ, ಕಾಫಿ, ಹೊಗೆಸೊಪ್ಪು ಮತ್ತು ತೆಂಗು 
ತೋಟಗಳಲ್ಲಿ ದುಡಿಯುವ ಕೂಲಿಗಳಾಗಿದ್ದರು. ಹೆಚ್ಚುಕಡಿಮೆ ನಾಲ್ಕು ರೀತಿಯ 
ಶೋಷಣೆಯ ಪರಿಸ್ಥಿತಿ ಆಗ್ನೇಯ ಏಷ್ಯದ ವಸಾಹತು ಪ್ರದೇಶಗಳಲ್ಲೆಲ್ಲ ನೆಲೆಸಿ 
ತೆನ್ನ್ನ ಬಹುದು. ಪಾಶ್ಚಾತ್ಯ ಪದ್ಧತಿಯ ವಿದ್ಯಾಭ್ಯಾಸ ನಡೆಸಿದ ದೇಶೀ ಜನ 
ಎರಡನೆಯ ಮಹಾಯುದ್ಧ ಪ್ರಾರಂಭವಾಗುವುದಕ್ಕೆ ಮೊದಲು ಈ ಪರಿಸ್ಥಿತಿಯ 
ನಿರುದ್ಧ ದಂಗೆ ಎದ್ದಿದ್ದರು. ಆಡಳಿತಗಾರರು ದಂಗೆಯನ್ನು ಹುತ್ತಿಕ್ಸಿ ಮುಖಂಡರನ್ನು 
ಸೆರೆಯಲ್ಲಿಟ್ಟರು. ಇದರಿಂದ ರಾಷ್ಟ್ರೀಯತೆಯ ಭಾವನೆ ಅಳಿಸಿಹೋಗುವ ಬದಲು 
ಇನ್ನೂ ಹೆಚ್ಚಿನ ಬೆಂಬಲ ಪಡೆಯಿತು, ತೀವ್ರವಾಯಿತು." 


13 Furnivall, J. 5. ; Netherlands India: A study of Plural 
Economy, Cambidge and Now York, 1944, pp. 60-62 


£೫ ಮಾನವಿಕ ಕರ್ಣಾಟಕ i 

ಎರಡನೆಯ ಮಹಾಯುದ್ಧದ (೧೯೩೯-೪೫) ಕಾಲ ಆಗ್ನೇಯ ನಿಷ್ಯದ 
ರಾಷ್ಟ್ರಗಳ ಸ್ವಾತಂತ್ರ್ಯಸಂಗ್ರಾ ಮದ ಇತಿಹಾಸದಲ್ಲಿ ಒಂದು ಅತ್ಯಂತ ಪ್ರಮುಖ, 
ಘಟ್ಟ ನನ್ನ ಜಂ ೧೯೪೧ರಲ್ಲಿ ಜಪಾನ್‌ ಮಹಾಯುದ್ಧ ದಲ್ಲಿ ಧುಮುಕಿ ' 
ರೋಟ್‌ ಥೈಲೆಂಡ್‌, ಮಲಯ, ಇಂಡೊನೇಷ್ಯ, ಬರ ಮೊದಲಾದ ' 
ಒಂದೊಂದೇ ದೇಶಗಳನ್ನು ಆಕ್ರಮಿಸಿತು. ೧೯೪೧ರ ಆದಿಭಾಗದಿಂದ ೧೯೪೫ರ ' 
ವರೆಗೆ ಸುಮಾರು ೪೦ ತಿಂಗಳುಗಳ ಕಾಲ ಜಪಾನೀಯರು ಆಗ್ನೇಯ ಏಷ್ಯವನ್ನು 
ಆಳಿ ಅನೇಕ ಮೂಲಭೂತವಾದ ಬದಲಾವಣೆಗಳನ್ನು ಜಾರಿಗೆ ತಂದು ಒಂದು ' 
ಪಲ್ಲಟವನ್ನುಂಟುಮಾಡಿದರು. ಜಪಾನೀಯರು ಸ್ವಾತಂತ್ರ ಕ್ರಿನಾಯಕರನ್ನು ಜೈಲಿ 
ನಿಂದ ಬಿಡುಗಡೆ ಮಾಡಿದರು. ಇಂಡೊನೇಷ್ಯದ ಮುಖಂಡರಾದ ಸುಕಾರ್ನೊ, 
ಹಟ್ಟಾ ಮೊದಲಾದವರು ವಿಮೋಚನೆಹೊಂದಿ ಮೊದಮೊದಲು ಜಪಾನೀಯರಿಗೆ 
ಬೆಂಬಲ ಕೊಟ್ಟರು. ಏಷ್ಯ ಏಷ್ಯನರಿಗೆ ” ಎಂಬ ಜಪಾನರ ಸೊಲ್ಲಿಗೆ ಆಗ್ಗೆ ಯ 
ಏಷ್ಯದ ನಾಯಕರು ಮರುಳಾದದ್ದುಂಟು. ಜಪಾನೀಯರು ಸ್ವಾತಂತ್ರ ತ pr 
ಬಹುದೆಂಬ ಲವಲವಿಕೆಯಿಂದ ಅನೇಕರು ಅವರಿಗೆ ಸಹಕಾರ ನೀಡಿದರು. 
ದೇಶೀಯರ ಸಹಕಾರ ಸಡೆಯಬೇಕಾಗಿದ್ದರೆ ರಾಷ್ಟ್ರ ಯ ಚಳವಳಿಗೆ ಪ್ರೋತ್ಸಾಹ 
ಕೊಡುವುದವಶ್ಯವೆಂಬುದು ಜಪಾನರಿಗೂ ಗೊತ್ತಿ ನ ಆದರೆ ರಾಷ್ಟ್ರೀಯ ಚಳವಳಿ 
ಪ್ರ ಬಲವಾದರೆ ತಮ್ಮ ಸಾ ್ಸಿನಮಾನಕ್ಕೆ ಗಂಡಾಂತರ ಬರುವುಜೆಂಬುದನ್ನೂ ಅವರು ' 
ಮನಗಂಡಿದ್ದ ರು. ಆದ್ದ ನಂಜಿ ಅವರು ಮಂದಮಾರ್ಗ ಹಿಡಿದರು. ರಾಷ್ಟಾ ಪ್ರಿಭಿಮಾನಿ 
ದೇಶೀ ನಾಜುಕರಿಗೆ "ಇದರಿಂದ ನಿರಾಶೆಯಾಯಿತು. ಏಷ್ಯ ನಿಸ್ಯನರಿಗೆ ಎಂಬ 
ಸೊಲ್ಲಿನ ಅರ್ಥವೆಂದರೆ ಏಷ್ಯ ಜಪಾನರಿಗೆ ಎನ್ನುವಂತೆ ಭಾಸವಾಯಿತು. ಜಪಾನೀ 
ನೊಗವನ್ನು ಕಳಚಲು ಅವರು ಯತ್ನಿ ಸನನಟಗದೆರಿ. ಆಗ್ನೇಯ ಏಷ್ಯದ ರಾಷ್ಟ್ರಿ ೀಯ 
ಮಖಂಡರಿಗಳಾರ ಸುಳ ಹಟ್ಟಾ, ಷರಿಫುದ್ದಿ ಕ್‌ ಹೋ ಚಿ-ಮಿನ್ಸ್‌ 
ಮುಂತಾದವರು ದೇಶಪೆ ಪ್ರೇಮಿಗಳನ್ನು ಒಳಗೊಳಗೇ ಜಪಾನರ ವಿರುದ್ಧ ಸಂಘಟಸು 
ತ್ತಿದ್ದರು. ಹೊರಗಡೆ ಅವರು ENG ಸೋಗು ಹಾಕುವುದು ಅನಿವಾರ್ಯ 
ವಾಗಿತ್ತು. ಇಲ್ಲದಿದ್ದರೆ ರಾಷ್ಟ್ರೀಯ ಶಿಸ್ತು, ಸಂಘಟನೆ ಆಗ ಶಕ್ಯವಾಗುತ್ತಿ ರಲಿಲ್ಲ.34 
೧೯೪೩ರಲ್ಲಿ ಇಂಡೊನೇಷ್ಯ ನೆ ಸುಕಾರ್ನೊ ಬಹಿರಂಗವಾಗಿ ಗೆರಿಲಾ ದಳವನ್ನು 
ರಚಿಸತೊಡಗಿದರು. 

ಜಪಾನೀ ಆಳ್ವಿಕೆಯಲ್ಲಿ ಆಗ್ಗೆ €ಯ ಏಷ್ಯದಲ್ಲಿ ರಾಷ್ಟ್ರೀಯ ಚಳವಳಿ ವಿರಾಟ್‌ 
ಸ್ವರೂಪ ಸಾಡೇ ಕೋ ತ ಅದರ ಸದುಪಯೋಗ ಮಾಡಿಕೊಳ್ಳುವ 
ಸಕ ಆಸೆ ಈಡೇರಲಿಲ್ಲ, ಅಷ್ಟೆ. ಜಪಾನರಿಗೆ ಇದರಿಂದ ಪ್ರಾಣಸಂಕಟ ಕು 
ಸಾಮ್ರಾಜ್ಯವಾದಕ್ಕೆ ರಾಷ್ಟ್ರೀಯ ಮುಖಂಡರು ಕಡುಹಗೆಗಳು, ಅದಕ್ಕೆ ಜಪಾನೀ 


14 Vera Micheles Dean, op. cit., pp. 142-143 


Wee we ಬ್ಯಾ 


ಆಗ್ನೇಯ ಏಷ್ಯದಲ್ಲಿ 'ರಾಷ್ಟ್ರಪ್ರಜ್ಞೆಯ ಉಗಮ್ಮ, ಬೆಳೆವಣಿಗೆ ೪೯ 


ಸಾಮ್ರಾಜ್ಯವಾದರೂ -ಒಂದ್ಯೇೊ ಐರೋಪ್ಯ ಸಾಮ್ರಾಜ್ಯವಾದರೂ ಒಂಜೇ, 
ಸಾಮ್ರಾಜ್ಯವಾದ ಮತ್ತು ರಾಷ್ಟ್ರೀಯವಾದದೊಳಗೆ ಸ್ನೇಹಭಾವನೆ ಎಂದಿಗೂ 
ಸಾಧ್ಯವಿರಲಿಲ್ಲ. ಐರೋಪ್ಯರಂತೆ ಜಪಾನರೂ ಸಾಮ್ರಾಜ್ಯವಾದಿಗಳಾಗಿದ್ದರು. 
ಕಳೆದ ಅರ್ಧ ಶತಮಾನದ ಜಪಾನೀ ಇತಿಹಾಸವೇ ಅದಕ್ಕೆ ಸಾಕ್ಷಿ, ಸಾಮ್ರಾಜ್ಯಾಭಿ 
ಲಾಷೆಯಲ್ಲದೆ ಇರುತ್ತಿದ್ದರೆ ಕೊರಿಯ, .ಚೀನ ಮೊದಲಾದ ದೇಶಗಳಿಗೆ ಜಪಾನ್‌ 
ದಂಡೆತ್ತಿಹೋಗುತ್ತಿದ್ದಿಲ್ಲ. 

ಜಪಾನೀ ಆಳ್ವಿಕೆಯಲ್ಲಿ ಆಗ್ನೇಯ ಏಷ್ಯದಲ್ಲಿ ರಾಷ್ಟ್ರೀಯತಾಭಾವನೆ ಹೆಚ್ಚಿನ 
ಪ್ರೋತ್ಸಾಹ ನಡೆಯಿತೆಂದು ಹೇಳಬಹುದು. ಜಪಾನೀಯರ ಕೈಯಲ್ಲಿ ಸೋತ 
ಪಾಶ್ಚಾತ್ಯರು ದೇಶೀಯರ ದೃಷ್ಟಿಯಲ್ಲಿದ್ದ ಸ್ಥಾನಮಾನಗಳನ್ನು ಕಳೆದುಕೊಂಡರು. 
ಜಪಾನೀಯರು ಸರ್ಕಾರದ ಮತ್ತು ವಾಣಿಜ್ಯ ಉದ್ಯಮದ ವಿಭಾಗಗಳಲ್ಲಿ ಉನ್ನತ 
ಸ್ಥಾನಗಳಲ್ಲಿದ್ದ ಪಾಶ್ಚಾತ್ಯರನ್ನು ತೆಗೆದುಹಾಕಿ, ದೇಶೀಯರಿಗೆ ಗೌರವದ ಹುದ್ದೆ 
ಗಳನ್ನು ಮೊತ್ತಮೊದಲಿಗೆ ಕೊಟ್ಟಿರು. ಪಾಶ್ಚಾತ್ಯರ ಸೋಲಿನಿಂದಾಗಿ "ಅವರು 
ಅಜೇಯರೆಂಬ ನಂಬಿಕೆ ಸುಳ್ಳಾಯಿತು. ಅನೇಕ.ಅಮೆರಿಕನ್‌ ಮತ್ತು ಐರೋಪ್ಯರನ್ನು 
ಜಪಾನೀಯರು ಸಾರ್ವಜನಿಕ ಕ್ಷೇತ್ರಗಳಿಂದ ತಳ್ಳಿಹಾಕೆದ್ದಲ್ಲದೆ, ಅವರನ್ನು ಜೈಲಿ 
ನಲ್ಲಿ ಕೂಡಿಹಾಕಿ, ಅವರಿಂದ ಕಡ್ಡಾಯ ಶ್ರಮವನ್ನೂ ಪಡೆದರು. ಪಾಶ್ಚಾತ್ಯರಿಗೆ 
ಮಿಂಚಿನಂತೆ ಸಂಭವಿಸಿ ಇಂತಹ ಅವನತಿ ಅವರ ಬಗ್ಗೆ ಇದ್ದ ಶ್ರೇಷ್ಠ ಭಾವನೆ 
ಗಳನ್ನು ನಿರ್ಮೂಲ ಮಾಡಿತು. ಅವರ /ಸೋಲು ದೇಶೀ ಜನಾಂಗಗಳ ಮೇಲೆ 
ತನ್ನದೇ ಆದ ಪ್ರಭಾವಮುದ್ರೆಯನ್ನು ಒತ್ತಿದ್ದಲ್ಲದೆ, ಏಷ್ಯನರು ಪಾಶ್ಚಾತ್ಯ 
ಜನಾಂಗದವರಿಗಿಂತ ಏನೂ ಕೇಳಲ್ಲ ಎಂಬುದನ್ನೂ ತೋರಿಸಿಕೊಟ್ಟಿತು.15 ಜಪಾನೀ 
ಯರ ವಿಜಯ ಎಏಷ್ಯನ್‌ ಜನಾಂಗದವರ ವಿಜಯ ಎನ್ನುವ ಮನೋಭಾವ 
ಹಲವರಲ್ಲಿತ್ತು. ಇಂಥ ಭಾವನೆಗೆ ಜಪಾನೀಯರ “ ಏಷ್ಯ ಏಷ್ಯನರಿಗೆ > ಎಂಬ 
ಕೂಗು ಪುಟಕೊಟ್ಟಿತು. ಜಪಾನೀಯರು ರಾಷ್ಟ್ರೀಯತೆಯ ಭಾವನೆಗಳನು 
ಆಗ್ನೇಯ ಏಷ್ಯದ ರಾಷ್ಟ್ರಗಳಲ್ಲಿ ಪ್ರಚೋದಿಸಿದ್ದಲ್ಲದೆ, ರೇಡಿಯೊ ಮತ್ತು ವೃತ್ತ 
ಪತ್ರಿಕೆಗಳ.ಮೂಲಕ ಪಾಶ್ಚಾತ್ಯರ ವಸಾಹತುನೀತಿಯ ವಿರುದ್ಧ ಘೋಷಣೆಗಳನ್ನು 
ಯಥಾವತ್ತಾಗಿ ಪ್ರಸಾರಮಾಡಿದರು. ಹೆಳ್ಳಿಹೆಳ್ಳಿಗಳಿಗೂ ಜಪಾನೀಯರ ಈ 
ಸಂದೇಶ.ತಲಪುವಂತಾಯಿತು. 

ಪಾಶ್ಚಾತ್ಯರ ವಸಾಹತು ಸರ್ಕಾರಗಳಲ್ಲಿ, ಉನ್ನತ ಹುದ್ದೆಯನ್ನೇರುವುದು 
ಕನಸಿನ ಮಾತಾಗಿದ್ದು ಜಪಾನೀಯರ ಆಳ್ವಿಕೆಯಲ್ಲಿ ದೇಶೀಯರು ಉನ್ನತ ಸ್ಥಾನ, 
ಮಾನ, ಗೌರವಗಳನ್ನು ಪಡೆಯುವಂತಾಯಿತು. ಗೌರವದ ಜೊತೆಗೆ ಇಂಥ 


15 Claude A. ೫055: Southeast Asia and the world Today, 


New York 1958, pp. 36-38 
4 


೫೦ ಮಾನವಿಕ ಕರ್ಣಾಟಕ 


ಬಡ್ತಿಗಳಿಂದ ಆಡಳಿತದ ಅನುಭವ ಬೆಳೆಯಿತು. ಪಾಶ್ಚಾತ್ಯ ರಾಷ್ಟ್ರಗಳ ವಿರುದ್ಧ 
ಕಟ್ಟಕಡೆಯ ಹೋರಾಟ ನಡೆಸಲು ಜಪಾನೀಯರು ಭಾಗಶಃ ಮಿಲಿಟರಿ ಸಂಸ್ಥೆ 
ಗಳನ್ನು ಸಂಘಟಸಿದ್ದಲ್ಲದೆ, ದೇಶೀಯರ ಸೈನ್ಯಗಳನ್ನು ರಚಿಸಿದರು. ದೇಶೀಯರನ್ನು 
ಸೈನ್ಯದಲ್ಲಿ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಿದರು. ಇದರ ಉದ್ದೇಶ“ ಪಾಶ್ಚಾತ್ಯ 
ರಾಷ್ಟ್ರಗಳ ವಿರುದ್ಧ ಹೋರಾಟ”. ಇದೊಂದು ಮುಖ್ಯವಾದ ಬದಲಾವಣೆ. 
ಏಕೆಂದರೆ, ಫಿಲಿಫೀನ್ಸ್‌. ವಿನಾ ಉಳಿದ ರಾಷ್ಟ್ರಗಳಲ್ಲಿ ಜಪಾನೀಯರಿಗೆ ಹಿಂದೆ ಇದ್ದ 
ವಸಾಹತು ಸರ್ಕಾರಗಳು ದೇಶೀಯರಿಗೆ ಹೆಚ್ಚಿನ ಮಿಲಿಟರಿ ಶಿಕ್ಷಣವನ್ನು ಕೊಡಲು 
ನಿರಾಕರಿಸಿದ್ದುವು. ಆದರೆ ಈಗ ಜಪಾನೀಯರ ನೀತಿಯಿಂದಾಗಿ ಆಗ್ನೇಯ ಏಷ್ಯದಲ್ಲಿ 
ನವೀನವಾದ ಮಿಲಿಟರಿ ಮುಖಂಡರುಗಳ ಗುಂಪೊಂದು ಸೃಷ್ಟಿಯಾಯಿತು. ಮಹಾ 
ಯುದ್ಧ ಮುಗಿದ ತರುವಾಯ ಪಾಶ್ಚಾತ್ಯರು ತಮ್ಮ ಮೊದಲ ಹೆತೋಟಓಯನ್ನು 
ಹೇರಲು ಬಂದಾಗ ಅವರ ವಿರುದ್ಧ ಶಸ್ತ್ರಾಸ್ತ್ರಸಜ್ಜಿತರಾಗಿ ಹೋರಾಡಲು ಈ 
ಮಿಲಿಟರಿ ಅನುಭವ ಬಹಳ ಮಹತ್ವ _ದ್ದಾಗಿತ್ತು.36 

ಬರ್ಮ ಮತ್ತು ಇಂಡೊನೇಷ್ಯಗಳಲ್ಲಿ ಬ್ರಿಟಿಷರ ಮತ್ತು ಡಚ್ಚರ ವಿರುದ್ಧ 
ಇಂಥ ಮುಖಂಡರು ಹೋರಾಡಿದರು. ಮಿಲಿಟರಿ ಶಿಕ್ಷಣ ಅನೇಕ ದೇಶೀ ಯುವಕ 
ರಿಗೆ ಹೊಸದೊಂದು ಕ್ಷೇತ್ರ ವನ್ನೇ ತೆರೆಯಿತು. ಇಂಥ ಮಿಲಿಟರಿ ವರ್ಗಕ್ಕೆ ಸೇರಿದ 
ಮುಖಂಡರು ಆಗ್ನೇಯ ಏಷ್ಯದ ನವೀನ ರಾಷ್ಟ್ರಗಳಲ್ಲಿ ಅಷ್ಟು ಕ್ರಿಯಾತ್ಮಕವಲ್ಲ 
ದಿದ್ದರೂ ಹೆಚ್ಚಿನ ಪ್ರಭಾವವನ್ನು ಇವಕ್ತಿಗೂ ಬೀರುತ್ತಿದ್ದಾರೆ. ಒಟ್ಟಿ ನಲ್ಲಿ ಮಹಾ 
ಯುದ್ಧದ ವರ್ಷಗಳಲ್ಲಿ ಜಪಾನೀಯರ ಆಳ್ವಿಕೆಯಿಂದಾಗಿ ರಾಷ್ಟ್ರೀಯತೆಯ ಭಾವನೆ 
ಗಳಿಗೆ ಹೆಚ್ಚಿ ನ ಪ್ರೋತ್ಸಾಹ ಸಿಕ್ಕಿತೆನ್ನ ಬಹುದು. 

ಪಾಶ್ಚಾತ್ಯ ರಾಷ್ಟ್ರಗಳಿಂದ ತಮಗೆ ಸೋಲು ಖಂಡಿತವೆಂಬ ಸೂಚನೆಗಳು 
ಕಂಡುಬರುತ್ತಿದ್ದಂತೆ ಜಪಾನೀಯರು ೧೯೪೩ರ ವೇಳೆಗೆ ಬರ್ಮ ಮತ್ತು ಫಿಲಿಪೀನ್ಸ್‌ಗೆ 
ಸಂಪೂರ್ಣ “ ಸ್ವಾತಂತ್ರ್ಯ್ಯ”ವನ್ನು ಕೊಟ್ಟರು. ಆಗಸ್ಟ್‌ ೧೯೪೫ರಲ್ಲಿ ಜಪಾನ್‌ 
ಶರಣಾಗತವಾಯಿತು. ಈ ಕಾಲಕ್ಕೆ ಸ್ವಲ್ಪ ಮುಂಚೆ ಇಂಡೊನೇಷ್ಯಕ್ಕೂ 
ಅವರು ಸಂಪೂರ್ಣ “ ಸ್ವಾತಂತ್ರ್ಯ” ಕೊಟ್ಟರು. ಇಂಡೊನೇಷ್ಯದಲ್ಲಿ ಸುಕಾರ್ನೊ 
ನೇತೃತ್ವದಲ್ಲಿ ಗಣರಾಜ್ಯದ ಸ್ಥಾಪನೆಯಾಯಿತು. ಯುದ್ಧ ಮುಗಿದ ಅನಂತರ 
ಬ್ರಿಟಿನ್‌, ಫ್ರಾನ್ಸ್‌, ನೆದರ್‌ಲೆಂಡ್ಸ್‌ ದೇಶಗಳು ತಮ್ಮ ತಮ್ಮ ವಸಾಹೆತುಗಳಿಗೆ 
ವಾಪಸಾಗಲು ಪ್ರಯತ್ನ ನಡೆಸಿದವು. ಆ ವೇಳೆಗೆ ರಾಷ್ಟ್ರಪ್ರಜ್ಞೆ ಪ್ರಬಲವಾಗಿ 
ಬೆಳೆದಿದ್ದು, ದೇಶೀಯರು ದಾಸ್ಯದ ನೊಗವನ್ನು ಮತ್ತೆ ಹೊರಲು ಸಿದ್ಧರಿರಲಿಲ್ಲ. 
ಅನೇಕ ದೇಶಗಳಲ್ಲಿ ಹಿಂಸಾತ್ಮಕ ಹೋರಾಟ ನಡೆಸಿ ಸ್ವಾತಂತ್ರ್ಯವನ್ನು ಪಡೆಯ 
ಬೇಕಾಯಿತು. ಉಳಿದೆಡೆಗಳಲ್ಲಿ ಕಾಲೋಚಿತ ಬುದ್ಧಿ ಇದ್ದ ಸಾಮ್ರಾಜ್ಯಷಾಹಿ 


16 Vera Micheles Dean, op. cit p. 143 


| 
ನ 


ಸತಯ ಇ ಇತ ಈರಾ ತಗೆದ ಇ ಇಟು” 


ceed «ASLO igh 


ಆಗ್ನೇಯ ಏಷ್ಯದಲ್ಲಿ ರಾಷ್ಟ್ರಪ್ರಜ್ಞೆಯ ಉಗಮ, ಬೆಳೆವಣಿಗೆ ೫೧ 


ರಾಷ್ಟ್ರ ಗಳು ತಾವೇ ಮುಂದಾಗಿ ಸ್ವಾತಂತ ಜೆ ಘೋಷಿಸಿ: ದೇಶೀಯರ ಸೆ ಸೀಹವನ್ನು 
NNN ಇಂಡೊನೇವ್ಯ ನ ಮತ್ತು ವಿಯ ಟ್ಲಾಂಗಳಲ್ಲಿ ಸ್ವಾತಂತ ಕ್ಕಾಗಿ 
ಡಚ್ಚರ ಮತ್ತು ಫ್ರೆಂಚರ ವಿರುದ್ಧ ಹ. Bee ಇಂಡೊ 
ನೇಷ್ಯದಲ್ಲಿ ೧೯೪೫ರಿಂದ ಮ ವರೆಗೆ ಇಂಥ ಹೋರಾಟ ನಡೆದು ಕೊನೆಗೆ 
ಅನಿವಾರ್ಯವಾಗಿ ಡಚ್ಚ ರು ಸ್ವಾ ತಂತ್ರ, ಘೋಷಿಸಬೇಕಾಯಿತು. ವಿಯಟ್ನಾಂ 
ಹೊ ಚಿ-ಮಿ ನ್ಸ್ವರ ನಾಯಕತ್ವ ದಲ್ಲಿ ಫ್ರೆಂಚರ ವಿರುದ್ಧ ೧೯೪೬ರಿಂದ ರ 
ವರೆಗೆ ಇಂಥ. ಹಿಂಸಾತ್ಮ ತ್ರ ಹೋರಾ ಟ ನಡೆಸಿ ಸ್ವಾತಂತ್ರ್ಯ ಪಡೆಯಿತು. 
ನಿಲಿನೀನ್ಸ್‌ ನಲ್ಲಿ ಮಾತ್ರ ಸ ಹೋರಾಟದ ಆವಶ್ಯಕತೆ ಕಾಣಲಿಲ್ಲ. ಅಮೆರಿ 
ಕನರು ಮಹಾಯುದ ತ್ಯ ಮುಂಚೆಯೇ ಫಿಲಿಪೀನ್ಸ್‌ಗೆ ೧೯೪೬ರಲ್ಲಿ ಸ್ಟಾ ತಂತ್ರ 
ಕೊಡುವುದಾಗಿ ಘೋಷಿಸಿದ್ದ ರು. ಬ್ರಿಟಿಷರು ಬರ್ಮದಲ್ಲಿ ಹಾಕೆ ಹೆಚ್ಚಿನ 
ಘಟನೆಗಳನ್ನೂ ಎದುರಿಸ ಜಿ ೧೯೪೮ರಲ್ಲಿ ಸ್ವಾತಂತ್ರ್ಯ ಘೋಷಿಸಿದರು. ೧೯೫೬ರಲ್ಲಿ 
ಮಲಯ ಬ್ರಿಟಿಷರಿಂದ ಸ್ವಾತಂತ್ರ್ಯ ಗಂಸಿತು. ಅನೇಕ ಶತಮಾನಗಳ ಸರಕೀಯ 
ದಾಸ್ಯದಿಂದ ಹೀಗೆ ಮುಕ್ತಿ ಗೊಂಡ ಆಗ್ಬೇಯ ಏಷ್ಯ ನ್‌ ರಾಷ್ಟ್ರ ಗಳು ತಮ್ಮ 
ಆಂತರಿಕ ಸಮಸ್ಯೆಗಳನ್ನು ಜಗಿಹರಿಸಿಕೆಡಕಿಡು ಭವಿಷ್ಯವನ್ನು ರೊನಿಸಿಕೊಳ್ಳುವ 
ಕಾಲನಿನ್ನೂ ಬರಬೇಕಾಗಿದೆ. ಎರಡು ವಿಭಿನ್ನ ಆಡಳಿತಗಳಿಗೆ ಒಳಪ ಟ್ರರುವ 
ವಿಯಟ್ನಾಂ ದೇಶವನ್ನುಳಿದು, ಆಗ್ನೇಯ ಏಷ್ಯದ ಎಲ್ಲ ರಾಷ್ಟ್ರ ಗಳೂ ವಿಶ್ವಸ ಸಂಸ್ಥೆಯ 
ಸದಸ್ಯ-ರಾಷ್ಟ್ರ ಸಾಗರ ರಾಷ್ಟ್ರಿ ಯತೆಯ i ದೊರೆತ" ಪ್ರಚಂಡ 
ವಿಜಯ ಈ ಜನಾಂಗಗಳ ತಿಕ ಶಕ್ತಿಯನ್ನು ಹೊರಗೆಡಹಿ ಅವರನ್ನು ಉತ್ಸಾಹ 
ದಿಂದ ರಾಷ್ಟ್ರ ಕಟ್ಟುವ ಮಹತ್ಕಾರ್ಯದಲ್ಲಿ ಹುರಿದುಂಬಿಸಿದೆ. ರಾಷ್ಟ್ರಪ್ರಜ್ಞಿ 
ಅವರನ್ನು ದರಕೀಯ ದಾಸ್ಯದ ಎಲ್ಲ ಕುರುಹುಗಳನ್ನೂ ತೊಡೆದುಹಾಕಿ 
ಆಧುನಿಕ ರೀತಿಯನ್ನು ಅನುಷ್ಠಾನಕ್ಕೆ ತರಲು ಪ್ರೇರೇಪಿಸಿದೆ... ಈ ದೇಶಗಳ 
ನಾಯಕರ ಪ್ರಬಲ ಹಂಬಲವಾದ ಸ್ವಾತಂತ್ರ್ಯಸಂಪಾದನೆಯ ಆಕಾಂಕ್ಷೆ ರಾಜ 
ಕೀಯವಾಗಿ ಸಫಲವಾಗಿದೆಯಾದರೂ, ಅವರ ಮುಂದೆ ರಾಷ್ಟ್ರ ಕಟ್ಟುವ ಮಹರ್ತ 
ಕಾರ್ಯದ ಅರಿವು, ಎದುರಿಸಬೇಕಾದ ಸಮಸ್ಯೆಗಳು, ಕಷ್ಟನಷ್ಟಗಳು ಎಲ್ಲವೂ 
ಇವೆ. ಅವನ್ನು ಎದುರಿಸಿ, . ತಮ್ಮ ಸಂಸ್ಕೃತಿ ಮತ್ತು ಇತಿಹಾಸಪರಂಪರೆಗಳ 
ಭದ್ರಬುನಾದಿಯ ಮೇಲೆ ಆಧುನಿಕ ರಾಷ್ಟ್ರಗಳನ್ನು ಕಟ್ಟುತ್ತಾರೆಂಬ ಶುಭಸೂಚನೆ 
ಕಾಣಬರುತ್ತಿದೆ. 


ಆಗ್ನೇಯ ಏಷ್ಯದ ವೈಶಿಷ್ಟ್ಯ 


ರಾಷ್ಟ್ರೀಯ ಸಂಘಟನೆಯ ದೃಷ್ಟಿಯಿಂದ ಆಗ್ನೇಯ ಏಷ್ಯದ ದೇಶಗಳಲ್ಲಿ 
ಕಂಡುಬರುವ ಪರಿಸ್ಥಿತಿಗಳೂ ಸಮಸ್ಯೆಗಳೂ ಬಹಳ ವೈವಿಧ್ಯಮಯ. ಆದರೂ 
ಅವುಗಳ ಪಶ್ಚಿಮಕ್ಕಿಠುವ ನೆಕೆ ರಾಜ್ಯಗಳಿಂದ ಫಿನ್ನವೆನಿಸುವ ಕೆಲವು ಲಕ್ಷಣಗಳು 
ಅವಕೆಲ್ಲ ಸಾಮಾನ್ಯವಾಗಿವೆ. ಇಂಡೊನೇಷ್ಯವನ್ನು ಬಿಟ್ಟು ಉಳಿದೆಲ್ಲ ದೇಶಗಳ ಜನ 
ಸಂಖ್ಯೆಗಳು ಭಾರತ ಅಥವಾ ಪಾಕಿಸ್ತಾನದ ಜನಸಂಖ್ಯೆಗಿಂತ ಕಡಿಮೆ. ಇಂಡೊ 
ನೇಷ್ಯದ ಜನಸಂಖ್ಯೆ ಮಾತ್ರ ಪಾಕಿಸ್ತಾನದ್ದಕ್ಳುಂತ ಬಹುಶಃ ಸ್ವಲ್ಪ ಹೆಚ್ಚು. ಅವುಗಳ 
ಭೂಪ್ರದೇಶಗಳು ಭಾರತದ ಭೂಪ್ರದೇಶದಂತೆ ಸಾಮಾನ್ಯವಾಗಿ ಅಡಕವಾಗಿವೆ. 
ಆದರೆ ಇಂಡೊನೇಷ್ಯ ಮತ್ತು ಫಿಲಿಪೀನ್ಸ್‌ ಇವು ಮಾತ್ರ ವಿವಿಧ ವಿಸ್ತೀರ್ಣಗಳ 
ಅನೇಕ ದ್ವೀಪಗಳಾಗಿ ಛಿದ್ರವಾಗಿವೆ. ಈ ಪ್ರದೇಶದಲ್ಲೂ ಗಡಿ ಸಮಸ್ಯೆಗಳು ಇಲ್ಲದಿಲ್ಲ. 
ಆದರೆ 'ಭಾರತ ಪಾಕಿಸ್ತಾನಗಳ ವಿಚಾರದಲ್ಲಿರುವಂತೆ ಅತ್ಯಂತ 'ಆತಂಕಕಾರಿಗಳಾಗಿ 
ಇಲ್ಲಿ ಇನ್ನೂ ಪರಿಣಮಿಸಿಲ್ಲ. ವಿಯೆಟ್ಟಾಂ ವಿಭಜನೆಯ ಫಲವಾದ ಎಲ್ಲೆಯೇನೋ 
ಯುದ್ಧಕಾರಕವಾದದ್ದಾಗಿದೆ. ಆಗ್ನೇಯ ಏಷ್ಯದ ಬಹುತೇಕ ರಾಷ್ಟ್ರಗಳಲ್ಲಿ 
ಪಾಕಿಸ್ತಾನ ಮತ್ತು ಭಾರತಗಳಲ್ಲಿ ರುವಷ್ಟು ಬಡತನವಿಲ್ಲ. ಆಕ್ಷರತೆಯ ಮಟ್ಟಗಳೂ 
ಸಾಮಾನ್ಯವಾಗಿ ಹೆಚ್ಚು ಎತ್ತರವಾಗಿವೆ. ಪೌಷ್ಟಿಕಾಹಾರಾಭಾವ ಭಾರತ ಪಾಕಿ 
ಸ್ಥಾನಗಳಲ್ಲಿಯಷ್ಟು ತೀವ್ರವಾಗಿಲ್ಲ. ಆಗ್ನೇಯ ಏಷ್ಯ ಪ್ರದೇಶದಲ್ಲಿ ನಿಸರ್ಗಸಂಪತ್ತು 
ಹೆಚ್ಚು ಸಮೃದ್ಧ ವಾದದ್ದು. ಜನಕ್ಕೆ 'ಅಲ್ಲಿ ಹೆಚ್ಚು ಸ್ಥಳವುಂಟು. ಜಾವ ಜನ 
ಸಮ್ಮರ್ದ ದ್ವೀಪ. ಆದರೆ ಇಂಡೊನೇಷ್ಯದ ಇತರ ದ್ವೀಪಗಳಲ್ಲಿ ತೆರವಾದ ಪ್ರದೇಶ 
ಧಾರಾಳವಾಗುಂಟು. ಜಾವದ ಜನಕ್ಕೆ ಈ ದ್ವೀಪಗಳಲ್ಲಿ ಪುನರ್ವಸತಿ ಕಲ್ಪಿಸಲು 
ತಗಲುವ ವೆಚ್ಚ ಹೆಚ್ಚಾದ್ದರಿಂದ 'ಈ ಕೆಲಸ ನಿಧಾನವಾಗಿ ಸಾಗಬೇಕು. ಆಗ್ನೆಯ 
ಏಷ್ಯದ ಜನಸಂಖ್ಯೆ ಭಾರತ--ಪಾಕಿಸ್ತಾನಗಳದ್ದ ಕ್ಕಿಂತಲೂ ಹೆಚ್ಚು ವೇಗವಾಗಿ 
ವರ್ಥಿಸುತ್ತಿದೆ.? 


—ಗುನ್ನಾರ್‌ ಖುರ್ಡಾಲ್‌ 


1 Myrdal, Gunnar: Asian Drama, An Inquiry into the 
Poverty of Nations, Vol. 1, Penguin Books, pp. 360-1 


ದೇ. ನಾ. ಶ್ರೀನಿವಾಸಮೂರ್ತಿ 


ಲಕ್ಕಬರಹ ಮತ್ತು ಲೇಖಾಪಾಲನೆ: 
ಒಂದು ಜಾರಿತ್ರಿಕ ನೋಟಿ 


ಲೆಕ್ಕುಬರಹದ (ಬುಕ್‌-ಕೀಪಿಂಗ್‌). ಮೂಲ ಸ್ಪಷ್ಟವಿಲ್ಲ. ಅದನ್ನು ಯಾವಾಗ ಎಲ್ಲಿ 
ಮತ್ತು ಯಾರು ಆರಂಭಿಸಿದರು ಎಂಬ en ಖಚಿತವಾಗಿ ತಿಳಿದುಬಂದಿಲ್ಲ. 
ಲೆಕ್ಕಬರೆಯುವ ಒಂದು ಪದ್ಧತಿ ಅತ್ಯಂತ ಪೂರ್ವಕಾಲದಲ್ಲೂ ರೂಢಿಯಲ್ಲಿತ್ತೆಂದು 
ತಿಳಿದುಬಂದಿದೆ, ಕ್ರಿ.ಪೂ. ಸುಮಾರು ೨೬೦೦ರ, ಬ್ಯಾಬಿಲೋನಿಯಕ್ಕೆ ಸಂಬಂಧಿಸಿದ 
ಕೆಲವು ಅವತೇಷಗಳೇ ನಮಗೆ ತಿಳಿದುಬಂದಿರುವ ಲೆಕ್ಕಬರಹದ ಅತಿ ಹಳೆಯ 
ಸಾಕ್ಷಿಗಳಾಗಿವೆ. ಆ ಕಾಲದಲ್ಲಿ ಜೇಡಿಮಣ್ಣಿನ ಸಣ್ಣ ಹಲಗೆಗಳ ಮೇಲೆ ಕಂಠ 
ಲೇಖನಿಯಿಂದ ಬರೆದ ದಾಖಲೆಗಳು ಈ ಅವಶೇಷಗಳಲ್ಲಿ ದೊರೆತಿವೆ. ಹೆಚ್ಚಿನ 
ಆಸಕ್ತಿ ಕೆರಳಿಸುವ ಸಂಗತಿಯೆಂದರೆ ಈ ಮಣ್ಣಿನ ಹಲಗೆಗಳ ಮೇಲೆ ವರ್ತುಲ 
ಇಳಿ (ಸಿಲಿಂಡರ್‌) ಮತ್ತು ಉಗುರುಗಳ ಒತ್ತುಗುರುತುಗಳೂ ಸಾಮಾನ್ಯವಾಗಿ 
ಕಂಡುಬಂದಿವೆ, ಮಾನವ ತನ್ನ ಬೆರಳ ಗುರುತನ್ನು ಮೊಹರನ್ನಾಗಿ ಬಳಸುತ್ತಿದ್ದ 
ನೆಂದು ನಂಬಲು ಅವು ಎಡೆಮಾಡಿಕೊಡುತ್ತವೆ. ಆಧುನಿಕ ಅಸರಾಧಶಾಸ್ತ್ರ 
ಅಪರಾಧಿಗಳ ಶೋಧನೆಗೆ ಬಳಸುವ ಬೆರಳ ಗುರುತಿನ ಅಧ್ಯಯನದ ಹಿಂದಿರುವ 
ನಿಯಮ ಈಗ್ಲೆ ಸುಮಾರು ೪,೫೦೦ ವರ್ಷಗಳ ಹಿಂದೆ ಬಾ ; ಬಿಲೋನಿಯನರಿಗೆ 
ತಿಳಿದಿತ್ತೆಂದು ಹೇಳಬಹುದಾ ಗಿದೆ. 

ಪ್ರಾಚೀನ ಈಜಿಪ್ಟಿನಲ್ಲಿ ದಾಖಲೆಗಳನ್ನು " ಪಪ್ಫೆರಸ್‌' ಎಂಬ ಜೊಂಡು 
ಹುಲ್ಲಿನ ಮೇಲೆ ಬರೆಯುತ್ತಿದ್ದರು. ಆ ಕಾಲಕ್ಕೆ (ಕ್ರಿ. ಪೂ. ಸುಮಾರು ೨೦೦೦) 
ಸಂಬಂಧಿಸಿದ ಚಿತ್ರಗಳಲ್ಲಿ ಕರಣಿಕನೊಬ್ಬ ಸರ್ಕಾರದ ಉಗ್ರಾಣಕ್ಕೆ ಬರುತ್ತಿದ್ದ 
ಮತ್ತು ಅಲ್ಲಿಂದ ಹೋಗುತ್ತಿ ದ್ದ ಧಾನ್ಯದ ಆಲು ಬರೆಯುತ್ತಿರುವ ಚಿತ್ರವೂ ಇದೆ. 


ಇವುಗಳಿಂದ ನಮಗೆ ತಿಳಿದುಬರುವುದಿಂದರೆ, ಪುಸ್ತಕದ ಉಗಮವಾಗುವುದಕ್ಕೆ 


ಬಹಳ ನೊದಲೇ ಬುಕ್‌-ಕೀನಿಂಗ್‌ ಎನಿಸಿಕೊಳ್ಳುವ ಲೆಕ್ಕಬರಹದ ಕಾಯಕ 
ವಿತ್ತು ಎಂಬುದು. ಈಚಿನ ವರ್ಷಗಳಲ್ಲಿ ಲೆಕ್ಕ ಬರೆಯಲು ಪುಸ್ತಕಗಳ ಉಪಯೋಗ 


ಫಿ ಮಾನವಿಕ ಕರ್ಣಾಟಕ 


ಕಡಿಮೆಯಾಗುತ್ತಿದೆ. ಬಿಡಿಹಾಳೆ ಮತ್ತು ಕಾರ್ಡುಗಳ ಬಳಕೆ ಹೆಚ್ಚುತ್ತಿ ದೆ. ಆದರೆ 
ಅದಕ್ಕೆ ಬುಕ್‌-ಕೀಹಿಂಗ್‌ ಎಂದೇ ಹೆಸ ಸಿಜೆಯೆಂಬುದು ಸ್ವಾರಸ್ಯ ಸೃಕರೆ ಸಂಗತಿಯೇ. 

ಲೆಕ್ಕಬರಹೆ ಪದ್ಧತಿಗಳಲ್ಲಿ ಅತ್ಯಂತ ವ್ಯಾಪಕವೂ ವೈಜ್ಞಾ ನಿಕವೂ ಆದ 
ಜೋಡಿದಾಖಲೆ ಪದ್ಧತಿಯನ್ನು (ಡಬಲ್‌-ಎಂಟ್ರ ಸಿಸ್ಟೆ) ಯಾವಾಗ ಕಂಡು 
ಹಿಡಿಯಲಾಯಿತೆಂಬ ಬಗ್ಗೆ ಒಮ್ಮತವಿಲ್ಲ. ಒಂದು ಅಭಿಪ್ರಾಯದಂತೆ ಅದನ್ನು 
ಕ್ರಿ.ಶ. ೧೪೯೪ರಲ್ಲಿ ಅಥವಾ ಆ ಸುಮಾರಿಗೆ ಲೂಕಾಸ್‌ ಡಿ ಬರ್ಗೊ ಕಂಡುಹಿಡಿದ. 
ಆದರೆ ಇದು ನಿಜವಲ್ಲ! ಆ ವರ್ಷದಲ್ಲಿ ಲೂಕಾಸ್‌ ಪ್ಯಾಸಿಯೋಲಿ ರಚಿಸಿದ 
" ಎವೈೆರಿಥಿಂಗ್‌ ಅಬೌಟ್‌ ಅರಿತ್‌ಮಿಟಿಕ್‌. ಜಿಯಾಮೆಟ್ರಿ ಅಂಡ್‌ ಪ್ರಪೋರ್ಷನ್‌' 
ಎಂಬ ಮುದ್ರಿತ ಹೊತ್ತಗೆಯ ಮೊದಲ ಸಂಚಿಕೆ 'ಹೊರಬಿದ್ದುದಂತೂ ನಿಜ. 
ಇದರಲ್ಲಿ ಇತರ ಅನೇಕ ವಿಷಯಗಳ ನಡುವೆ ಲೆಕ್ಟಬರಹೆದ ವಿವರಣೆಯನ್ನು 
ಆ ಕಾಲದಲ್ಲಿ ಭಾವಿಸಲಾಗಿದ್ದಂತೆ ಕೊಡಲಾಗಿದೆ. ಆದರೆ ಆ ಕಾಲಕ್ಕಾಗಲೇ ಮ್ರ 
ಪದ್ಧತಿ ಬಳಕೆಗೆ ಬಂದು ಸುಮಾರು ೨೦೦ ವರ್ಷಗಳಾದರೂ ಆಗಿದ್ದಿರಬಹುದೆಂದು 
ಊಹಿಸಬಹುದಾಗಿದೆ.3 

ಗ್ರೀಸ್‌ ಮತ್ತು ರೋಂಗಳಲ್ಲಿ ಖಾಸಗಿ ಹಾಗೂ ಸಾರ್ವಜನಿಕ ಲೆಕ್ಕಬರಹ 
ಚೆನ್ನಾಗಿ ಅಭಿವೃದ್ಧಿ ಹೊಂದಿತ್ತು. ಆದರೆ ಜೋಡಿದಾಖಲೆ ಪದ್ಧತಿಯನ್ನು ಗ್ರೀಕ 
ರಾಗಲಿ ರೋಮನರಾಗಲಿ ಕಂಡುಹಿಡಿಯಲಿಲ್ಲ. ಇಟಲಿಯಲ್ಲಿ ಜೋಡಿದಾಖಲೆ 
ಪದ್ಧತಿ ಕ್ರಿ.ಶ. ೧೪ನೆಯ ಶತಮಾನದಲ್ಲಿಯೇ ಬಳಕೆಯಲ್ಲಿತ್ತು. ಆದರೆ ೧೪೯೪ರಲ್ಲಿ 
ಪ್ಯಾಸಿಲಿಯೋ ಈ ವಿಧಾನಕ್ಕೆ ಒಂದು ರೂಪ ಕೊಟ್ಟ.3 

ಜೋಡಿದಾಖಲೆ ಪದ್ಧತಿ ೧೬ನೆಯ ಶತಮಾನದ ವರೆಗೆ ಇಟಲಿಯಕ್ಲಿಯೇ 
ಸ ಅನಂತರ ಅದು ಕ್ರಮೇಣ ಯೂರೋಪಿನಲ್ಲೆಲ್ಲ ಹರಡಿತು. ಒಂದೆರಡು 

ತಮಾನಗಳು ಕಳೆದರೂ ವಾಣಿಜ್ಯವ್ಯವಸ್ಥೆ ಯಲ್ಲಿ ಹೇಳಿಕೊಳ್ಳುವ ಬದಲಾವಣೆ 
ಕ ಆಗಲಿಲ್ಲ. ಅಂತೆಯೇ ಲೆಕ್ಕಬರಹದಲ್ಲೂ ಮುಖ್ಯವಾದ ಯಾವ 
ಬದಲಾವಣೆಯೂ ಆಗಲಿಲ್ಲ. ತಂತ್ರದಲ್ಲಿ ಮಾತ್ರ ಕೆಲವು ಬದಲಾವಣೆಗಳಾದುವು. 

ಜೋಡಿದಾಖಲೆ ಪದ್ಧ ತಿಯ MR ಜೋಡಿನಿಯಮಗಳೆಂದರೆ 
ಮೊದಲನೆಯದು ಖಾತೆಯ (ಲೆಜರ್‌ ಅಕೌಂಟ್‌) ರೂಪ ; ಎರಡನೆಯದು ಎಲ್ಲ 
ಖಾತೆಗಳ ನಡುವಣ ಸಮತೋಲ. ಜೋಡಿದಾಖಲೆ ಪದ್ಧತಿಯಲ್ಲಿ ತೊದಲು 
ಜನಿಸಿದ್ದು ಖಾತೆ. ಇದು ಖುಣಿ (ಡೆಟಿರ್‌) ಮತ್ತು ಧನಿ (ಕ್ರೆಡಟರ್‌) ಸಂಬಂಧದ 


1 Encyclopaedia Britannica 
2 Ibid. 


3 Adolf J. H. Enthoven, Finance & Development, Nov. 1969, 
p. 16 


| 
} 
| 
ಕ 
| 


nl RES ee py 


ಲೆಕ್ಕಬರಹ ಮತ್ತು ಲೇಖಾಪಾಲನೆ: ಒಂದು ಚಾರಿತ್ರಿಕ ನೋಟ ೫೫ 


ಸಹಪರಿಣಾಮವನ್ನು ಸ್ಪಷ್ಟವಾಗಿ ದಾಖಲಿಸಲನುವಾಗುತ್ತದೆ. ವರ್ಗಾವಣೆಗೆ 
ಮಾರ್ಗದರ್ಶಿಯಾದ ರೋಜು ಬಹಳ ತಡವಾಗಿ ಉಗಮಗೊಂಡಿತು. 

ವಹಿವಾಟನ ಧನಿ (ಕ್ರೆಡಿಟ್‌) ಮತ್ತು ಖುಣಿ (ಡೆಬಿಟ್‌) ಅಂಶಗಳ, 
ಉದ್ಯಮದ ಮತ್ತು ಮಾಲೀಕನ ಬಂಡವಾಳಗಳ ನಡುವಿನ ವ್ಯತ್ಯಾಸದ, ಸ್ವರೂಪ 
ವನ್ನು ಸ್ಪಷ್ಟವಾಗಿ ಗುರುತಿಸಿದವನು ನೆದರ್ಲೆಂಡ್ಸಿನ ಸ್ಟೀವಿನ್‌4.. ಅವನು ಆ 
ದೇಶದ ರಾಜನ ಆಣತಿಯ ಮೇರೆಗೆ ಇಟಲಿಗೆ ಹೋಗಿ ಜೋಡಿದಾಖಲೆ ಪದ್ಧತಿ 
ಯನ್ನು ಅಭ್ಯಸಿಸಿದಾಗ ಅವನಿಗೆ ಅದು ತೃಪ್ತಿಕರವೆನಿಸಲಿಲ್ಲ. ಹೀಗಾಗಿ ಅವನು 
ವಹಿವಾಟುಗಳ ಖುಣಿ ಧನಿ ಅಂಶಗಳ ದಾಖಲೆಗೆ ಸಾಮಾನ್ಯ ನಿಯಮಗಳನ್ನು 
ರೂಪಿಸಿದ. ಇದು ಲೆಕ್ಕಬರಹದ ಬಗ್ಗೆ ಪುಸ್ತಕ ಬರೆಯುವವರ ಮೇಲೆ ಬಹಳ 
ಪ್ರಭಾವ ಬೀರಿತು. 

ಲೆಕ್ಕಬರಹ ಬೆಳೆವಣಿಗೆ ಹೊಂದುತ್ತಿದ್ದಂತೆ ಲೆಕ್ಕಶಾಸ್ತ್ರವೂ ರೂಪುಗೊಂಡು 
ವೈಶಿಷ್ಟ್ಯ ಗಳಿಸಿತು. ಲೆಕ್ಕಶಾಸ್ತ್ರವೂ ಇಂದು ಬೃಹತ್ತಾಗಿ ಬೆಳೆದಿದೆ. ಅದರ 
ವಿಸ್ತಾರ ಬಲುಬೇಗನೆ ಹೆಚ್ಚುತ್ತಿದೆ. ಅದರ ಕಾರ್ಯಕ್ಷೇತ್ರದ ಬೆಳೆವಣಿಗೆಯನ್ನು 
ಗಮನಿಸಿದರೆ ವಿಸ್ಮಯವಾಗುತ್ತದೆ. ಇದರ ಮುಂದೆ ಲೆಕ್ಕ ಬರಹದ ಬೆಳೆವಣಿಗೆ, ಲೆಕ್ಸ 
ಬರಹಗಾರನ ಕಾರ್ಯವ್ಯಾಪ್ತಿಯ ಬೆಳೆವಣಿಗೆ ಏನೇನೂ ಇಲ್ಲವೆನಿಸುತ್ತದೆ. 

ಮೊದಲಿಗೆ ಲೆಕ್ಕುಬರಹಕ್ಕೂ ಲೆಕ್ಕಶಾಸ್ತ್ರಕ್ಕೂ ವ್ಯತ್ಯಾಸವಿರಲಿಲ್ಲ. ಲೇಖಾ 
ಪಾಲ ಮತ್ತು ಲೆಕ್ಕಬರಹಗಾರ ಎಂಬ ಬೇರೆಬೇರೆಯ ವ್ಯಕ್ತಿಗಳಿರಲಿಲ್ಲ. ಯಾವುದೇ 
ವಿಶೇಷ ಜ್ಞಾ ನಕ್ಷೇತ್ರದಲ್ಲಿ ಆಗುವಂತೆ ಇಲ್ಲಿಯೂ ಶ್ರಮವಿಭಜನೆ, ವಿಶೇಷ ಪರಿಣತಿ 
ಗಳು ಬೆಳೆದುಬಂದುವು. ಸ್ಥೂಲವಾಗಿ ಲೆಕ್ಕಬರಹೆಗಾರನೆಂದರೆ ಲೆಕ್ಕದ ಪುಸ್ತಕ 
ಗಳನ್ನೂ ಲೆಕ್ಕದ ದಾಖಲೆಗಳನ್ನೂ ಬರೆಯುವ ವ್ಯಕ್ತಿ ಎಂದೂ, ಆಂಕಿಕ ಅಥವಾ 
ಲೇಖಾಪಾಲನೆಂದಕೆ ಅಂಥ ಪುಸ್ತಕದಾಖಲೆಗಳನ್ನು ಹೇಗೆ ಬರೆಯಬೇಕೆಂದು 
ತೀರ್ಮಾನಿಸುವ ವ್ಯಕ್ತಿಯೆಂದೂ ಹೇಳಬಹುದು. ಆದರೆ ಇಂದು ಲೇಖಾಪಾಲನ 
ಕೆಲಸ ಬಲು ವ್ಯಾಪಕವಾಗಿದೆ. ಈ ವ್ಯಾಪಕತೆ ಲೆಕ್ಕಪತ್ರಗಳ ಎಲ್ಲೆಯನ್ನು ಎಂದೋ 
ಮೀರಿದೆ. 

ಲೇಖಾಪಾಲನೆಯ ಬೆಳೆವಣಿಗೆಗೆ ನೆರವಾದ ಅನೇಕ ಸಂಗತಿಗಳಲ್ಲಿ ಬ್ಯಾಂಕಿಂಗ್‌ 
ವ್ಯವಹಾರದ ಬೆಳೆವಣಿಗೆಯೂ ಒಂದು. ಮಧ್ಯಯುಗದಲ್ಲಿ ಬ್ಯಾಂಕಿಂಗ್‌ ಉದ್ಯಮಿ 
ಗಳ ವೃತ್ತಿಸಂಘ(ಗಿಲ್ಜ್‌)ಗಳಿದ್ದುವು. ಸದಸ್ಯರು ಲೆಕ್ಕಗಳನ್ನು ಬರೆದು ವೃತ್ತಿ 
ಸಂಘದ ನಿಯೋಗಿಯ ಅವಗಾಹನೆಗೆ ಇಡಬೇಕಾಗಿತ್ತು. ಸರ್ಕಾರಗಳೂ ಲೆಕ್ಕ 
ಬರಹವನ್ನು ಕಡ್ಡಾಯಮಾಡಿದ್ದುಪು. ಇಟಲಿಯಲ್ಲಿ ಆಸ್ತಿಯ ಮೇಲೆ ತೆರಿಗೆಯಿದ್ದು, 


4 Ibid., ೧. 18 
5 1010, 0. 18 


೫೬ ಮಾನವಿಕ ಕರ್ಣಾಟಕ 


ಇದಕ್ಕಾಗಿ ವಿವರಪಟ್ಟಿಗಳನ್ನು ತಯಾರಿಸಬೇಕಾಗುತ್ತಿತ್ತು. ಜರ್ಮನಿಯಲ್ಲಿ 
ತೆರಿಗೆದಾರರು ವಿವರಪಟ್ಟಿ ಯನ್ನು ತಯಾರಿಸಿ, ಅದು ಸತ್ಯವಾದುದೆಂದು ಪ್ರಮಾಣ 
ಮಾಡಿದ ಹೇಳಿಕೆಯೊಡನೆ ತೆರಿಗೆ ಅಧಿಕಾರಿಗಳಿಗೆ ಒಪ್ಪಿಸಬೇಕಾಗುತ್ತಿತ್ತು. ಈ 
ಬೆಳೆವಣಿಗೆಗಳು ಲೇಖಾಪಾಲನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದುವು. 

ಮೊದಲಿಗೆ ನಿಯೋಗಿಗಳ, ಪಾಲುದಾರರ ಅವಗಾಹನೆಗಾಗಿಯೇ ಲೆಕ್ಕಬರಹ 
ಕಾರ್ಯ ನಡೆಯುತ್ತಿತ್ತು. ಕ್ರಮೇಣ ಒಡೆತನದ ಅಂಶಗಳೂ ಇದರಲ್ಲಿ ಸೇರಿ 
ಕೊಂಡುವು. . " ನಿಯೋಗಿ ಲೆಕ್ಕಬರಹ, ಒಡೆತನ ಲೆಕ್ಕಬರಹವಾಗಿ ಬೆಳೆಯಿತು'.6 
ಈ ಬೆಳೆವಣಿಗೆಯಿಂದ ಲೇಖಾಪಾಲನೆಯ ಅಂತಃಸತ್ವ, ಬೆಳಗಿತೆನ್ನ ಬಹುದು. 

೧೯ನೆಯ ಶತಮಾನದಲ್ಲಿ ವೆಚ್ಚನಿರ್ಣಯ ಲೆಕ್ಕದ (ಕಾಸ್ಟ್‌ ಅಕೌಂಟ್ಸ್‌) 
ಆವಶ್ಯಕತೆ ಕಂಡುಬಂತು. ಉತ್ಪಾದನೆಯಲ್ಲಿ ಕ್ಲಿಷ್ಟತೆ-ಸಂಕೀರ್ಣತೆಗಳು ಕಂಡು 
ಬಂದದ್ದೇ ಇದಕ್ಕೆ ಮುಖ್ಯ ಕಾರಣವಾಯಿತು. 

ಇದೇ ವೇಳೆಯಲ್ಲಿ ಲೆಕ್ಕಬರಹದ ಉದ್ದೇಶವೂ ವಿಶಾಲಗೊಂಡಿತು. ವಹಿ 
ವಾಓನ ವಿಶ್ಲೇಷಣೆ, ದಾಖಲಾತಿ--ಇವು ಮೊದಲು ಅದರ ಮುಖ್ಯ ಉದ್ದೇಶ 
ಗಳಾಗಿದ್ದುವು. ಸಂಪತ್ತಿನಲ್ಲಾಗುವ ಬದಲಾವಣೆಗಳ ಪರಿಣಾಮವನ್ನು ತೋರಿಸಲು 
ಹಣಕಾಸಿನ ದತ್ತಾಂಶವನ್ನು ವ್ಯವಸ್ಥಿತವಾಗಿ ವಿಶ್ಲೇಷಿಸಿ ದಾಖಲಿಸುವ ಉಜ್ಜೀಶ 
ಅದಕ್ಕೆ ಬಂತು. ವಹಿವಾಟಿನ ಮೊದಲು ಮತ್ತು ಅನಂತರ ಇರುವ ಶಿಲ್ಪುಗಳ 
ಹೋಲಿಕೆಯಿಂದ ಗೋಚರ ಲಾಭನಷ್ಟಗಳ ಸ್ಪಷ್ಟ ಚಿತ್ರಣವನ್ನು ಕೊಡುವ 
ಉದ್ದೇಶವನ್ನು ಆದು ಪಡೆಯಿತು. ಇಂದಿಗೂ ಈ ಉದ್ದೇಶಕ್ಕೆ ಹೆಚ್ಚಿನ ಪ್ರಾಮುಖ್ಯ 
ವಿದೆ. ೨೦ನೆಯ ಶತಮಾನದಲ್ಲಿ ಉದ್ದೇಶ ಸಾಧನೆಯ ಹಂಚಿಕೆಯಲ್ಲಿ ಬದಲಾವಣೆ 
ಕಂಡುಬಂತು. ಲಾಭ ಕಂಡುಹಿಡಿಯುವುದು ಒಂದು ಅಥವಾ ಅನೇಕ ವಹಿವಾಟು 
ಗಳ ಮೊದಲ ಮತ್ತು ಅನಂತರದ ಶಿಲ್ಪುಗಳ ತುಲನೆಯಿಂದ ಮಾತ್ರವಲ್ಲ; ಕೊಟ್ಟ 
ಮತ್ತು ಪಡೆದ ಬೆಲೆಗಳ ಹೋಲಿಕೆಯಿಂದ ಮಾತ್ರವಲ್ಲ; ಇದರಲ್ಲಿ ಸಂಸ್ಥೆಗೆ 
ಸಂಬಂಧಿಸಿದ ಅನೇಕ ಸಂಕೀರ್ಣ ಹಂಚಿಕೆಗಳೂ ಬೆಲೆಕಟ್ಟುವಿಕೆಗಳೂ ಗಣನೀಯ 
ಪಾತ್ರವಹಿಸುತ್ತವೆ. ಸಂಸ್ಥೆಯ " ನಿಜವಾದ ಬಂಡವಾಳ 'ದ ಬಗ್ಗೆ ಹೆಚ್ಚಿನ ಗಮನ 
ಹರಿದಿದೆ. 

ಜೋಡಿದಾಖಲೆ ಪದ್ದತಿಯ ಬಳಕೆ ಆರಂಭವಾಗಿ ಕೆಲವು ಶತಮಾನಗಳಾ 
ಗಿದ್ದರೂ ಅದರ ಬಗ್ಗೆ ತತ್ತ್ವ (ತಿಯೊರಿ) ಬೆಳೆಯಲಿಲ್ಲ. . ೧೯ನೆಯ ಶತಮಾನದಲ್ಲಿ 
ಈ ದಿಕ್ಕಿನಲ್ಲಿ ಪ್ರಯತ್ನ ಆರಂಭವಾಯಿತು. ಅನುಭವಗೆಳ ಆಧಾರದ ಮೇಲೆ 
ರೂಪಿತವಾದ ತತ್ರ ಎಗಳೇ ಪ್ರಮುಖನಾದುವೇ ಹೊರತು ಚಿಂತನೆಗಳ ಆಧಾರದ 
ಮೇಲೆ ಅವು ಬೆಳೆಯಲಿಲ್ಲ. ಇಂದಿಗೂ ಅನೇಕ ದೇಶಗಳಲ್ಲಿ ಜೋಡಿದಾಖಲೆ 
ಪದ್ಧತಿಯ ಅನುಸರಣೆಯಿದ್ದರೂ ಅದರ ಬಗ್ಗೆ ತತ್ತ ಗಳು ಬೆಳೆದುಬಂದಿಲ್ಲ. 


8 Ibid., p. 18 


ಲೆಕ್ಕಬರಹ ಮತ್ತು ಲೇಖಾಪಾಲನೆ : ಒಂದು ಚಾರಿತ್ರಿಕ ನೋಟ ೫೭ 


ಪರಿಮಿತ ಹೊಣೆಯ (ಲಿಮಿಟೆಡ್‌ ಲೈಯಬಿಲಿಟ) ಉಗಮ,. ಸಂಯುಕ್ತ 
ಬಂಡವಾಳ ಕಂಪನಿಗಳ ಜನಸ್ರಿಯತೆ- ಇವುಗಳಿಂದಾಗಿ ಕೆಲವು ಬೆಳೆವಣಿಗೆ 
ಗಳಾದುವು. ಬಂಡವಾಳದ ಸಂರಕ್ಷಣೆ, ಸಂವರ್ಧನೆ, ಷೇರುದಾರರಿಗೆ ಕಂಪನಿಯ 
ವಹಿವಾಟುಗಳ ಬಗ್ಗೆ ಸೂಕ್ಷ್ಮ 
ಗೈರುಹಾಜರಿ ಒಡೆತನ (ಆಬ್ಲೆಂಟೀ ಓನರ್‌ಹಿಪ್‌), ಪ್ರತಿಮ SNM: 
ಇವು ಸಹಜವಾಗಿಯೇ ಲೇಖಾಪಾಲನೆಯ ಮುಖ್ಯ ಅಂಗವಾದ ಲೆಕ್ಕಶೋದಧನೆಗೆ 
(ಆಡಿಟಿಂಗ್‌) ಮಹತ್ತ _ಕೊಟ್ಟುವು. 

ಕಾನೂನಿನ. ಕೂಸಾದ ಕಂಪನಿಯ--ಅಗೋಚರ ವ್ಯಕ್ತಿಯ--ಜನನ, 
ಕಾರ್ಯಚಟುವಟಓಕೆ ಮತ್ತು ನಡೆನುಡಿಗಳ ಮೇಲೆ ಕಾನೂನಿನ ನಿರ್ಬಂಧಗಳನ್ನು 
ವ್ಯಾಪಕವಾಗಿ ಹೇರಲಾಯಿತು. ಇವುಗಳ ಅನುಸರಣೆಗೆ ಲೇಖಾಪಾಲರ ಮರೆ 
ಹೊಗುವುದು ಅವಶ್ಯವಾಯಿತು. 

ಲೇಖಾಪಾಲನೆಯ ಕ್ಷೇತ್ರವಿಸ್ತಾರದ ಬಗ್ಗೆ ಬರೆಯುವುದಕ್ಕೆ ಪ್ರತ್ಯೇಕ 
ಲೇಖನವೇ ಬೇಕಾಗುತ್ತದೆ. ಆದರೆ ಅದು ಬೆಳೆದ, ಬೆಳೆಯುತ್ತಿರುವ ಮುಖ್ಯ ದಿಸೆ 
ಗಳನ್ನು ಇಲ್ಲಿ ಹೆಸರಿಸಬಹುದಾಗಿದೆ. ಲೆಕ್ಕಶೋಧನೆ, ತೆರಿಗೆ ಸಲಹೆ; ವೆಚ್ಚನಿರ್ಣಯ 
ಲೆಕ್ಕ ಪದ್ಧ ತಿಯ ಅಳವಡಿಕೆ ; ವ್ಯವಹಾರದ ೪ ಅಂಕಿಅಂಶ ತಯಾರಿಕೆ; ಪಾಲುದಾರಿಕೆ 
ಯಲ್ಲಿ ಬದೆಲಕವಣೆಯಾಜಾಗ ಲಳ ಗಳ ಹೊಂದಾಣಿಕೆ; ವ್ಯವಹಾ ರಗಳ ಸಂಯೋಜನೆ 
ಗಳಲ್ಲಿ ನೆರವು ನೀಡಿಕೆ ; ಕಂಪನಿ ಪ್ರವರ್ತನೆ ವ್ಯವಹಾರದ ಮಾರಾಟಕೆ ಕೂಳ್ಳಿ ಕೆಗಳಲ್ಲಿ 
ನೆರವು ನೀಡಿಕೆ; ಸಾರ್ವಜನಿಕ ಸ ಸಂಸ್ಥೆ, ಸರ್ಕಾರಗಳು ಕಡ್ಡಾ ಯವಾಗಿ ವೈವಹಾರ 
ವನ್ನು (ಬಿಸನೆಸ್‌) ಕೊಳ್ಳುವಾಗ ನೀಡಬೇಕಾದ ಫಂಹಾತ$ ಲೆಕ್ಕಾಚಾರ ; ಲೆಕ್ಕ 
ಗಳಿಗೆ ಸಂಬಂಧಿಸಿದಂತೆ ತಜ್ಞ ಅಭಿಪ್ರಾಯ, ಸಾಕ್ಷ್ಯ ನೀಡಿಕೆ ; ಲೆಕ್ಕಪತ್ರ ಮತ್ತು 
ಹಣಕಾಸುಗಳ ಬಗ್ಗೆ ಮನಸ್ತಾಪ ಬಂದಾಗ ಪಂಚಾಯ್ತಿಯ ಏರ್ಪಾಡು; 
ಸಾಮಾಜಿಕ ಲೇಖಾಪಾಲನೆ. 

ಮಧ್ಯಯುಗದಲ್ಲಿ ಲೇಖಾಪಾಲನ ವೃತ್ತಿಯಿದ್ದ ಬಗ್ಗೆ ಸೂಚನೆಗಳು ಕಂಡು 
ಬಂದರೂ ಅದರ ಬಗ್ಗೆ ವಿವರಗಳು ತಿಳಿದುಬಂದಿಲ್ಲ. ಸಿಗುವ ವಿವರಗಳು ಲೇಖಾ 
ಪಾಲನ ವೃತ್ತಿಯ "ಮೇಲೆ ಬೆಳಕು ಜೆಲ್ಲುವುದಿಲ್ಲ. ಬಹುಮಟ್ಟಿಗೆ ಆ ಕಾಲದ 
ಲೇಖಾಪಾಲರ ಒಬ್ಬ ವ್ಯ ಕ್ರ ಇಲ್ಲವೆ ಸಂಸ್ಥೆ ಯ ಊಳಗಕ್ಕೇ ಇದ್ದು ಬಿಡು ತ್ರಿ ದ್ದ ರು. 

" ವೃತ್ತಿ ಎಂದರೆ ವ್ಯಕ್ತ್‌ ತನ್ನ ಕಲಿಕೆ ಜಾ ಣ್ಮೆಗಳನ್ನು ಜ್‌ ಸೇವೆಗಾದರೂ 

ತೆರಪಾಗಿರಿಸುವುದು ಎನ್ನ ಬಹುದು. 

ದಾಖಲೆಗಳಲ್ಲಿ ಕಂಡುಬರುವ ಮೊಟ್ಟಮೊದಲ ೬ ಲೇಖಾಪಾಲರ ಸಂಘದ ಸುದ್ದಿ 
" ಕೊಲೆಜಿಯೋ ಡೈ ಇಕ್ಸೊನ್ಯಾಟ' ಯಲ್ಲಿ ಕಂಡುಬರುತ್ತದೆ.? ೧೫೮೧ರಲ್ಲಿ 


7 Encyclopaedia Britannica 


೫೮ ಮಾನವಿಕ ಕರ್ಣಾಟಕ 


ಲೇಖಾಪಾಲರ ಸಂಘವೊಂದು ವೆನಿಸಿನಲ್ಲಿ ಸ್ಥಾಪಿತವಾಯಿತು. ಆದರೆ ಈ ಸಂಘದ 
ಸದಸ್ಯರು ಲೇಖಾಪಾಲನೆಯನ್ನು ವೃತ್ತಿಯಾಗಿಟ್ಟುಕೊಂಡಿದ್ದರೆಂಬ ಬಗ್ಗೆ ಅಥವಾ 


ಅವರು ಇತರರಲ್ಲಿ ಕೆಲಸಕ್ಕೆ ಇರಲಿಲ್ಲವೆಂಬ ಬಗ್ಗೆ ಆಧಾರಗಳಿಲ್ಲ... ೧೭೪೨ರಲ್ಲಿ ' 


ಮಿಲಾನ್‌ ಸರ್ಕಾರ ಲೇಖಾಪಾಲರ ಸೇವೆಗಳಿಗೆ ದರಗಳನ್ನು ನಿಗದಿಗೊಳಿಸಿತೆಂದು 
ತಿಳಿದುಬರುತ್ತದೆ. : ಇದರ ಮೇಲೆ ಕನಿಷ್ಠ ಆ ವರ್ಷಗಳಲ್ಲಾ ದರೂ ಮಿಲಾನ್‌ನಲ್ಲಿ 
ಲೇಖಾಪಾಲನೆಯನ್ನು ವೃತ್ತಿಯಾಗಿ ಕೈಗೊಂಡವರು ಇದ್ದರೆಂದು ಊಹಿಸಬಹು 
ದಾಗಿದೆ. ಜಾರ್ಜ್‌ ವ್ಯಾಟ್‌ಸನ್‌ ಸ್ಕಾಟ್‌ಲೆಂಡಿನ ಕೊಡಲ. ಲೇಖಾಪಾಲ. ಆದರೆ 
ಅವನ ಬಗ್ಗೆ ತಿಳಿದಿರುವುದು ನಿಜವಾದರೆ ಅವನು ತನ್ನ ದೊಡ್ಡ ಬ್ಯಾಂಕಿಂಗ್‌ 


ವ್ಯವಹಾರದ ನಡುವೆ ಈ ವೃತ್ತಿಯನ್ನು ನಿಭಾಯಿಸುತ್ತಿದ್ದುದರ ಬಗ್ಗೆ ಸಂಶಯ ' 


ಬರುತ್ತದೆ. ಹೋಲ್ಡ ನ್‌ನ ky ತ್ರೈವಾರ್ಷಿಕ ನಾ ಮಸ್ಥಾನ ನ ನಿರ್ದೇಶಕ ಹೊತ್ತಿ ಗೆಯಲ್ಲಿ 
(ಶೈಕಕ್ಟ ರಿಯಲ್ಲಿ) ೧೧ ಜನ ಲೇಖಾಪಾಲರ ಹೆಸರುಗಳಿವೆ. ಇದು ೧೭೯೯ರ ಮಾತು. 
೧೭೯೦ರ ಪ್ರಕಟವಾದ ಬ್ರಿಟಿಷ್‌ ಯೂನಿವರ್ಸಲ್‌ ಡೈರೆಕ್ಟರಿಯಲ್ಲಿ ೫ ಜನ 


ತೂ ಹೆಸರುಗಳಿವೆ. ಅಂತೂ ೧೯ನೆಯ ಶತಮಾನಕ್ಕೆ ಮುಂಚೆ : 


ಲೇಖಾಪಾಲ ವ್ಸತ್ತಿಯವರು ತೀರ ಕಡಿಮೆ ಸಂಖ್ಯೆಯಲ್ಲಿದ್ದ ರೆಂದು ತೀರ್ಮಾನಕ್ಕೆ 
ಬರಬೇಕಾಗುತ್ತ Fp 

ಹೋಲ್ಡ ನನ ೧೮೨೨ರ ರೈರಿಕ್ಟ ರಿಯಲ್ಲಿ ೭೩ ವೃತ್ತಿನಿರತ ಲೇಖಾಪಾಲರ 
ಹೆಸರಿದೆ. ಇತರ ದೇಶಗಳಲ್ಲಿ ಇದಕ್ಕಿಂತ ಉತ್ತ ಜಾ ಸ್ಥಿತಿಯಂತೂ: ಇರಲಿಲ್ಲ. 
೧೯ನೆಯ ಶತಮಾನದ ಮಧ್ಯಭಾಗದ ಅನಂತರ ಈ ವೃತ್ತಿಗೆ ಸಾಕಷ್ಟು ಪ್ರಾಮುಖ್ಯ 
ಬಂತೆನಿಸುತ್ತದೆ. ಸಂಯುಕ್ತ ಬಂಡವಾಳ ಚಾ ಇದಕ್ಕೆ ಸ ಉತ್ತೇಜನ 
ನೀಡಿದುವು. 

ಕೊನೆಯದಾಗಿ, ಲೇಖಾಪಾಲರ ಸಂಘಗಳ ಬಗ್ಗೆ ಎರಡು ಮಾತುಗಳನ್ನು 
ಹೇಳಬೇಕಾಗಿದೆ. ಗ್ರೇಟ್‌ ಬಿ ಬ್ರಿಟನಿನಲ್ಲಿ ಮೊದಲಿಗೆ ಆರಂಭವಾದ ಸುನು 
ಸಂಘವೆಂದರೆ ೧೮೫೪ರಲ್ಲಿ ರಾಜ ಸನ್ನ ದು ಪಡೆದು ನಿಗಮನಗೊಂಡ (ಇನ್‌ಕಾರ್ವೊ 
ರೇಟಿಡ್‌) " ಸೊಸೆ ನೈಟಿ ಆಫ್‌ ಅಕೌಂಟೆಂಟ್ಸ್‌ ಇನ್‌ ಎಡಿನ್‌ಬರೊ' ಎಂಬುದೇ 
ಆಗಿದೆ. ಇದೇ ಜಗತ್ತಿನ ಅತಿ ಹಳೆಯ ಲೇಖಾಶಾಟಿಕ ಸಂಸ್ಥೆಯೆನ್ನ ಬಹುದು. 
ಇಂಥವೇ ಸಂಸೆ ಸೈಗಳು ಗ್ಲಾಸ್ಗೋ ಬಾ ಸತ್ತೂ ಕೆಲವೇ ವರ್ಷಗಳಲ್ಲಿ 
ನಿಗಮನಗೊಂಡುವು. ೧೮೭೦ರಲ್ಲಿ ಲಂಡನಿನಲ್ಲಿ ತ, ಇನ್‌ಸ್ಟಿ ಟ್ಯೂ ಟ್‌ ಆಫ್‌ 
ಆಕೌಂಟೆಂಟ್ಸ್‌' ರಚಿತವಾಯಿತು. ಇದೇ ಮುಂಜಿ ೧೮೮೦ರಲ್ಲಿ ಜನ ದು 
ಪಡೆದು " ಇನ್‌ಸ್ಟಿಟ್ಯೂಟ್‌ ಆಫ್‌ ಚಾರ್ಟರ್ಡ್‌ ಅಕೌಂಟಿಂಟ್ಸ್‌ ಇನ್‌ ಇಂಗ್ಲಂಡ್‌ 
ಅಂಡ್‌ ವೇಲ್ಸ್‌? ಎಂಬುದಾಗಿ ನಿಗಮನಗೊಂಡಿತು. ಇಂಗ್ಲಂಡ್‌ ಮತ್ತು ವೇಲ್‌ "ನಲ್ಲಿ 


8 Ibid. 


ಉತ Ty AE NES Np AE ಟಂ: ಹಡ ಕೇಳ Ne cS SETAC > ಸಂ ಸ ಈ. we: 


ಲೆಕ್ಕಬರಹ ಮತ್ತು ಲೇಖಾಪಾಲನೆ : ಒಂದು ಚಾರಿತ್ರಿಕ ನೋಟ ೫೯ 


ಲೇಖಾಪಾಲನ ವೃತ್ತಿ ನಡೆಸುವವರೆಲ್ಲ ಇದರ ಸದಸ್ಯರಾಗುವಂತಾಯಿತು. ೧೮೮೫ 
ರಲ್ಲಿ "ದಿ ಸೊಸೈಟಿ ಆಫ್‌ ಇನ್‌ಕಾರ್ಫೊರೇಟಿಡ್‌ ಅಕೌಂಟಿಂಟ್ಸ್‌ ಅಂಡ್‌ ಆಡಿಟರ್ಸ್‌ 
ಸಂಸ್ಥೆ ಸಂಯುಕ್ತ ಬಂಡವಾಳ ಕಂಪನಿಯಾಗಿ ರಚಿತವಾಯಿತು. 

ಅಮೆರಿಕದಲ್ಲಿ ೧೮೮೭ರಲ್ಲಿ ಅಮೆರಿಕನ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಸರ್ಟಿಫೈಡ್‌ 
ಪಬ್ಲಿಕ್‌ ಅಕೌಂಟೆಂಟ್ಸ್‌ ರಚಿತವಾಯಿತು. 

ಭಾರತದಲ್ಲಿ ಎರಡು ಸಂಸ್ಥೆಗಳಿವೆ. ಇನ್‌ಸ್ಟಿಟ್ಯೂಟ್‌ ಆಫ್‌ ಕಾಸ್ಟ್‌ ಅಂಡ್‌ 
ವರ್ಕ್ಸ್‌ ಅಕೌಂಟೆಂಟ್ಸ್‌ ಇನ್‌ ಇಂಡಿಯ ಒಂದು, ದಿ ಇನ್‌ಸ್ಟಿಟ್ಯೂಟ್‌ ಆಸ್‌ 
ಚಾರ್ಟರ್ಡ್‌ ಅಕೌಂಟೆಂಟ್ಸ್‌ ಆಫ್‌ ಇಂಡಿಯ ಇನ್ನೊಂದು. ಎರಡನೆಯ ಸಂಸ್ಥೆ 
೧೯೪೯ರಲ್ಲಿ ಅಸ್ತಿತ್ವಕ್ಕೆ ಬಂತು. ಆಗ ೧,೫೮೪ ರಷ್ಟಿದ್ದ ಸದಸ್ಯ ಸಂಖ್ಯೆ ೧೯೫೭ರಲ್ಲಿ 
೩೫೦೦ಕ್ಕೆ ಏರಿ ಇಂದು ಸುಮಾರು ೧೧,೦೦೦ ಆಗಿದೆ. 


ಹಣದ ಮಹಿಮೆ 


ಆತ್ಮಸಂಪತ್ತು ಹೇಗೆ ಯಮನಿಯಮ ಸತ್ಯಾಹಾರ ಪ್ರಾಣಾಯಾಮಾದಿ ' 
ಗಳಿಂದ ಬೆಳೆಯುತ್ತದೆಯೋ ಹಾಗೆಯೇ ಹಣದಿಂದಲೂ ಬೆಳೆಯುತ್ತದೆ. ಇದಕ್ಕೆ ' 


ಉದಾಹರಣೆಯಾಗಿ ರಾಮಕೃಷ್ಣಷರಮಹಂಸರು ಹೇಳಿದ ಈ ಕತೆ ತೆಗೆದುಕೊಳ್ಳಿ. 


ಒಬ್ಬ ಹಠಯೋಗಿ ತನ್ನ ಯೋಗಶಕ್ತಿಯನ್ನು ತೋರಿಸಬೇಕೆಂದು ನೀರಿನ ಮೇಳೆ, ' 


ಇಲ್ಲಿಂದ ಅಲ್ಲಿಗೆ ನಡೆದುಕೊಂಡು ಬಂದನಂತೆ. ರಾಮಕೃಷ್ಣರು. ಅಲ್ಲಿದ್ದ ಅಂಬಿಗ ' 


ನಿಗೆ ಮೂರು ಕಾಸು ಕೊಟ್ಟು ಆ ಯೋಗಿ ನಡೆದುಬಂದ ದೂರವನ್ನು ತೆಪ್ಪದಲ್ಲಿ 
ತೇಲಿಬಂದು " ನಿನ್ನ ಯೋಗದ ಬೆಲೆ ಇಷ್ಟು > ಎಂದರಂತೆ. ಈ ಕತೆಯನ್ನು ಓದಿದ 
ಮೇಲಂತೂ ನನಗೆ ನಿಜವಾಗಿ ಹಣದ ಮೇಲಿನ ಗೌರವ ಹೆಚ್ಚಿ ದೆ. ಮೂರು ಕಾಸಿಗೆ 
ಇಷ್ಟು ಯೋಗಶಕ್ತಿ ಇರಬೇಕಾದರೆ ಸವರನ್‌ಗಳ ಯೋಗಬಲಮಾನವೆಸ್ಟಿರ 
ಬಹುದು? ಅಷ್ಟೇಕೆ, ಮಗುವಿನ ಕೈಯಲ್ಲಿ ಮೂರು ಕಾಸು ಕೊಡಿ. ಅದು ಅಳು 
ನಿಲ್ಲಿಸುತ್ತದೋ ಇಲ್ಲವೊ ನೋಡಿ....ಜಗತ್ತೆಂಬ ಹಲಸಿನ ಹಣ್ಣನ್ನು ಬಿಚ್ಚಿ, ಅದರ 
ಹೊಲೆ ಅಂಟು ನಮಗೆ ಅಂಟದಂತೆ ಅದರ ತೊಳೆಗಳನ್ನು ಬಿಡಿಸಿ ಸವಿಯಬೇಕೆಂಬ 
ನಮ್ಮಂಥವರಿಗೆಲ್ಲರಿಗೂ ಈ ಹಣದ ಜಿಡ್ಡು ಬೇಕೇಬೇಕು....ಇದರಲ್ಲಿ ನಮ್ಮಆತ್ಮವನ್ನು 
ತೊಳೆದು ಶುಭ್ರವಾಗಿ ಇಡಬಲ್ಲ ವಸ್ತು ಹಣ ಒಂದೇ. ದೇಶಪ್ರೇಮ, ಪುತ್ರವಾತ್ಸಲ್ಯ, 
ಪತ್ನೀಪ್ರಣಯ, ಧರ್ಮಾಭಿರುಚಿ, ಕರುಣಾ ಪ್ರೇರಣೆ--ಇಂಥ ಎಲ್ಲ ಆಧ್ಯಾತ್ಮಿಕ 
ಸದ್ಗುಣಗಳನ್ನೂ ಹತೋಟಯಲ್ಲಿಟ್ಟು ಕಾಲಾಕಾಲಗಳಲ್ಲಿ ಅವು ಪ್ರಸ್ಟುಟ 
ಹಾಗೂ ಪ್ರಚ್ಛನ್ನ ವಾಗುವಂತೆ ಮಾಡುವ ಆತ್ಮಸಾಧನ ಹಣ, ಈ ಹಣವೊಂದಿಲ್ಲದೇ 
ಹೋಗಿದ್ದಕ್ಕೆ, ಎಷ್ಟೊಂದು ಹೊಟೀಲು ಮಾಣಿಗಳಿಗೂ ದೋಭಿಗಳಿಗೂ ಕ್ಷೌರಿಕ 
ರಿಗೂ ವಿನೋದಿಗಳಿಗೂ ನಾವು ಕೃತಜ್ಞ ವಿನಮ್ರರಾಗಿರಬೇಕಾಗಿತ್ತು. ಅನಾಥಾ 
ಲಯಕ್ಕೂ ಮಾಡರನ್‌ ಹೊಟೀಲಿಗೂ ಇರುವ ವ್ಯತ್ಯಾಸವನ್ನು ಗಮನದಲ್ಲಿಟ್ಟು 
ಕೊಂಡರೆ ಈ ಮಾತು ಅನುಭವಕ್ಕೆ ಬರುತ್ತದೆ. ಎರಡರಲ್ಲೂ ಸೇವೆ ಒಂದೇ; 
ಭಾವ ಬೇರೆ. ಲೋಕದ ಜನ ಪರಸ್ಪರವಾಗಿ ಮಾಡುವ ಕೈಂಕರ್ಯ ರೂಪವಾದ ಇಂಥ 
ನಿರ್ಮಾಲ್ಯಗಳನ್ನು ದಿನದಿನ ಹೊರತೆಗೆದು ಬಿಸುಟು ಇವುಗಳಿಂದ ನಮ್ಮಾತ್ಮ 
ಮಲಿನವಾಗದಂತೆ ಇಡುವ ಗುಡಿಯ ಭಟ್ಟರು ಹಣ; ನಮ್ಮ ಆತ್ಮದ ಪೂಜಾರಿ. 
ನಮ್ಮ ದೇವಸ್ಥಾ ನದಲ್ಲಿ ಅದಕ್ಕೆ ಹೀಗೆ ಪೂಜೆ ಸಲ್ಲಿಸುತ್ತಿರುವುದು ಬಹು ಉಚಿತ 
ವಾಗಿದೆ.3 


__ಫು.ತಿ.ನ. 
1" ಈಚಲು ಮರದ ಕೆಳಗೆ* 


ಸುಶೀಲಾ ಪದ್ಮನಾಭ ಉಪಾಧ್ಯಾಯ 


ಭಾಷಾವಿಜ್ಞಾನ ಮತ್ತು ಅನ್ಯಭಾಷಾ ಶಿಕ್ಚಣ 


ಮಾತಾಡುವುದು ಮನುಷ್ಯನಿಗೆ ಆನುವಂಶಿಕವಾಗಿ ಬಂದ ಶಕ್ತಿ. ಈ ಶಕ್ತಿಯಿಂದಾಗಿ 
ಒಂದು ಮಗು ತಾನು ಹುಟ್ಟಿದ ಕೆಲವು ತಿಂಗಳುಗಳಲ್ಲಿ ಯಾವ ವ್ಯವಸ್ಥಿತ ರೀತಿಯ 
ಶಿಕ್ಷಣವನ್ನೂ ಪಡೆಯದೆ ತನ್ನ ತಾಯಿ, ತಂದೆ ಮತ್ತು ಇತರ ಪರಿವಾರದವರೊಡನೆ 
ಜಿರೆತು ಅವರಾಡುವ ಭಾಷೆಯನ್ನು ಕಲಿಯುತ್ತದೆ. ಈ ಭಾಷೆಯನ್ನು ನಾವು 
ಅದರ ಮಾತ ತೃ ಭಾಷೆ ಎನ್ನುತ್ತೇವೆ. ಮಗು ತನ್ನ ಪ್ರಾಥಮಿಕ ಶಾಲೆಯನ್ನು 
ಪೈಟ್ರಿಯವಾಡ ಮಾತೃ ಭಾಷೆಯ ಮೂಲಕ ತನ್ನ ಅಭಿಪ್ರಾಯವನ್ನು ವ್ಯಕ್ತ 
ಪಡಿಸುವ ಶಕ್ತಿ ಪಡೆದಿರುತ್ತದೆ. ದೈನಿಕ ಜೀವನದಲ್ಲಿ ಬಳಸುವ ಎಲ್ಲ ಶಬ್ದಗಳ 
ಪರಿಚಯವೂ ಮಗುವಿಗೆ ಇರುತ್ತದೆ. ಆ ಭಾಷೆಯಲ್ಲಿ ಸಹಜವಾಗಿ ಯೋಚಿಸುವ 
ಶಕ್ತಿಯೂ ಅದಕ್ಕಿರುತ್ತದೆ. 
ತ್‌್‌ ಮಾತೃಭಾಷೆಯನ್ನು ಕಲಿಸುವುದರಲ್ಲಿ ಭಾಷಾವಿಜ್ಞಾನದ 
ಅಷ್ಟೊಂದು ಮಹೆತ್ವ್ವದ್ದಲ್ಲ.. ಮಾತೃಭಾಷೆ ಕನ್ನಡವಾಗಿರುವ ಮಗುವಿಗೆ 
ಹ ಕಲಿಸಬೇಕಾದರೆ ಅಧ್ಯಾಪಕನಿಗೆ ಹೆಚ್ಚು ತೊಂದರೆಗಳುಂಟಾಗುವುದಿಲ್ಲ. 
ಏಕೆಂದರೆ ವಿದ್ಯಾರ್ಥಿಗಳು ಆ ಭಾಷೆಯಲ್ಲಿ ಸಾತ ಮಾತಾಡಲು ಸಮರ್ಥ 
ರಾಗಿರುತ್ತಾರೆ. -ಈ ಸಂದರ್ಭದಲ್ಲಿ ಅಧ್ಯಾಪಕ ಕಲಿಸಬೇಕಾಗಿರುವುದು ಆ ಭಾಷೆಯ 
ಲಿಖಿತ ರೂಪ, ಆಡುಭಾಷೆ ಮತ್ತು ಆದರ್ಶಭಾಷೆಗಳಲ್ಲಿನ ವ್ಯತ್ಯಾಸ ಮುಂತಾದ 
ವನ್ನು. ಮಾತೃ ಭಾಷೆ ಕಲಿಸುವ ಅಧ್ಯಾಪಕ ಹುಡುಗರಲ್ಲಿ ಓದುವ ಮತ್ತು ಬರೆಯುವ 
ಶಕ್ತಿ ಯನ್ನು ಮಾತ್ರ ವೇೈಮುಖ್ಯವಾಗಿ ಕಲಿಸಬೇಕಾಗಿದೆ. ಮಾತೃ ಭಾಷೆಯಾಗಿರದ 
ಇನ್ನೊಂದು 2 ಬುಕ್ಕಾ ಕಲಿಸುವಾಗ ಮಾತ್ರ ಅಧ್ಯಾಪಕ Ser ಭಾಷಾ 
ಬೋಧಕನಾಗುತ್ತಾನೆ. ಅವನು ಆ ಅನ್ಯಭಾಷೆಯನ್ನು ಅಥವಾ ದ್ರಿತೀಯ ಭಾಷೆ 
ಯನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಕಲಿಸಬೇಕಾಗುತ್ತದೆ. 
ಈ ಸಂದರ್ಭದಲ್ಲಿ ನಾವು ಇನ್ನೊಂದು ವಿಷಯವನ್ನು ಗಮನಿಸಬೇಕು. 
ಕೆಲವೊಮ್ಮೆ ಒಂದು "ಮಗುವಿನ ಮಾತೃ ಭಾಷೆ ಪ್ರಾ ದೇಶಿಕ ಭಾಷೆಯಿಂದ 
ಭಿನ್ನವಾಗಿರಬಹುದು. ಆಗ ಆ ಮಗು ಹಣೆ ಭಾಷೆಗಳನ್ನೂ ಒಂದೇ ಸಮನಾಗಿ 


೬೨ ಮಾನವಿಕ ಕರ್ಣಾಟಕ 


ಬಳಸುವ ಸಾಮರ್ಥ್ಯ ಪಡೆಯಬಹುದು. ಉದಾಹರಣೆಗೆ, ತಮಿಳು ಮಾತಾಡುವ 


ಒಂದು ಕುಟುಂಬ ಬಹಳ ಕಾಲದಿಂದಲೂ ಮೈಸೂರಿನ ಒಂದು ಜಿಲ್ಲೆಯಲ್ಲಿದ್ದರೆ ಆ 
ಮನೆಯಲ್ಲಿ ಹುಟ್ಟುವ ಒಂದು ಮಗು ಯಾವ ವ್ಯವಸ್ಥಿತ ಶಿಕ್ಷಣವೂ ಇಲ್ಲದೆ ಕನ್ನಡ 


ಮತ್ತು ತಮಿಳು ಈ ಎರಡು ಭಾಷೆಗಳನ್ನೂ ವ ತೃ ಭಾಷೆಯಂತೆ ಮಾತಾಡಲು 


ಸಮರ್ಥವಾಗಬಹುದು. ಶಾಲೆಗೆ ಹೋಗುವಾಗ ಈ ಎರಡು ಭಾಷೆಗಳನ್ನೂ 
ಮಾತೃಭಾಷೆಯಂತೆ ಬಳಸಲಿಕ್ಕೆ ಆ ಮಗುವಿಗೆ ಸಾಧ್ಯವಾಗುತ್ತದೆ. ಇಂಥ 
ಮಕ್ಕಳನ್ನು ದ್ವಿಭಾಷಿಗಳು ಎನ್ನ ಬಹುದು. ಇದೇ ರೀತಿ ಮೂರು ಭಾಷೆಗಳನ್ನಾಡುವ 
ಪರಿಸರದಲ್ಲಿ ಬೆಳೆದ ಮಗು ಮೂರು ಭಾಷೆಗಳನ್ನೂ ಮಾತೃಭಾಷೆಯಂತೆ ಬಳಸುವ 


ಸಾಮರ್ಥ್ಯ ಪಡೆಯಬಹುದು. ದಕ್ಷಿಣ ಕನ್ನಡದ ಕೊಂಕಣಿ ಮಾತಾಡುವ ಮಗು ' 


ತುಳು ಮತ್ತು ಕನ್ನಡವನ್ನೂ ಮಾತೃಭಾಷೆಯ ಜೊತೆಗೆ ಕಲಿಯುತ್ತದೆ. ಇಂಥ 


ಮಕ್ಕಳನ್ನು ತ್ರಿಭಾಷಿಗಳು ಎನ್ನ ಬಹುದು. ಭಾರತದಂಥ ಬಹುಭಾಷಾ ಪ್ರದೇಶದಲ್ಲಿ ' 


ಮಾತೃಭಾಷೆ ಎನ್ನುವ ಪದಕ್ಕೆ ಸರಿಯಾದ ಪರಿಭಾಷೆ ಕೊಡುವುದು ತುಂಬ ಕಷ್ಟ. 
ಒಂದು ಮಗು ಬಾಲ್ಯದಲ್ಲಿ ಶಾಲೆಗೆ ಹೋಗುವುದಕ್ಕಿಂತ ಮೊದಲಿನ ಘಟ್ಟದಲ್ಲಿ 
ತನ್ನ ಮನೆ ಹಾಗೂ ಪರಿಸರದ ಜನರೊಡನೆ ಕಲೆತು ಯಾವ ವ್ಯವಸ್ಥಿತ ರೀತಿಯ 
ಶಿಕ್ಷಣವೂ ಇಲ್ಲದೆ ಕಲಿಯುವ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಭಾಷೆಗಳನ್ನು 
ಆ ಮಗುವಿನ ಮಾತೃಭಾಷೆ ಅಥವಾ ಮಾತೃಭಾಷೆಗಳು ಎಂದ್ಧೂ' ಮಗು 
ದೊಡ್ಡ ದಾದಮೇಲೆ ವ್ಯವಸ್ಥಿತ ರೀತಿಯಲ್ಲಿ ಕಲಿಯುವ ಭಾಷೆ ಅಥವಾ ಭಾಷೆ 
ಗಳನ್ನು ದ್ವಿತೀಯ ಭಾಷೆ ಅಥವಾ ಅನ್ಯಭಾಷೆ ಅಥವಾ ಅನ್ಯಭಾಷೆಗಳು ಎಂದೂ 


ಸ್ಥೂಲವಾಗಿ ಹೇಳಬಹುದು. 

ಮಗು ದೊಡ್ಡವನಾಗಿ ಕಲಿಯುವ ಅನ್ಯ ಭಾಷೆ ಮಾತೃಭಾಷೆಯ ರಚನೆ, 
ಅದರ ವ್ಯವಸ್ಥ ಇತ್ಯಾದಿಗಳಿಂದ ಭಿನ್ನವಾಗಿರುತ್ತದೆ. ಇದು ಮಗುವಿನ ಮಾತೃ 
ಭಾಷೆಯ ಪರಿವಾರಕ್ಕೆ ಸೇರಿದ ಭಾಷೆಯಾದಕೆ ಈ ಭಿನ್ನತೆ ತುಂಬ ತೀವ್ರ 
ವಾಗಿರುವುದಿಲ್ಲ. ಉದಾಹರಣೆಗೆ, ಕನ್ನಡದ ಮಗು ಹಿಂದೀ ಭಾಷೆ ಕಲಿಯುವಾಗ 
ಎದುರು ಬರುವ ಸಮಸ್ಯೆಗಳು ತಮಿಳು ಅಥವಾ ಮಲಯಾಳ ಕಲಿಯುವಾಗ 
ಬರುವುದಿಲ್ಲ. ಅನ್ಯಭಾಷೆಯನ್ನು ಕಲಿಯುವಾಗ ನಮ್ಮಲ್ಲಿ ಬೇರೂರಿರುವ ಮಾ 
ಭಾಷೆಯ ತತ್ತ್ವಗಳು ಅಡ್ಡಿ ಆತಂಕಗಳನ್ನುಂಟುಮಾಡಿ ನಮ್ಮ ಪ್ರಗತಿಯನ್ನು 
ಕುಂಠಿತಗೊಳಿಸುತ್ತವೆ. ಅನ್ಯಭಾಷೆಯ ಅಧ್ಯಯನವೆಂದರೆ ಜನ್ಮಗತವಾದ ಹಳೆಯ 
ಸ್ವಭಾವಗಳ ಜೊತೆಗೆ ಕೆಲವು ಹೊಸ ಸ್ವಭಾವಗಳನ್ನು ಕಲಿಯುವ ವಿಧಾನ. 

ಭಾಷೆಯ ವೈಜ್ಞಾನಿಕ ನಿಶ್ಲೇಷಣೆಯೇ ಭಾಷಾವಿಜ್ಞಾನದ ಗುರಿ. ಅದು 
ಭಾಷಾ ಶಿಕ್ಷಣಕ್ಕೆ ಹೊಸ ಸಾಮಗ್ರಿಗಳನ್ನೂ ರೂಸರೇಖೆಗಳನ್ನೂ ತೋರಿಸಿ 
ಕೊಟ್ಟಿ ಜಿ. ಭಾಷಾವಿಜ್ಞಾನದ ನಿಭಿನ್ನ ಶಾಖೆಗಳಾದ ಧ್ವನಿವಿಜ್ಞಾನ, ಆಕೃತಿ 
ವಿಜ್ಞಾನ, ವಾಕ್ಯವಿಜ್ಞಾನ, ಶೈಲಿವಿಜ್ಞಾ ನ, ತೌಲನಿಕ ವಿಶ್ಲೇಷಣೆ, ರೂಪಾಂತರ 


NESE ETN 


ಭಾಷಾನಿಜ್ಞಾನ ಮತ್ತು ಅನ್ಯಭಾಷಾ ಶಿಕ್ಷಣ ಹಿಪ್ಪಿ 


ವ್ಯಾಕರಣ ಮುಂತಾದವೆಲ್ಲ ಭಾಷಾಶಿಕ್ಷಣಕ್ಕೆ ತಮ್ಮವೇ ಆದ ಕೊಡುಗೆಗಳನ್ನು 
ನೀಡಿವೆ. ಧ್ವನಿ ಆಕೃತಿ, ವಾಕ್ಯ, ಶಬ್ದ ಈ ಎಲ್ಲ ಘಟ್ಟಗಳಲ್ಲಿ ಯೂ ವಿದ್ಯಾರ್ಥಿಯ 
ಮಾತ ಸೈ ಭಾಷೆ SF ಕಲಿಯಬೇ ಆ ಭಾನೆ ಇವುಗಳ ರಚನೆಯಲ್ಲಿರುವ 
ಸಾಮ್ಯ ಹಾಗೂ ವೈಷಮ್ಯಗಳ ಸಹಾಯದಿಂದ ಆಯಾ ವಿದ್ಯಾರ್ಥಿಗಳಿಗೆ ಎದುರಾಗ 
ಬಹುದಾದ ಕಷ್ಟಗಳನ್ನು ಅರಿತು ಅವನ್ನು ಹೋಗಲಾಡಿಸಲು ಬೇಕಾದ ವಿಧಾನ 
ಗಳನ್ನೂ ಶಿಕ್ಷಣ ಸಾಮಗ್ರಿಗಳನ್ನೂ ಒದಗಿಸಿಕೊಡುವುದರಲ್ಲಿ ಭಾಷಾವಿಜ್ಞಾನದ 
ಪಾತ್ರ ತುಂಬ ಮಹೆತ್ತ್ವಪೂರ್ಣವಾದದ್ದಾಗಿದೆ. 

ನಮ್ಮ ಪರಂಪರಾಗತ ಭಾಷಾಶಿಕ್ಷಣ ಪದ್ಧತಿಯನ್ನು ನೋಡಿದರೆ, ಶಿಕ್ಷಣದ 
ಆರಂಭ ಭಾಷೆಯ ಲಿಖಿತ ರೂಪದ ಬೋಧನೆಯಿಂದ ಆಗುವುದು ಕಂಡುಬರುತ್ತದೆ. 
ಹೊಸ ಭಾಷೆಯನ್ನು ಲಿಪಿಸಂಕೇತ ಮತ್ತು ವ್ಯಾಕರಣ-ಭಾಷಾಂತರ ರೂಪದಿಂದ 
ಕಲಿಸುವ ಪ್ರಯತ್ನ ನಡೆಯುತ್ತದೆ. ಆದರೆ ಒಂದು ಭಾಷೆಯ. ಯಥಾರ್ಥ 
ರೂಸದ ಪರಿಚಯ ಆ ಭಾಷೆಯ ಆಡುಭಾಷೆಯಿಂದಲೇ ಆಗಬೇಕು. ಆದರೆ 
ನಾವು ಬಳಸುವ ಯಾವ ಭಾಷೆಯ ಲಿಪಿಯಲ್ಲಿಯೂ ಆಡುಭಾಷೆಯ ಸಂಪೂರ್ಣ 
ಸಂಕೇತಗಳನ್ನು ವ್ಯಕ್ತಪಡಿಸುವ ಸಾಮರ್ಥ್ಯ್ಯವಿರುವುದಿಲ್ಲ. ಇದಲ್ಲದೆ ಲಿಖತ ಭಾಷೆ 
ಲಿವಿಬದ್ಧ ಮತ್ತು ಕಾಲಬದ್ಧ ವಾಗಿರುತ್ತದೆ. 

ಪರಂಪರಾಗತ ಪದ್ಧತಿಯಲ್ಲಿ ಕಂಡುಬರುವ ಇನ್ನೊಂದು ದೋಷವೆಂದರೆ 
ಭಾಷೆಯನ್ನು ಹೇಳಿಕೊಡುವ ನೆಪದಲ್ಲಿ ನಿಜವಾಗಿ ನಡೆಯುವ ಸಾಹಿತ್ಯಸಾಠ. 
ಭಾಷೆಯನ್ನು ಕಲಿಯುವ ಅವಕಾಶ ಸಾಕಷ್ಟು ದೊರೆಯದಿದ್ದರೂ ಭಾಷೆಯ ಬಗ್ಗೆ 
ಕಲಿಯುವ ಹಾಗೂ ಭಾಷೆಯ ಸಾಹಿತ್ಯದ ಬಗ್ಗೆ ಕಲಿಯುವ ಅವಕಾಶ ಮಾತ್ರ 
ನಮ್ಮ ಹುಡುಗರಿಗೆ ದೊರೆಯುತ್ತದೆ. ಒಂದು ವೇಳೆ ಈ ಪದ್ಧತಿಯಲ್ಲಿ ಭಾಷೆಯನ್ನು 
ಕಲಿಯುವ ಅವಕಾಶ ಹುಡುಗರಿಗೆ ದೊರೆತರೂ ಅದನ್ನು ವ್ಯವಹಾರದಲ್ಲಿ ಬಳಸಲಿಕ್ಕೆ 
ಅವರು ಅಸಮರ್ಥರಾಗುತ್ತಾರೆ. ನಾಲ್ಕು ವಾಕ್ಯ ಗಳನ್ನು ಸರಿಯಾಗಿ ಉಚ ಕ್ಚರಿಸಲಿಕ್ಕೆ 
ಬಾರದ ವಿದ್ಯಾರ್ಥಿಗಳಿಗೆ ಸಾಹಿತ ದ ಶಿಕ್ಷಣ ಫಟ್ಟ ನೀರಿಳಿಯದ ಗಂಟಲಲ್ಲಿ 
ಕಡುಬನ್ನು ತುರು ಕಡತ ಗತೆ; ed ೬ ತ್ರಕ್ಕೆ ಲಿಖಿತ ಭಾಷೆ ಅಪ್ರ 
ಯೋಜನಕಾರಿ ಎಂದು ನಾವು ತಿಳಿಯಬೇಕಾಗಿಲ್ಲ. ಭಾಷಾಶಿಕ್ಷಣದಲ್ಲಿ ಅದಕ್ಕೂ 
ಸ್ಥಾನವಿದೆ. ಆದರೆ ಮೊದಲು ವ್ಯವಹಾರಕ್ಕೆ ಬೇಕಾದ ಆಡುಭಾಷೆಯಲ್ಲಿ ನೈಪುಣ್ಯ 
ಗಳಿಸಿ ಆಮೇಲೆ ನಮ್ಮ ಧ್ಯೇಯ, ಗುರಿ. ಇತ್ಯಾದಿಗಳಿಗೆ ಅನುಸಾರವಾಗಿ ಲಿಖಿತ 
ರೂಪವನ್ನೂ ಅನಂತರ ಸಾಹಿತ್ಯರೂಪವನ್ನೂ ಅಭ್ಯಾಸ ಮಾಡುವುದು ಹೆಚ್ಚು 
ಸೂಕ್ತವೂ ಸಮಂಜಸವೂ ತರ್ಕಬದ್ಧ ವೂ ಆಗಿದೆ. 

ನಮ್ಮ ಶಿಕ್ಷಣ ಪದ್ಧತಿಯ "ಇನ್ನೊ ಂದು ದೋಷವೆಂದರೆ. ಭಾಷಾಂತರದ 
ಮೂಲಕ ಭಾಷೆಯ ಅಭ್ಯಾಸ ಮಾಡುವುದು. ಮತ್ತು ನೀರಸವಾದ ವ್ಯಾಕರಣ 
ನಿಯಮಗಳ ಹೊರೆಯನ್ನು ಹೊರಿಸುವುದು. ಭಾಷಾಂತರ ಪ ಪದ್ಧತಿಯ ಮೂಲಕ 


೬೪ ಮಾನವಿಕ ಕರ್ಣಾಟಕ 


ಕಲಿಯುವುದರಿಂದ ವಿದ್ಯಾರ್ಥಿ ತನ್ನ ಮಾತೃಭಾಷೆಯ ವಾಕ್ಯ ಹಾಗೂ ಶಬ್ದರಚನಾ 


ಪದ್ಧತಿಯನ್ನೇ 'ಅನ್ಯಭಾಷೆಯಲ್ಲಿಯೂ ಅನುಸರಿಸಿ ಹಾಸ್ಯಕ್ಕೀಡಾಗುತ್ತಾನೆ. 


ಭಾಷಾಂತರವೆಂಬುದು ಒಂದು ಪ್ರತ್ಯೇಕವಾದ ಕಲೆ. ಆದರೆ ಭಾಷೆಯ ಅಧ್ಯಯನ y 
ದಲ್ಲಿ ಅದರ ಪಾತ್ರ ಬಹಳ ಅಲ್ಪ. ಹೀಗೆಯೇ ವ್ಯಾಕರಣ ನಿಯಮಗಳನ್ನೂ ' 


ರೂಪಾವಳಿಗಳನ್ನೂ ಕಂಠಪಾಠ ಮಾಡಿದ ಮಾತ್ರಕ್ಕೆ ವಿದ್ಯಾರ್ಥಿ ಅವನ್ನು ಸರಿಯಾದ 
ವಾಕ್ಯಗಳಲ್ಲಿ ಉಪಯೋಗಿಸಲಿಕ್ಕ  ಸಮರ್ಥನಾಗುವುದಿಲ್ಲ. ಈ ನೀರಸವಾದ 


mS Alen ಬಾ My 


ವ್ಯಾಕರಣಪಾಠದಿಂದ ವಿದ್ಯಾರ್ಥಿಯ ಮನಸ್ಸು ಭಾ ಇಧ್ಯಯನದಿಂದ ವಿಮುಖ | 


ವಾಗುವುದೆಂಬುದರಲ್ಲಿ ಸಂದೇಹವಿಲ್ಲ. 


ನಾವು ಮಾತೃ ಭಾಷೆ ಕಲಿಸುವಾಗಲೂ ಅನ್ಯಭಾಷೆ ಯನ್ನು ಕಲಿಸುವಾಗಲೂ | 


ಒಂದೇ ರೀತಿಯ ಶಿಕ್ಷಣ ಸಾಮಗ್ರಿಗಳನ್ನೂ ಪಠ್ಯಪುಸ್ತಕಗಳನ್ನೂ ಉಪಯೋಗಿಸು 


ಹ 


ಕ್ರೇನೆ. 'ಒಂದೇ ರೀತಿಯ `ಬೋಧನ ಶ್ರಮವನ್ನೂ ಅನುಸರಿಸುತ್ತೇವೆ. ಮಾತೃ ' 


ಭಾಷೆ ಕಲಿಯುವ ವಿದ್ಯಾರ್ಥಿ ನಿಜವಾಗಿಯೂ ಭಾಷೆಯನ್ನು ಕಲಿಯುವುದಿಲ್ಲ 


ವಾದುದರಿಂದ ಅವನಿಗೆ ಬೇಕಾದ ಪಠ್ಯಸಾಮಗ್ರಿಗಳು ಅನ್ಯಭಾಷೆ ಸಲಿಯುವ ' 


ವಿದ್ಯಾರ್ಥಿಯ ಪಠ್ಯಸಾಮಗ್ರಿಗಳಿಗಿಂತ ಭಿನ್ನವಾಗಿರಬೇಕು. ಅನ್ಯಭಾಷಾಶಿಕ್ಷಣದ 
ಪಠ್ಯಸಾಮಗ್ರಿಗಳೂ ಆಯಾ ವಿದ್ಯಾರ್ಥಿಯ ಮಾತೃಭಾಷೆಗನುಸಾರವಾಗಿ ಬೇಕೆ 
ಬೇರೆಯಾಗಿರಬೇಕು. ಹಿಂದೀ ಮಾತ್ಯಭಾಷೆಯಾಗಿರುವ ವಿದ್ಯಾರ್ಥಿ ಕನ್ನಡ ಕಲಿಯು 


ವಾಗ ಕಂಡುಬರುವ ತೊಂದರೆಗಳು ಇಂಗ್ಲಿಷ್‌ ಮಾತೃ ಭಾಷೆಯಾಗಿರುವ ಅಥವಾ 1 


ತಮಿಳು ಮಾತೃಭಾಷೆಯಾಗಿರುವ ವಿದ್ಯಾರ್ಥಿಯ ತೊಂದರೆಗಳಿಗಿಂತ ಭಿನ್ನವಾಗಿರು 
ವುದರಿಂದ ಬೇರೆ ಬೇರೆ ರೀತಿಯ ಪಠ್ಯಸಾಮಗ್ರಿಗಳ ಆವಶ್ಯಕತೆಯಿದೆ ಎಂಬುದನ್ನು 
ನಾವು ಮರೆಯಬಾರದು. 
ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಅಧ್ಯಾಪಕನ ಪಾತ್ರವೇ ಮುಖ್ಯವಾದುದು. 
ವಿದ್ಯಾರ್ಥಿಗಳಿಗೆ ಓದುವ, ಬರೆಯುವ ಮತ್ತು ಮಾತಾಡುವ `ಅವಕಾಶ ತುಂಬ 
ಅಲ್ಪ. ಇದರಿಂದ ವಿದ್ಯಾರ್ಥಿಗಳು ನಿಷ್ಮಿ ಯರಾಗುತ್ತಾರೆ. ಪಾಠದ ಬಗ್ಗೆ ಅವರ 
ಪ್ರತಿಕ್ರಿಯೆಯನ್ನು ' ಆರಿಯಲು ನಮ್ಮ ಅಧ್ಯಾಪಕರು -ಸಮರ್ಥರಾಗುವುದಿಲ್ಲ. 
ನಮ್ಮಲ್ಲಿ ಬಳಕೆಯಲ್ಲಿ ರುವ ಪರೀಕ್ಷಾ ಪದ್ಧ ಸತ್ಠಿಯೂ ಸರಿಯಾದ ರೀತಿಯದಲ್ಲ. 
ಮೇಲೆ ಹೇಳಿದ ಕುಂದುಕೊರತೆಗಳನ್ನು ಬಗೆಹರಿಸಲಿಕ್ಕಾಗಿ ಭಾಷಾವಿಜ್ಞಾನ 
ಕೊಟ್ಟಿರುವ ಕಾಣಿಕೆಗಳು ಹಲವಾರು. ಭಾಷಾನಿಜ್ಞಾ ನದ ಸಹಾಯದಿಂದ 
ಅನ್ಯಭಾಷೆಯನ್ನು ಕಡಿಮೆ ಸಮಯದಲ್ಲಿ ಬಹಳ ನರಿಹಾಮಕಾಶಿಯಾಣ ಕಲಿಯ 
ಬಹುದು. ಅನ್ಯಭಾಷೆಯನ್ನು ಕಲಿಯುವಾಗ ನಾವು ಮಾತ ಸ ಭಾಷೆಯ ನೆನಪನ್ನು 
ಮಕೆಕುಬಿಡಬೇಕು ಹೊಸ ಭಾಷೆಯನ್ನು ಗಮನವಿಟ್ಟು ಷ್ಟ ಅಮೇಲೆ 
ಮಾತಾಡಬೇಕು, ಆಮೇಲೆ ಓದುವುದನ್ನೂ ಅನಂತರ ಬರೆಯುವುದನ್ನೂ ಕಲಿಯ 
ಬೇಕು. ಈ ನಾಲ್ಕು ತತ್ತ್ವಗಳು ಅನ್ಯಭಾನಾಶಿಕ್ಷಣದಲ್ಲಿ ಮುಖ್ಯ ಸ್ಥಾ ನ ಪಡೆದಿವೆ. 


ಭಾಷಾವಿಜ್ಞಾನ ಮತ್ತು ಅನ್ಯಭಾಷಾ ಶಿಕ್ಷಣ ೬೫ 


ಒಂದು ಭಾಷೆಯನ್ನು ಜತ ಪ್ರಾರಂಭಿಸುವಾಗ ಆ ಭಾಷೆಯನ್ನು ಧ್ಯಾನ' 
ವಿಟ್ಟು ಕೇಳುವುದು ಗರಂ ೫ ಕೇಳಿದ ಮೇಲೆ ಆ ಭಾಷೆಯನ್ನು 
ತವರ ಮಾತನ್ನು hla. Bs ಅನ್ಯಭಾಷೆಯ ವಿಶಿಷ್ಟ ಧ್ವನಿ 
ಗಳನ್ನೂ ವಾಕ್ಯರಚನಾ ಸದ್ಧತಿಯನ್ನೂ ಎಡೆಬಿಡದೆ ಉಚ್ಚರಿಸಬೇಕು. ಅನ್ಯಭಾಷೆ 
ಯಲ್ಲಿಯೇ ವಿಚಾರವಿನಿಮಯ ಸಂಭಾಷಣೆಗಳನ್ನು ಮಾಡಲೇಕ. ಆ ಭಾಷೆ 
ಯನ್ನು ಎಡೆಬಿಡದೆ ಉಪಯೋಗಿಸುವ ಅವಕಾಶ ದೊರೆಯಬೇಕು. ಭಾಷಾ 
ವಿದ್ಯಾರ್ಥಿ ರತಗತಿಯಲ್ಲಿ ನಿಷ್ಠಿ,ಿಯನಾಗಕೂಡದು. ಆತ ಕಲಿಕೆಯಲ್ಲಿ ಸದಾ 
ಅಧ್ಯಾಪಕರ ಸಹಭಾಗಿಯಾಗಿರಬೇಕು. ಅದೂ ಅಲ್ಲದೆ ಒಂದು ಆ ಭಾಷೆ 
ಯನ್ನು ಕಲಿಯುವಾಗ ಆ ಭಾಷಾಸನ್ನಿವೇಶ ಖು ಮುಖ್ಯ. ದ್ಯಾರ್ಥಿ ಆ 
ಭಾಷೆಯನ್ನಾ ಡುವ ಜನರ ಆಚಾರವಿಚಾರ ವೇಷಭೂಷಣ ಬ ಸರಿಚಯ 
ಮಾಡಿಕೊಂಡಿರಬೇಕು. ಇದಕಾ ಗಿ ಆತ ಆ ಭಾಷೆಯನ್ನು ಮಾತ ಭಾಷೆಯಾಗಿ 
ಮಾತಾಡುವವರ ಜೊತೆಯಲ್ಲಿರುವುದು ತುಂಬ ಪ್ರಯೋಟನಕತಂಘನಗುತ ಸೆ. 

ಹೀಗೆ ಹೊಸ ರೀತಿಯಲ್ಲಿ ಕಡಿಮೆ ಸಮಯದಲ್ಲಿ ಅನ್ಯಭಾಷೆಯನ್ನು ಹೇಳಿ 
ಕೊಡುವ ವಿಧಾನಕ್ಕೆ " ಸಾಂದ್ರ ಶಿಕ್ಷಣ ಪದ್ಧತಿ? ಎನ್ನು ತ್ತಾರೆ. ಈ ಪದ್ಧತಿಯಲ್ಲಿ 
ಅನ್ಯಭಾಷೆಯಲ್ಲಿ ಮಾತ್ನ ಕೈ ಭಾಷೆಯಷ್ಟೇ ಪ್ರಾವೀಣ್ಯ ye ನಿಧಾನಗಳಿನೆ. 
ಮೊದಲು ಎರಡು ಬಡಿತ ತೌಲನಿಕ ವಿಶ್ಲೇಷಣೆ ಮಾಡಿ ಎರಡು ಭಾಷೆಗಳಲ್ಲಿ 
ಕಂಡುಬರುವ ಸಾಮ್ಯ ವೈಷಮ್ಯಗಳ ಅಧ್ಯಯನ ಮಾಡಲಾಗುತ್ತದೆ. ಅದಕೃನು 
ಸಾರವಾಗಿ ಶಿಕ್ಷಣಸಾಮಗ್ರಿ ಹಾಗೂ ಪಠ್ಯಪುಸ್ತಕಗಳನ್ನು ರಚಿಸಲಾಗುತ್ತದೆ. 
ಾಇಷೆಯನ್ನು ತೀವ್ರವಾಗಿ ಅಂದರೆ ದಿನಕ್ಕೆ ಐದಾರು ಗಂಟೆಗಳ ಕಾಲ ಕಲಿಸಲಾಗು ' 
ತ್ತದೆ. ಪ್ರತಿಯೊಂದು ಘಟ್ಟಿ ದಲ್ಲಿಯೂ ವಿದ್ಯಾರ್ಥಿಗಳು ಸಂಪಾದಿಸಿದ ಜ್ಞಾನವನ್ನು 
ಪರೀಕ್ಷಿಸಿ ಎಡರುತೊಡರುಗಳನ್ನು ಮನಗಂಡು ಪರಿಹಾರ ಕ್ರಮಗಳನ್ನು ಕೈಗೊಳ್ಳ 
ಲಾಗುತ್ತದೆ. ಹೊಸ ಭಾಷೆಯ ತತ್ತ್ವಗಳು ಚೆನ್ನಾಗಿ ರೂಢಿಗತವಾಗಬೇಕಾದರೆ 
" ಅತಿ ಕಲಿಕೆ?ಯ ಆವಶ್ಯಕತೆಯಿರುವುದರಿಂದ ಪುನರಾವರ್ತನೆಗೆ ಪ್ರಾಶಸ್ತ್ಯ ಕೊಡ 
ಲಾಗುತ್ತದೆ. ಸಹಜ ಸನ್ನಿವೇಶಗಳಲ್ಲಿ ನಡೆಯುವ ಸಂಭಾಷಣೆಗಳ ಮೂಲಕ ಆ 
ಭಾಷೆಯನ್ನು ವ್ಯವಹಾರದಲ್ಲಿ ಉಪಯೋಗಿಸುವ ತರಬೇತು ಕೊಡಲಾಗುತ್ತದೆ. 
ಇಷಾ ಪ್ರಯೋಗಶಾಲೆ ಹಾಗೂ ದೃಶ್ಯ-ಶ್ರವ್ಯ ಸಾಧನಗಳ ಮೂಲಕ ಶಿಕ್ಷಣದ 
ತೀವ್ರ ತಿಯನ್ನು ಅಧ್ಯಾಪಕ ಹೆಚ್ಚಿ ಸುತ್ತಾನೆ. ಅನ್ಯಭಾಷೆಯನ್ನೇ ತರಗತಿಯಲ್ಲಿ 
ಬಳಸಲಾಗುತ್ತದೆ. 

ವಿದ್ಯಾರ್ಥಿಗಳು ಅನ್ಯಭಾಷೆಯನ್ನು ಕಲಿಯುವ ಉದ್ದೇಶಗಳು ಬೇರೆ ಬೇರೆ 
ಯಾಗಿರುತ್ತವೆ. ಶಾಲೆಯಲ್ಲಿ ಮಕ್ಕಳು ಮಾತೃ ಭಾಷೆಯಲ್ಲದ ಒಂದು ಅನ್ಯಭಾಷೆ 
ಯನ್ನು ಕಲಿಯಬೇಕಾಗುತ್ತದೆ. ಸರಕಾರದ ಅಧಿಕಾರಿಗಳು ಕಚೇರಿಯ ಕಾರ್ಯ 
ನಿರ್ವಹಣೆಗಾಗಿ ಹಿಂದಿಯನ್ನೋ ಪ್ರಾದೇಶಿಕ ಭಾಷೆಯನ್ನೋ ಕಲಿಯುತ್ತಾರೆ. 

5 


೬೬ ಮಾನವಿಕ ಕರ್ಣಾಟಕ 


ee ಇಂತಾ ತ 


ಇನ್ನೊಂದು ಭಾಷೆಯಲ್ಲಿರುವ ವಿಜ್ಞಾನ ಹಾಗೂ ಇತರ ವಿಷಯಗಳ ತಿಳಿವಳಿಕೆಗಾಗಿ 
ವಿದ್ಯಾರ್ಥಿಗಳು ಅನ್ಯಭಾಷೆಯನ್ನು ಕಲಿಯುತ್ತಾರೆ. ನಾವು ವಿದೇಶಕ್ಕೆ ಹೋದಾಗ ' 


ಅಲ್ಲಿಯ ಜನರೊಡನೆ ವಿಚಾರವಿನಿಮಯ ಮಾಡಲು ಅಲ್ಲಿಯ ಭಾಷೆಯನ್ನು ' 


ಕಲಿಯುತ್ತೇವೆ. ಬೇರೆ ಪ್ರಾಂತದಿಂದ ಬಂದ ವ್ಯಾಪಾರಿಗಳು ಜನರೊಡನೆ ನಿಕಟ 
ಸಂಪರ್ಕ ಬೆಳೆಸಿ ಸುಗಮವಾಗಿ ವ್ಯಾಪಾರ ಸಾಗಿಸಲಿಕ್ಕಾಗಿ ಪ್ರಾದೇಶಿಕ ಭಾಷೆ 
ಕಲಿಯುತ್ತಾರೆ. ವಿದೇಶದ ಸಾಹಿತ್ಯ ಸಂಸ್ಕೃತಿ ಜನಜೀವನಗಳ ಪರಿಚಯ ಪಡೆ 
ಯಲು ಅಥವಾ ಸಂಶೋಧನೆ ನಡೆಸಲು ಅಲ್ಲಿಯ ಭಾಷೆಯನ್ನು ಕಲಿಯಬೇಕಾಗು 
ತ್ತದೆ. ಭಾಷಾನಿಜ್ಞಾನಿ ಹಾಗೂ ಅಧ್ಯಾಪಕ ಅನ್ಯಭಾಷೆ ಕಲಿಯುವವರ ಉದ್ದೇಶ 
ವನ್ನು ಮೊದಲು ತಿಳಿದುಕೊಳ್ಳ ಬೇಕು. ಇದನ್ನು ನೆನಪಿನಲ್ಲಿಟ್ಟು ಕೊಂಡು ಪಠ್ಯ 


ತ 


ಪುಸ್ತಕವನ್ನು ತಯಾರಿಸಬೇಕು. ಜನರೊಡನೆ ಮಾತಾಡಿ ಸಂಪರ್ಕ ಬೆಳೆಸುವ ' 


ವ್ಯಾಪಾರಿ ಅ ಆ ಇ ಈ ವರ್ಣಮಾಲೆಯ ಕಡೆಗೆ ಹೆಚ್ಚು ಗಮನಕೊಡಬೇಕಾಗಿಲ್ಲ. 
ಒಬ್ಬ ಸರಕಾರಿ ಅಧಿಕಾರಿಗೆ ಬೇಕಾಗಿರುವ ಶಬ್ದಸಂಪತ್ತು, ವಾಕ್ಯವಿನ್ಯಾಸ ಇವು 
ಒಬ್ಬ ವಿಜ್ಞಾನಿಗೆ ಬೇಕಾದ ಶಬ್ದಸಂಪತ್ತು, ವಾಕ್ಯವಿನ್ಯಾಸಗಳಿಗಿಂತ ಭಿನ್ನವಾಗಿರು 
ತ್ತವೆ--ಎಂಬುದನ್ನು ತಿಳಿದುಕೊಂಡು ಪಠ್ಯಸಾಮಗ್ರಿಗಳನ್ನು ರಚಿಸಬೇಕು. ಭಾಷಾ 
ಶಿಕ್ಷಣದ ಅವಧಿ ಕೂಡ ಕಲಿಯುವವರ ಆವಶ್ಯಕತೆಗನುಸಾರವಾಗಿ ಹೆಚ್ಚು ಕಡಿಮೆ 
ಇರುತ್ತದೆ. ಸಾಮಾನ್ಯವಾಗಿ ಮೂರು ತಿಂಗಳ ಸಾಂದ್ರಶಿಕ್ಷಣದಿಂದ ಆಡುಭಾಷೆ 
ಯಲ್ಲಿ ಜನರೊಡನೆ ವ್ಯವಹಾರ ಮಾಡಲಿಕ್ಕೆ ಬೇಕಾದ ಜ್ಞಾನ ಪಡೆಯಬಹುದು. 
ಇನ್ನು ಮೂರು ತಿಂಗಳ ಅವಧಿಯಲ್ಲಿ ಆ ಭಾಷೆಯಲ್ಲಿ ಓದುವ ಮತ್ತು ಬರೆಯುವ 
ಸಾಮರ್ಥ್ಯ ಗಳಿಸಬಹುದು. 

ಅನ್ಯಭಾಷೆಯ ಅಧ್ಯಾಪಕನಲ್ಲಿರಬೇಕಾದ ಅರ್ಹತೆಗಳನ್ನು ಮತ್ತು ಅವನು 
ಮಾಡಬೇಕಾದ ಕೆಲಸಗಳನ್ನು ಈ ರೀತಿ ಸಂಗ್ರಹಿಸಬಹುದು : ಅದು ಅಧ್ಯಾಪಕನ 
ಮಾತೃಭಾಷೆಯಾಗಿರಬೇಕು. ವಿದ್ಯಾರ್ಥಿಗಳ ಅನುಕರಣೆಗೆ ಆತ ಮಾದರಿಯಾಗಿರು 
ವುದರಿಂದ ಅಧ್ಯಾಪಕನ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು. ಆತನಿಗೆ ಭಾಷಾ 
ವಿಜ್ಞಾನದ ಹಾಗೂ ಭಾಷಾ ಶಿಕ್ಷಣದ ಮೂಲತತ್ತ್ವಗಳ ಸರಿಜ್ಞಾ ನವಿರಬೇಕು. 
ತನ್ನ ಮಾತೃಭಾಷೆಯ ಜೊತೆಗೆ ವಿದ್ಯಾರ್ಥಿಯ ಮಾತೃಭಾಷೆಯ ಪರಿಜ್ಞಾನವೂ 
ಅವನಿಗೆ ಸಾಕಷ್ಟಿದ್ದು, ಆತ ಈ ಎರಡೂ ಭಾಷೆಗಳ ರಚನೆಯ ತೌಲನಿಕ ಅಧ್ಯಯನ 
ಮಾಡಿ, ಅನ್ಯಭಾಷೆಯ ಯಾವ ಯಾವ ಅಂಶಗಳು ವಿದ್ಯಾರ್ಥಿಗೆ ಅಡ್ಡಿ ಆತಂಕ 
ಗಳನ್ನುಂಟುಮಾಡುತ್ತವೆಯೆಂಬುದನ್ನು ಗಮನಿಸಿ, ಅದಕ್ಕಾಗಿ ವಿಶಿಷ್ಟವಾದ 


ಅಭ್ಯಾಸಗಳನ್ನು ತಯಾರಿಸಬೇಕು. ಅವನಿಗೆ ಅನ್ಯಭಾಷೆ ಮತ್ತು ಮಾತೃಭಾಷೆ 


ಗಳನ್ನಾಡುವ ಜನರ ಆಚಾರ, ಸಂಸ್ಥತ್ತಿ ಸಭ್ಯತೆಗಳ ಪರಿಚಯವಿರಬೇಕು. 
ಭಾಷೆಯ ಎಷ್ಟೋ ಪ್ರಯೋಗಗಳನ್ನು ಸಂಸ್ಕೃತಿಯ ಹಿನ್ನೆಲೆಯಿಂದಲೆ ಅರಿತುಕೊಳ್ಳ 
ಬೇಕಾಗಿರುವುದರಿಂದ ಇದು ಅಗತ್ಯ. ಆಡುಭಾಷೆಯ ಪ್ರಭೇದಗಳು ಹಾಗೂ 


ಭಾಷಾವಿಜ್ಞಾನ ಮತ್ತು ಅನ್ಯಭಾಷಾ ಶಿಕ್ಷಣ ೬೭ 


| ಭಾಷೆಯ ಚಾರಿತ್ರಿಕ ವಿಕಾಸ ಕೂಡ ಅವನಿಗೆ ತಿಳಿದಿದ್ದರೆ ಉತ್ತಮ. ವಿದ್ಯಾರ್ಥಿ 
ಗಳಲ್ಲಿ ಅನ್ಯಭಾಷೆಯ ಬಗೆಗೆ ಆದರ ಹಾಗೂ ಜಿಜ್ಞಾಸೆ ಹುಟ್ಟಿ ಸುವುದರಲ್ಲಿ ಆತ 
ಸಹಾಯಕನಾಗಬೇಕು. ಭಾಷಾಭ್ಯಾಸದಲ್ಲಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ಹಂತ 
' ಹಂತಗಳಲ್ಲಿಯೂ ತಿಳಿದುಕೊಂಡು ಪರಿಹಾರ ಕ್ರಮಗಳನ್ನು ಕಂಡುಹಿಡಿಯಬಲ್ಲವ 
ನಾಗಿರಬೇಕು. 
ಮಾತೃಭಾಷೆ ಹಾಗೂ ಅನ್ಯಭಾಷೆಯ ತೌಲನಿಕ ಅಧ್ಯಯನ ಭಾಷಾ 
ಶಿಕ್ಷಣದಲ್ಲಿ ಯಾವ ರೀತಿ ಪ್ರಯೋಜನಕಾರಿ ಎಂಬುದನ್ನು ಕೆಲವು ಉದಾಹರಣೆಗಳ 
ಮೂಲಕ ಸೂಚಿಸಬಹುದು. ಈ ಅಧ್ಯಯನ ಬೇಕೆ ಬೇರೆ ಸ್ತರಗಳಲ್ಲಿ, ಅಂದರೆ 
ಎರಡು ಭಾಷೆಗಳ ಧ್ವನಿವ್ಯವಸ್ಥೆ, ಶಬ್ದರಚನೆಯ ವ್ಯವಸ್ಥೆ, ವಾಕ್ಯವ್ಯವಸ್ಥೆ 
ಮುಂತಾದೆಡೆ, ನಡೆಯಬೇಕು. ಅನ್ಯಭಾಷೆಯ ಧ್ವನಿಗಳನ್ನು ಮೂರು ರೀತಿಯಾಗಿ 
ವರ್ಗೀಕರಿಸಬಹುದು : ೧ ಎರಡು ಭಾಷೆಗಳಲ್ಲಿಯೂ ಸಮಾನ ರೂಪದಿಂದ 
ಉಚ್ಚರಿಸುವ ಧ್ವನಿಗಳು; ೨ ಮಾತೃಭಾಷೆಯಲ್ಲಿಲ್ಲದೆ ಅನ್ಯಭಾಷೆಯಲ್ಲಿ ಮಾತ್ರ 
ಕಂಡುಬರುವ ಧ್ವನಿಗಳು; ಮತ್ತು ೩ ಮಾತೃಭಾಷೆ ಹಾಗೂ ಅನ್ಯಭಾಷೆಗಳಲ್ಲಿ 
ಇದ್ದರೂ ಎರಡೂ ಭಾಷೆಗಳಲ್ಲಿ ಬೇರೆ ಜೇರೆ ಪರಿಸರಗಳಲ್ಲಿ ಬೇರೆ ಬೇರೆ ವಿಧವಾಗಿ 
ಉಚ್ಚರಿಸಲ್ಪಡುವ ಧ್ವನಿಗಳು. ಅನ್ಯಭಾಷೆಯಲ್ಲಿ ಮಾತ್ರ ಕಂಡುಬರುವ ಧ್ವನಿಗಳ 
ಉಚ್ಚಾರಣೆಯನ್ನು ಕಲಿಸಲು ಕೆಲವು ವಿಶಿಷ್ಟವಾದ ಅಭ್ಯಾಸಗಳನ್ನು ಕೊಡ 
ಬೇಕಾಗುತ್ತದೆ. ಉದಾಹರಣೆಗೆ ಹಂದೀ ಭಾಷೆಯಲ್ಲಿ ಳಕಾರವಿರುವುದಿಲ್ಲ, ಆದರೆ 
ಲಕಾರವಿಜೆ, ಹಿಂದೀ ಮಾತಾಡುವವರಿಗೆ ಕನ್ನಡ ಕಲಿಸುವಾಗ ಲ ಮತ್ತು 
ಳಕಾರಗಳು ಒಂದೇ ಸನ್ನಿವೇಶದಲ್ಲಿ ಬರುವ ಪದಯುಗ್ಮಗಳನ್ನು ಬಳಸಿ ಅವು 
ಗಳೊಳಗಿನ ವ್ಯತ್ಯಾಸವನ್ನು ತೋರಿಸಿಕೊಡಬೇಕು. ಳಕಾರ ಬೇರೆ ಬೇರೆ ಸನ್ನಿವೇಶ 
ಗಳಲ್ಲಿ, ಅಂದರೆ ಶಬ್ದದ ಬೇರೆ ಬೇರೆ ಸ್ಥಾನಗಳಲ್ಲಿ ಬರುವ ಉದಾಹರಣೆಗಳನ್ನು 
ಮೊದಲು ಅಧ್ಯಾಪಕರ ಬಾಯಿಯಿಂದ ಕೇಳಿ, ಆಮೇಲೆ ವಿದ್ಯಾರ್ಥಿ ಉಚ್ಚರಿಸ 
ಬೇಕು. ಜೆಲೆ-ಬೆಳೆ, ಕಲೆ-ಕಳೆ, ಕಲಿಸು-ಕಳಿಸು ಮುಂತಾದ ಪದಯುಗ್ಮಗಳನ್ನೂ 
ಆಮೇಲೆ ಸ್ವರಗಳ ಮಧ್ಯದಲ್ಲಿ ಮತ್ತು ಬೇರೆ ವ್ಯಂಜನಕ್ಕೆ ಪರವಾಗಿ ಅಥವಾ 
ಪೂರ್ವವಾಗಿ ಳಕಾರ ಬರುವ ಅನೇಕ ಶಬ್ದಗಳನ್ನೂ ಉಚ್ಚರಿಸಬೇಕು. ಕನ್ನಡಿಗರು 
ಮಲಯಾಳ ಕಲಿಯುವಾಗ ಅಲ್ಲಿರುವ ಎರಡು ಬಗೆಯ ರಕಾರಗಳ (ಕಂಪಿತ ಮತ್ತು 
ತಾಡಿತ ರೇಫ) ಉಚ್ಚಾರಣೆ, ರಳದ (ಆ) ಉಚ್ಚಾರಣೆ ಜ, ಈ ಕಾರಗಳ ಉಚ್ಚಾರಣೆ 
ಕಠಿಣವಾಗುತ್ತದೆ. ಅದಕ್ಕಾಗಿ ವ್ರ ಧ್ವನಿಗಳು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬರುವ 
ಉದಾಹರಣೆಗಳನ್ನೂ ಈ ಧ್ವನಿಗಳಿಗೆ ಸಮೀಪವಾಗಿರುವ ಇತರ ಧ್ವನಿಗಳಿರುವ 
ಪದಯುಗ್ಮಗಳನ್ನೂ ವಿದ್ಯಾರ್ಥಿಗಳು ಉಚ್ಚೆರಿಸುವ ಹಾಗೆ ಮಾಡಜೇಕು.ಮೈ ಸೂರಿನ, 
ಮರಾಠಿ ಸಂಪರ್ಕವಿಲ್ಲದ, ಕನ್ನಡಿಗರಿಗೆ ಮರಾಠಿಭಾಷೆಯನ್ನು ಕಲಿಸಬೇಕಾದಾಗ 
ಮರಾಠಿಯ ಸಂವೃತ ಅಕಾರವನ್ನು, ವರ್ತ ಸ್ಪರ್ಶಸಂಘರ್ಷಗಳಾದ ತ್ಸ ದ್ವ 


೬೮ ಮಾನವಿಕ ಕರ್ಣಾಟಕ 


» ವ್ಹ ಮುಂತಾದ 
ಯ 0 00 ು 


ಗಳನ್ನೂ ಮಹಾಪ್ರಾಣಯುಕ್ತವಾದ ಮ, ನ್ಯ ಲ್ಲ ರ್ಗ[ 


ವ್ಯಂಜನಗಳನ್ನೂ ಸರಿಯಾಗಿ ಉಚ್ಚರಿಸುವಂತೆ ಮಾಡಲೂ ಇಂಥ ಕ್ರಮ ಕೈಗೊಳ್ಳ | 


ಬೇಕಾಗುತ್ತದೆ. 


ಎಷ್ಟೋ ಧ್ವನಿಗಳು ಎರಡು ಭಾಷೆಗಳಲ್ಲೂ ಕಂಡುಬಂದರೂ ಎರಡೂ ಭಾಷೆ 
ಗಳಲ್ಲಿ ಅವು ಬರುವ ಪರಿಸರಗಳು ಬೇರೆಬೇರೆಯಾಗಿರುತ್ತವೆ. ಒಂದು ಭಾಷೆಯಲ್ಲಿ ' 


ಎರಡು ಧ್ವನಿಗಳು ಒಂದೇ ಧ್ವನಿಮಾದ ಉಪಧ್ವನಿಗಳಾಗಿದ್ದು ಒಂದೊಂದು ' 


ನಿಶ್ಚಿತವಾದ ಸನ್ನಿವೇಶದಲ್ಲಿ ಮಾತ್ರ ಬರುವುದಾದಕೆ ಆ ಭಾಷೆಯ ವಿದ್ಯಾರ್ಥಿ ಅನ್ಯ 


ಭಾಷೆಯಲ್ಲಿಯೂ ಆ ಧ್ವನಿಗಳನ್ನು ಆಯಾ ಸನ್ನಿ ವೇಶದಲ್ಲಿ ಮಾತ್ರ ಉಚ್ಚರಿಸಲು 
ಸಮರ್ಥನಾಗಿ ಬೇರೆ ಸನ್ನಿವೇಶಗಳಲ್ಲಿ ಅವನ್ನು ತಪ್ಪಾಗಿ ಉಚ್ಚರಿಸುತ್ತಾನೆ. 
ಉದಾಹರಣೆಗೆ, ತಮಿಳು ಮಲಯಾಳಗಳಲ್ಲಿ ಅಘೋಷ ಸ್ಪರ್ಶಧ್ವನಿಗಳಾದ ಕಚಟ 
ತಪಗಳು ಪದಾದಿ ಯಲ್ಲಿಯೂ ಘೋಷಧ್ವನಿಗಳು ಪದಮಧ್ಯದಲ್ಲಿಯೂ ಉಚ್ಚರಿಸ 
ಲ್ಪಡುತ್ತವೆ. ಮಲಯಾಳ ಅಥವಾ ತಮಿಳು ಮಾತಾಡುವ ವಿದ್ಯಾರ್ಥಿ ಕನ್ನಡ 
ಕಲಿಯುವಾಗ ಕನ್ನಡದ ಪದಾದಿಯ ಘೋಷಸ್ಪರ್ಶವನ್ನು ಅಘೋಷವನ್ನಾಗಿಯೂ 
ಸದಮಧ್ಯದಲ್ಲಿಯ ಅಘೋಷಸ್ಪರ್ಶವನ್ನು ಘೋಷವನ್ನಾಗಿಯೂ ಉಚ್ಚರಿಸುತ್ತಾನೆ. 
ಗತಿ ಎನ್ನುವ ಶಬ್ದ ಅವನ ಬಾಯಿಯಲ್ಲಿ ಕದಿ ಎಂದಾಗುತ್ತದೆ. ಆಥವಾ ಪದ 
ಮಧ್ಯದಲ್ಲಿ ಅಘೋಷಸ್ಪರ್ಶವನ್ನು ಉಚ್ಚರಿಸಿದರೂ ಆದನ್ನು ತನ್ನ ಮಾತೃಭಾಷೆಯ 
ಅಭ್ಯಾಸದಂತೆ ದ್ವಿತ್ವವನ್ನಾಗಿ ಮಾಡುತ್ತಾನೆ. ಆಟ ಶಬ್ದ ಅವನ ಬಾಯಿಯಲ್ಲಿ 
ಆಟ್ಟ್ರಿ ಎಂದಾಗುತ್ತದೆ. ಮರಾಠಿ ಅಥಲಾ ತೆಲುಗು ಮಾತೃಭಾಷೆಯಾಗಿರುವ 
ವಿದ್ಯಾರ್ಥಿ ಕನ್ನಡದ ಅ, ಉ, ಒ ಕಾರಗಳಿಗೆ ಪೂರ್ವದಲ್ಲಿ ಬರುವ ತ, ದ, 
ಕಾರಗಳನ್ನು ಉಚ್ಚರಿಸುವಾಗ ಸ್ಪರ್ಶಸಂಘರ್ಷಗಳಾಗಿ--ತ್ಸ, ದ್ವ ಮುಂತಾಗಿ 
ಉಚ್ಚರಿಸುತ್ತಾನೆ. ಹುಚ್ಚು ಶಬ್ದವನ್ನು ಹುತ್ಸು ಎಂದು ಉಚ್ಚರಿಸುತ್ತಾನೆ. 
ಇಂಗ್ಲಿಷ್‌ ಭಾಷೆಯಲ್ಲಿ ಕನ್ನಡ ಭಾಷೆಯಂತೆ ದ್ರಿಸ್ಪರ್ಶಗಳ ಉಪಯೋಗವಿಲ್ಲದಿರು 
ವುದರಿಂದ ಅವರು ಕನ್ನಡದ ದ್ವಿಸ್ಪರ್ಶಗಳನ್ನು ಉಚ್ಚರಿಸಬೇಕಾದರೆ ಸಾಕಷ್ಟು 
ಪ್ರಯತ್ನಪಡಬೇಕಾಗುತ್ತದೆ. ಪ್ರತಿಯೊಂದು ಭಾಷೆಯ ಬಲಾಘಾತ, ಶ್ರುತಿ 
ತಾನ ಇವುಗಳಲ್ಲಿಯೂ ಬೇಕಾದಷ್ಟು ಭಿನ್ನತೆಗಳಿವೆ. ಆಂಗ್ಲ ಭಾಷೆಯಲ್ಲಿರುವ 
ಬಲಾಘಾತವ್ಯವಸ್ಥೆ ಕನ್ನಡದಲ್ಲಿಲ್ಲ. ಹೀಗಾಗಿ ಅಂಗ್ಲ ವಿದ್ಯಾರ್ಥಿಗಳು ಕನ್ನಡ 
ಕಲಿಯುವಾಗ ಅವರ ಭಾಷೆಯ ನಿಯಮಕ್ಕನುಸಾರವಾಗಿ ಶಬ್ದಗಳ ಒಂದು ನಿಶ್ಚಿತ 
ವರ್ಣದ ಮೇಲೆ ಬಲಾಘಾತ ಹಾಕಿ ಬಲಾಘಾತ ಹಾಕಿದ ವರ್ಣಗಳನ್ನು ತೀಕ್ಷ್ಣ 
ವಾಗಿ ಉಚ್ಚರಿಸಿ, ಬಲಾಘಾತ ಹಾಕದ ವರ್ಣಗಳನ್ನು ಉಚ್ಚಾರಣೆಯಲ್ಲಿ ತೇಲಿಸಿ 
ಅಥವಾ ಜಾರಿಸಿಬಿಡುತ್ತಾರೆ. ಹೀಗೆ ಬಲಾಘಾತ ಹಾಕಿದಾಗ ಹ್ರಸ್ವಸ್ವರ ದೀರ್ಫ 
ವಾಗುವುದೂ ಅದರ ಹಿಂದಿನ ಹಾಗೂ ಮುಂದಿನ ದೀರ್ಫಸ್ತರ ಹ್ರಸ್ತವಾಗುವುದೂ 
ದ್ವಿಸ್ಪರ್ಶ ಏಕಸ್ಪರ್ಶವಾಗುವುದೂ ಕಾಣಬರುತ್ತದೆ. ಮಕ್ಕಳು ಎಂಬ ಶಬ್ದವನ್ನು 


ಭಾಷಾವಿಜ್ಞಾನ ಮತ್ತು ಅನ್ಯಭಾಷಾ ಶಿಕ್ಷಣ ೬೯ 


ಉಚ್ಚರಿಸುವಾಗ ಮಕಾರದ ಮೇಲೆ ಬಲಾಘಾತ ಹಾಕಿ ಮಾಕಳು ಅಥವಾ 
ಮಾಕ್‌ಳು ಎಂದು ಉಚ್ಚರಿಸುತ್ತಾರೆ. ಹೀಗೆ ಮಾತ ಭಾಷೆಯ ಸ್ರಭಾವದಿಂದಾಗಿ 
ಅವರಲ್ಲಿ ಬೇರೂರಿದ ಅಭ್ಯಾಸಗಳನ್ನು ಅಧ್ಯಾಪಕ BENE ಹೊಸ ಭಾಷೆಯ 
ಧ್ವನಿಗಳ ಸರಿಯಾದ ಉಜಾ ಶ್ವರಣೆಗಳನ್ನು ಕಲಿಸಬೇಕಾದರೆ ವಿದ್ಯಾರ್ಥಿಯ ಮಾತೃ 
ಭಾಷೆಯ ಹಿನ್ನೆಲೆಯನ್ನು ಕಾಡಿತು ಅದಕ್ಕೆ ಬೇಕಾದ ಅಭ್ಯಾಸಗಳನ್ನು 
ತಯಾರಿಸ ಬೇಕಾಗುತ್ತ ದೆ. 

ಪದರಚನೆ ಹಾಗೂ ವ್ಯಾಕರಣಾಂಶಗಳ ದೃಷ್ಟಿಯಿಂದ ಪ್ರತಿಯೊಂದು 
ಭಾಷೆಗೂ ಅದರದರದೇ ವೈಶಿಷ್ಟ್ಯ್ಯವಿರುತ್ತದೆ. ನಾಮಪದಗಳ ಲಿಂಗ ವಚನ, 
ವಿಭಕ್ತಿ ವ್ಯವಸ್ಥೆ ಯಾಗಲಿ ಕ್ರಿಯಾಪದಗಳ ಕಾಲ, ಪುರುಷ, ಲಿಂಗ ವಚನ ವ್ಯವಸ್ಥೆ 
ಯಾಗಲಿ, ವಿಶೇಷಣ ವಿಶೇಷ್ಯಗಳ ಹೊಂದಾಣಿಕೆಯಾಗಲಿ ಜೇರೆಜೇರೆ ಭಾಷೆಗಳಲ್ಲಿ 
ಬೇರೆಬೇರೆ ತೆರನಾಗಿವೆ. ಮಲಯಾಳ ಭಾಷೆಯ ಕ್ರಿಯಾಪದ ರೂಪಗಳಲ್ಲಿ ಪುರುಷ್ಕ 
ಲಿಂಗ ವಚನ ವನಿವಕ್ಷೆಯಿಲ್ಲ. ಅದರ " ವರುನ್ನು' ಎನ್ನುವ ಒಂದು ರೂಪಕ್ಕೆ 
ಪ್ರತಿಯಾಗಿ ಕನ್ನಡದಲ್ಲಿ ಬರುತ್ತೇನೆ, ಬರುತ್ತೇವೆ ಇತ್ಯಾದಿ ಪುರುಷ್ಕ ವಚನಗಳನ್ನು 
ಸೂಚಿಸುವ ಒಂಬತ್ತು ರೂಪಗಳಿವೆ. ಕನ್ನಡದಲ್ಲಿ ಪ್ರಥಮ ಮಧ್ಯಮ ಪುರುಷ 
ಕ್ರಿಯಾಪದ ರೂಪಗಳಲ್ಲಿ ಲಿಂಗವಿವಕ್ಷೆ ಇಲ್ಲ. ಆದರೆ ಕನ್ನಡದ ಹೋಗುತ್ತೇನೆ 
ಎನ್ನುವ ಒಂದು ರೂಪಕ್ಕೆ ಪ್ರತಿಯಾಗಿ ಹಿಂದಿಯಲ್ಲಿ ಪುಲ್ಲಿಂಗ ಶ್ರ್ರೀಲಿಂಗವನ್ನು 
ಸೂಚಿಸುವ " ಆತಾ' " ಆತೀ? ಎನ್ನುವ ಎರಡು ರೂಪಗಳಿವೆ. ಕನ್ನಡದ ಪ್ರಥಮ 
ಪುರುಷ ಏಕವಚನ ಸರ್ವನಾಮದಲ್ಲಿ ಲಿಂಗವ್ಯವಸ್ಥೆಯನ್ನು ತೋರಿಸುವ ಅವನು, 
ಅವಳು, ಅದು ಎನ್ನುವ ಮೂರು ರೂಪಗಳಿದ್ದರೆ ಹಿಂದಿಯಲ್ಲಿ "ವೋ? ಎಂಬ 
ಒಂದೇ ರೂಪವಿದೆ. ಹಿಂದಿಯಲ್ಲಿ ನಿರ್ಜೀವವಾಚಕ ಶಬ್ದಗಳಿಗೂ, ವಿಶೇಷಣಗಳಿಗೂ 
ಪುಂ ಸ್ರೀ ಲಿಂಗ ವ್ಯವಸ್ಥೆಯಿದೆ. ಆದರೆ ಕನ್ನಡದಲ್ಲಿ ಅಂತಹ ವಿವಕ್ಷೆ ಇಲ್ಲ. 
ವಿಭಕ್ತಿ ಪ್ರತ್ಯಯಗಳ ಸಂಖ್ಯೆಗಳೂ ಅವು ಪ್ರತಿನಿಧಿಸುವ ಅರ್ಥಗಳೂ ಬೇರೆಬೇಕೆ 
ಭಾಷೆಗಳಲ್ಲಿ ಜೇರೆಜೇರೆ ತೆರನಾಗಿವೆ. ಹಿಂದಿಯಲ್ಲಿ ಕರ್ಮಕಾರಕ ಹಾಗೂ 
ಸಂಪ್ರದಾನಕಾರಕಕ್ಕೆ ಒಂದೇ " ಕೋ? ಪ್ರತ್ಯಯವಿದೆ. ಆದರೆ ಕನ್ನಡದಲ್ಲಿ ಈ 
ಎರಡು ಅರ್ಥಗಳನ್ನು ಸೂಚಿಸುವ " ಅನ್ನು? ಮತ್ತು "ಗೆ? ಅಥವಾ "ಕ್ಟೆ' ಎಂಬ 
ಎರಡು ಪ್ರತ್ಯಯಗಳಿವೆ. 

ವಾಕ್ಯರಚನೆಯ ಪದ್ಧ ತಿಯಲ್ಲಿಯೂ ಭಾಷೆ ಭಾಷೆಗಳಲ್ಲಿ ನೈಲಕ್ಷಣ್ಯಗಳುಂಟು. 
ಕನ್ನಡದಲ್ಲಿ ಶಬ್ದಗಳ ಅನುಕ್ರಮ ಕರ್ತೃ-ಕರ್ಮ-ಕ್ರಿಯೆ ಎಂದಾಗಿದೆ. ಆಂಗ್ಲ 
ಭಾಷೆಯಲ್ಲಿ ಕಾಣುವ ಕ್ರಮ ಕತೃ ಕ್ರಿಯೆ-ಕರ್ಮ. ಆಂಗ್ಲೆ ಭಾಷೆಯಲ್ಲಿ 
ಪ್ರಶ್ನಾರ್ಥಕ ವಾಕ್ಯದಲ್ಲಿ ಕರ್ತೃ ಪದಕ್ಕೆ “ಪೂರ್ವದಲ್ಲಿ ಕ್ರಿಯಾಸದ ಬರುತ್ತದೆ. 
ಇಂಗ್ಲಿಷ್‌ ಭಾಷೆಯಲ್ಲಿ ಕ ಫ್ರಂ, ಬೈ ಮುಂತಾದ Maitre ಬರುವ 
ಸನ್ನಿ ವೇಶದಲ್ಲಿ ಕನ್ನಡ ಸರಸರ್ಗಗಳನ್ನೋ ಪರಪ್ರತ್ಯಯ ಗಳನ್ನೋ ಉಪಯೋಗಿಸು 


೭೦ ಮಾನವಿಕ ಕರ್ಣಾಟಕ 


ತ್ತದೆ. " ಮಾಡಿದವರು? ಎನ್ನುವ ಕೃದಂತನಾಮವನ್ನು ಕನ್ನಡದಲ್ಲಿ ಒಂದು H 
ಶಬ್ದದ ಮೂಲಕ ಸೂಚಿಸಬಹುದು, ಆದರೆ ಅದೀ ಅರ್ಥವನ್ನು ಕೊಡಲು ಹಿಂದಿ | 
ಯಲ್ಲಿ " ಯಾರು ಮಾಡಿದರೋ ಅವರು? ಎನ್ನುವ ವಾಕ್ಯಾಂಶವನ್ನು ಉಪ 
ಯೋಗಿಸಬೇಕಾಗುತ್ತದೆ. : ಉದ್ಧರಣಯುಕ್ತವಾದ ಮಿಶ್ರವಾಕ್ಯಗಳಲ್ಲಿ ಹಿಂದಿ 
ಹಾಗೂ ಇಂಗ್ಲಿಷ್‌ ಭಾಷೆಗಳಲ್ಲಿ ಪ್ರಧಾನ ವಾಕ್ಯ ಮೊದಲೂ ಅಧೀನ ವಾಕ್ಯ 
ಆಮೇಲೂ ಇರುತ್ತವೆ" ಅವನು ಹೇಳಿದನು ಏನೆಂದರೆ ನಾನು ನಾಳೆ ಬರುತ್ತೇನೆ. ' 
ಆದರೆ ಕನ್ನಡದಲ್ಲಿ ಅಧೀನ ವಾಕ್ಯ ಮೊದಲು ಅಥವಾ ಪ್ರಧಾನ ವಾಕ್ಯದ ಮಧ್ಯದಲ್ಲಿ 
ಬರುತ್ತದೆ. "ನಾನು ನಾಳೆ ಬರುತ್ತೇನೆಂದು ಅವನು ಹೇಳಿದನು' ಅಥವಾ 
" ಅವನು ನಾನು ನಾಳೆ ಬರುತ್ತೇನೆಂದು ಹೇಳಿದನು '' ಹಿಂದೀ ವಿದ್ಯಾರ್ಥಿ ಅಥವಾ ' 
ಆಂಗ್ಲ ವಿದ್ಯಾರ್ಥಿ ಕನ್ನಡ ಕಲಿಯುವಾಗ ತನ್ನ ಮಾತೃಭಾಷೆಯ ವಾಕ್ಯರಚನೆಯ 
ರೀತಿಯಲ್ಲಿಯೇ ಕನ್ನಡದಲ್ಲೂ ವಾಕ್ಯಗಳನ್ನು ರಚಿಸುವ ಪ್ರಯತ್ನಗಳನ್ನು 
ಮಾಡುತ್ತಾನೆ. 

ಅನ್ಯಭಾಷಾ ಶಿಕ್ಷಕ ಮಾತೃಭಾಷೆ ಮತ್ತು ಅನ್ಯಭಾಷೆಯ ವ್ಯಾಕರಣವನ್ನೂ 
ವಾಕ್ಯರಚನಾಕ್ರಮವನ್ನೂ ಅಧ್ಯಯನ ಮಾಡಿ ಅನ್ಯಭಾಷೆಯ ಯಾವ ಯಾವ 
ವ್ಯಾಕರಣಾಂಶಗಳು ವಿದ್ಯಾರ್ಥಿಯ ಮಾತೃಭಾಷೆಗಿಂತ ಭಿನ್ನವಾಗಿವೆ ಎಂಬುದನ್ನು 
ಮನಗಂಡು ಅಂಥ ಒಂದೊಂದು ಅಂಶಗಳನ್ನೂ ಒಂದೊಂದು ಪಾಠಗಳಲ್ಲಿ 
ಉಪಯೋಗಿಸಿಕೊಂಡು ಸೂಕ್ತವಾದ ಅಭ್ಯಾಸಗಳ ಮೂಲಕ ಕಲಿಸಬೇಕು. 
ಹೀಗೆಂದಮಾತ್ರಕ್ಕೆ ಆತ ವಿದ್ಯಾರ್ಥಿಗಳಿಗೆ ಭಾಷಾವಿಜ್ಞಾನದ ಬೋಧನೆ ಮಾಡ 
ಬೇಕೆಂದಾಗಲಿ ಎರಡು ಭಾಷೆಗಳ ತೌಲನಿಕ ವ್ಯಾಕರಣ ಕಲಿಸಬೇಕೆಂದಾಗಲಿ 
ಅರ್ಥವಲ್ಲ. ಪಾಠಗಳನ್ನೂ ಪಠ್ಯ ಸಾಮಗ್ರಿಗಳನ್ನೂ ತಯಾರಿಸುವಾಗ ಅಧ್ಯಾಪಕ 
ಈ ಅಂಶಗಳನ್ನು ಗಮನದಲ್ಲಿಟ್ಟು ಕೊಳ್ಳ ಬೇಕಷ್ಟೆ. 

ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಭಾವ ಬೀರಿದ ತಾಂತ್ರಿಕ ವಿಜ್ಞಾನ 
ಭಾಷಾಶಿಕ್ಷಣ ಹಾಗೂ ಭಾಷಾವಿಜ್ಞಾ ನಕ್ಕೂ ಅಮೂಲ್ಯವಾದ ಕೊಡುಗೆ ನೀಡಿದೆ. 
ಇಪ್ಪತ್ತನೆಯ ಶತಮಾನದ ಭಾಷಾವಿಜ್ಞಾನಿ ತಾಂತ್ರಿಕ ವಿಜ್ಞಾನದ ಪ್ರಗತಿ 
ಯಿಂದಲೂ ಸಾಕಷ್ಟು ಲಾಭ ಪಡೆದಿದ್ದಾನೆ. ಅನ್ಯಭಾಷೆಯನ್ನು ವೈಜ್ಞಾನಿಕ 
ರೀತಿಯಲ್ಲಿ ಶೀಘ್ರವಾಗಿ ಕಲಿಸಲಿಕ್ಕೆ ಭಾಷಾಪ್ರಯೋಗಶಾಲೆಯನ್ನು ರಚಿಸಿಕೊಂಡಿ 
ದ್ದಾನೆ. ಶ್ರವ್ಯ-ವಾಚ್ಯ ಪ್ರಯೋಗಶಾಲೆ, ದೃಶ್ಯ-ಶ್ರವ್ಯ ಪ್ರಯೋಗಶಾಲೆ ಮುಂತಾದ 
ಬೇರೆಬೇಕೆ ರೀತಿಯ ಪ್ರಯೋಗಶಾಲೆಗಳಿವೆ. ಶ್ರವ್ಯ-ವಾಚ್ಯ ಪ್ರಯೋಗಶಾಲೆಯಲ್ಲಿ 
ಅನ್ಯಭಾಷೆಯನ್ನು ಕಲಿಸುವ ಸಲುವಾಗಿ ಟೀಪ್‌ಕೆಕಾರ್ಡರ್‌ಗಳಿವೆ. ಪ್ರಯೋಗ 
ಶಾಲೆಯಲ್ಲಿ ವಿದ್ಯಾರ್ಥಿ ಬೇರೆ ವಿದ್ಯಾರ್ಥಿಗಳಿಗೆ ಕಾಣಿಸದಂತೆ ಗೋಡೆಗಳುಳ್ಳ ಮತ್ತು 
ಧ್ವನಿನಿಯಂತ್ರಿತವಾದ ಆಸನದಲ್ಲಿ ಕುಳಿತುಕೊಳ್ಳು ತ್ತಾನೆ. ಅವನ ಮುಂದೆ ಎರಡು 
ಸಾಲುಗಳುಳ್ಳ ಟೇಪ್‌ ಮತ್ತು ಟೀಪ್‌ರೆಕಾರ್ಡರ್‌ ಇರುತ್ತದೆ. ಅಧ್ಯಾಪಕರು 


ಭಾಷಾನಿಜ್ಞಾನ ಮತ್ತು ಅನ್ಯಭಾಷಾ ಶಿಕ್ಷಣ ೭೧ 


ತಯಾರಿಸಿದ ವಾಕ್ಯಗಳು, ಸಂಭಾಷಣೆಗಳು, ಶಬ್ದಗಳು, ಪ್ರಶ್ನೆಗಳು ಇತ್ಯಾದಿಗಳು 
ಟೀಪಿನ ಮೇಲಿನ ಸಾಲಿನಲ್ಲಿ ಅಂಕಿತವಾಗಿರುತ್ತವೆ. ವಿದ್ಯಾರ್ಥಿಗಳು ಅನುಕರಣೆ 
ಮಾಡುವ ಹಾಗೂ ಉತ್ತರಿಸುವ ಶಬ್ದಗಳೂ ವಾಕ್ಯಗಳೂ ಕೆಳಗಡೆಯ ಸಾಲಿನಲ್ಲಿ 
ಅಂಕಿತವಾಗುತ್ತವೆ. ಇದರಿಂದ ವಿದ್ಯಾರ್ಥಿ ತಾನು ಆಡಿದ ಮಾತುಗಳನ್ನು ತಾನೇ 
ಕೇಳಿ ಮೂಲದೊಡನೆ ಹೋಲಿಸಿಕೋಡಬಹುದು. ತಾನು ಕೊಟ್ಟ ಉತ್ತರವನ್ನು 
ಸರಿಯಾದ ಉತ್ತರದೊಡನೆ ಹೋಲಿಸಿ ತನ್ನನ್ನು ತಾನೇ ತಿದ್ದಿಕೊಳ್ಳ ಬಹುದು. 
ತಾನು ಕೊಟ್ಟ ಉತ್ತರವನ್ನು ಅಳಿಸಿ ಅದರ ಮೇಲೆ ಪುನಃ ರೆಕಾರ್ಡ್‌ ಮಾಡ 
ಬಹುದು. ತನ್ನ ವೈಯಕ್ತಿಕ ಆವಶ್ಯಕತೆಗನುಸಾರವಾಗಿ ಎಷ್ಟು ಸಲ ಬೇಕಾದರೂ 
ಪಾಠವನ್ನು ಹೇಳಿ ಪುನರುಚ್ಚಾರ ಮಾಡುವುದನ್ನಾಗಲಿ ಉತ್ತರಗಳನ್ನು ಹೇಳುವು 
ದನ್ನಾಗಲಿ ಮಾಡಬಹುದು. ಅಧ್ಯಾಸಕನಿಗೆ ಪ್ರತ್ಯೇಕವಾದ ಆಸನವಿರುತ್ತದೆ. ಆತ 
ಗುಂಡಿಯನ್ನು ಒತ್ತಿ ಪ್ರತಿಯೊಬ್ಬ ವಿದ್ಯಾರ್ಥಿಯೊಡನೆ ವೈಯಕ್ತಿ ಕವಾಗಿ ಅಥವಾ 
ಸಾಮೂಹಿಕವಾಗಿ ಸಂಬಂಧ ಕಲ್ಪಿಸಿಕೊಳ್ಳಬಹುದು. ಆತ ಸಾಮೂಹಿಕವಾಗಿ 
ಅಥವಾ ವೈಯಕ್ತಿಕವಾಗಿ ಸಲಹೆಗಳನ್ನು ಕೊಡಬಹುದು. ವಿದ್ಯಾರ್ಥಿಗೆ ತಿಳಿಯ 
ದಂತೆ ಆತನ ಉಚ್ಚಾರವನ್ನೂ ಉತ್ತರವನ್ನೂ ಕೇಳಿ ಸೂಕ್ತವಾದ ಸಲಹೆಗಳನ್ನು 
ಕೊಡಬಹುದು. ಇದರಿಂದ ಅಧ್ಯಾಸಕ ಒಂದು ಶಬ್ದವನ್ನೋ ವಾಕ್ಯವನ್ನೋ 
ಪದೇ ಪದೇ ಉಚ್ಚರಿಸಬೇಕಾಗಿಲ್ಲ. ವಿದ್ಯಾರ್ಥಿ ಕೂಡ ಇನ್ನೊಬ್ಬ ವಿದ್ಯಾರ್ಥಿ 
ಸರಿಯಾಗಿ ಉಚ್ಚರಿಸುವ ವರೆಗೆ ಕಾಯಬೇಕಾದ ಪ್ರಮೇಯವೂ ಇಲ್ಲ. ಒಂದೇ 
ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳೂ ಸಕ್ರಿಯವಾಗಿ "ಭಾಗವಹಿಸಬಹುದು. ದೃಶ್ಯ- 
ಶ್ರವ್ಯ ಪ್ರಯೋಗಶಾಲೆ ಎನ್ನುವ ಇನ್ನೊಂದು ವಿಧದ ಪ್ರಯೋಗಶಾಲೆಯಲ್ಲಿ ಧ್ವನಿ 
ಯಂತ್ರಗಳ ಜೊತೆಗೆ ಚಲನ ಚಿತ್ರಗಳನ್ನು ನೋಡಿ ಕಲಿಯಬಹುದಾದ ವಿಧಾನ 
ಗಳಿವೆ. ಇವು ಮಾತ್ರವಲ್ಲದೆ ಸಚಿತ್ರ ಪುಸ್ತಕಗಳು, ರೇಖಾಪಟಿಗಳು, ಸ್ಲೈಡುಗಳು, 
ನೈಜ ವಸ್ತುಗಳು, ವಸ್ತುಗಳ ಮಾದರಿಗಳು ಮುಂತಾದ ದೃಶ್ಯಸಾಧನಗಳನ್ನೂ 
ಭಾಷಾಶಿಕ್ಷಣದಲ್ಲಿ ಬಳಸುತ್ತಾರೆ. ; 

ಆಧುನಿಕ ಪ್ರಯೋಗಶಾಲೆ ಹಾಗೂ ದೃಶ್ಯ-ಶ್ರವ್ಯ ಸಾಧನಗಳ ಮೂಲಕ 
ಅನ್ಯಭಾಷೆಯನ್ನು ಕಲಿಸುವ ಪದ್ಧತಿ ಅಮೆರಿಕ ಸೋವಿಯತ್‌ ದೇಶ ಮತ್ತು ಇತರ 
ಐರೋಪ್ಯ ರಾಷ್ಟ್ರಗಳಲ್ಲಿ ತುಂಬ ಪ್ರಗತಿ ಸಾಧಿಸಿದೆ. ಭಾರತದಲ್ಲಿಯೂ ಪುಣೆಯ 
ಡೆಕ್ಕನ್‌ ಕಾಲೇಜು, ಬೊಂಬಾಯಿಯ ವಿಲ್‌ಸನ್‌ ಕಾಲೇಜು, ದೆಹಲಿಯ 
ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನ ಸಂಸ್ಥೆ, ಭಾರತೀಯ ತಾಂತ್ರಿಕ ಅಧ್ಯಯನ 
ಸಂಸ್ಥೆಗಳು, ಭಾರತೀಯ ಭಾಷೆಗಳ ಕೇಂದ್ರ ಅಧ್ಯಯನ ಸಂಸೆ ಮುಂತಾದವು 
ಈ ಆಧುನಿಕ ವಿಧಾನಗಳನ್ನು ಅನುಷ್ಕಾನಕ್ಕೆ ತಂದಿವೆ... ಮೈಸೂರು ವಿಶ್ವ 
ವಿದ್ಯಾನಿಲಯವೇ ಮುಂತಾದ ವಿದ್ಯಾಪೀಶೆಗಳೂ ಈ ದಿಶೆಯಲ್ಲಿ ಕಾರ್ಯಾರಂಭ 
ಮಾಡುತ್ತಿವೆ. 


೨ 


೭೨ ಮಾನವಿಕ ಕರ್ಣಾಟಕ 


ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಅತಿಶೀಘ ವಾಗಿ ಅನ್ಯಭಾಷೆ 
ಯನ್ನು ಕಲಿಯಬೇಕಾದ ಪ್ರಸಂಗ ಬಂದಾಗಿನಿಂದ ಭಾಷಾವಿಜ್ಞಾನಿಗಳು ಭಾಷಾ 
ಶಿಕ್ಷಣದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡುವುದರಲ್ಲಿ ನಿರತರಾಗಿದ್ದಾರೆ. 
ಪ್ರಗತಿ ಹೊಂದುತ್ತಿರುವ ಭಾಷಾವಿಜ್ಞಾನದ ಹೊಸ ಹೊಸ ಶಾಖೆಗಳೂ ಇದಕ್ಕೆ 
ತಮ್ಮ ಕೊಡುಗೆಗಳನ್ನು ನೀಡಿವೆ. ಕ್ರಮಬದ್ದ ಅಧ್ಯಯನ (ಪ್ರೋಗ್ರಾಮ್ಡ್‌ 
ಲರ್ನಿಂಗ್‌), ಸೂಕ್ಷ್ಮತರಂಗ ಪದ್ಧತಿ (ಮೈಕ್ರೊ-ವೇವ್‌ ಮೆಥಡ್‌) ಮುಂತಾದ 
ಹೊಸ ಪದ್ಧತಿಗಳಿಂದ ಅಧ್ಯಾಪಕರು ಹೆಚ್ಚುಗಿ ಬೆವರಿಳಿಸದೆ ಅತಿ ಕಡಿಮೆ ಸಮಯ 
ದಲ್ಲಿ ಭಾಷೆ ಕಲಿಸಲು ಸಾಧ್ಯವಾಗಿದೆ. 

ಈ ರೀತಿಯ ಹೊಸ ಪದ್ಧತಿಗಳಿಂದ ವಿದ್ಯಾರ್ಥಿಗಳಿಗೂ ಅಧ್ಯಾಪಕರಿಗೂ 
ಭಾಷೆಯ ಅಧ್ಯಯನ ಹಾಗೂ ಶಿಕ್ಷಣ ಒಂದು ನೀರಸವಾದ ಶ್ರಮವಾಗಿ ಪರಿಣಮಿ 
ಸದೆ ಅದೊಂದು ಆಹ್ಲಾದಕರ ಬೌದ್ಧಿ ಕ ಚಟುವಟಕೆಯಾಗುವುದರಲ್ಲಿ ಸಂದೇಹವಿಲ್ಲ. 


| 


ಎಂ. ಎಸ್‌. ಕೃಷ್ಣ ಮೂರ್ತಿ 
ನೊಳಂಬ ಅಯ್ಯಪದೇವನ ಕಾಲ* 


ನನ್ನಿಗಾಶ್ರಯ ಅಯ್ಯಸದೇವ ನೊಳಂಬಾಧಿರಾಜ ಮಹೇಂದ್ರನ ಮಗ. ಇವನು 
ಶ್ರ.ಶ. ಸು. ೮೯೬ರಲ್ಲಿ, ಅಂದರೆ ಮಹೇಂದ್ರನ ತರುವಾಯ, ಪಟ್ಟಕ್ಕೆ ಬಂದ. ಆದರೆ 
ಮಹೇಂದ್ರನ ತರುವಾಯ ನೊಳಂಬಸಿಂಹಾಸನವನ್ನೇರಿದ ರಾಜನ ವಿಚಾರವಾಗಿ 
ವಿದ್ವಾಂಸರುಗಳಲ್ಲಿ ಭಿನ್ನಾಭಿಪ್ರಾಯವಿದೆ. ಏಕೆಂದರೆ ಕ್ರಿ.ಶ. ೮೯೭ರ ಮದ್ದಗಿರಿ 
ಶಾಸನದಲ್ಲಿ! ಏಕವಾಕ್ಯ ನೊಳಂಬಾಧಿರಾಜ ನೊಳಿಸಯ್ಯನೆಂಬ ರಾಜ ರಾಜ್ಯವಾಳು 
ತ್ಲಿದ್ದನೆಂದು ಹೇಳಿದೆ. ಈ ಶಾಸನದಲ್ಲಿ ಬರುವ ನೊಳಂಬಾಧಿರಾಜ ನೊಳಿಸಯ್ಯ 
ಯಾರು, ಅವನಿಗೂ ನೊಳಂಬ ರಾಜಮನೆತನಕ್ಕೂ ಇದ್ದ ಸಂಬಂಧವೇನು ಎಂಬುದು 
ಇನ್ನೂ ವಿವಾದಾತ್ಮಕ. ಫೊಳೆಂಬರ ವಂಶಾವಳಿಯನ್ನು ಕೊಡುವ ಯಾವ ಶಾಸನ 
ಗಳಲ್ಲಿಯೂ ಮಹೇಂದ್ರನ ತರುವಾಯ ನೊಳಂಬಾಧಿರಾಜ ನೊಳಿಸಯ್ಯ ಪಟ್ಟಕ್ಕೆ 
ಬಂದನೆಂದು ಹೇಳುವುದಿಲ್ಲ. ಬದಲಾಗಿ ಅವೆಲ್ಲವೂ ಮಹೇಂದ್ರನ ಮಗನಾದ ಅಯ್ಯಸದೇವ 
ಮಹೇಂದ್ರನ ಅನಂತರ ರಾಜ್ಯವಾಳಿದನೆಂದೇ ಹೇಳುತ್ತವೆ. ಮತ್ತು ಅಯ್ಯಸದೇವನ 
ಮಕ್ತಳು ಬೀರ ನೊಳಂಬ ಅಣ್ಣಿಗ ಹಾಗೂ ಈರಿವ ನೊಳಂಬ ದಿಲೀಪರೆಂದೇ ಹೇಳು 
ವೆ. ಆದರೆ ಅಯ್ಯಪದೇವನ, ಇದುವರೆಗೂ ತಿಳಿದಿರುವ, ಮೊದಲನೆಯ ಕಾಲವೆಂದರೆ 
.ಶ. ೯೧೮. ಆದ್ದರಿಂದ ಕ್ರಿ.ಶ. ೮೯೬ರ ಅನಂತರ, ಅಂದರೆ ಮಹೇಂದ್ರನ ಮರಣಾ 
ನಂತರ ಹಾಗೂ ಕ್ರಿ.ಶ. ೯೧೮ರ ನಡುವೆ ಬರುವ ೨೦ ವರ್ಷಗಳ ಅವಧಿಯಲ್ಲಿ 
ಯಾರು ನೊಳಂಬ ರಾಜ್ಯದ ಅಧಿಪತಿಗಳಾಗಿದ್ದರು, ಮಹೇಂದ್ರನ ಮಗನಾದ 
ಅಯ್ಯಸದೇವ ಎಲ್ಲಿಂದ ಎಲ್ಲಿಯ ವರೆಗೆ ರಾಜ್ಯವಾಳಿದ ಎಂಬುದು ಸಮಸ್ಯಾತ್ಮಕ 
ವಾಗಿಯೇ ಉಳಿದಿದೆ, ಮದ್ದಗಿರಿ ಶಾಸನದ ನೊಳಂಬಾಧಿರಾಜ ನೊಳಿಸಯ್ಯ ಯಾರು, 
ಕ್ರಿ.ಶ. ೮೯೭ ರಿಂದ ೯೧೮ರ ನಡುವೆ ನೊಳಂಬ ಸಿಂಹಾಸನ ಯಾರ ಕೈವಶದಲ್ಲಿತ್ತು, 


(do (SL 


* ಕ್ರಿ.ಶ, ೮೯೬. ಸು. ೯೩೫ 


1 BCNIL Mi. 27, 52 
2 E.C.XIl, Si. 28; 5.1.1. IX; Pt. 1 No. 28, 38 


೭೪ ಮಾನವಿಕ ಕರ್ಣಾಟಕ 


ಅಯ್ಯಪ ಪದೇವ ಎಲ್ಲಿಂದ ಎಲ್ಲಿಯ ವರೆಗೆ ರಾಜ್ಯವಾಳಿದ ಎಂಬುದನ್ನು ಈ ಲೇಖನದಲ್ಲಿ 
ಚರ್ಚಿಸಲಾಗಿದೆ. ಕ 

ಈ ವಿಷಯದಲ್ಲಿ ಕೃಷ್ಣಶಾಸ್ತ್ರಿಗಳು ಮದ್ದಗಿರಿ ಶಾಸ ಸನದ3 ನೊಳಂಬಾಧಿರಾಜ ' 
ನೊಳಿಸಯ್ಯ ಮಹೇಂದ್ರ ನ ತರುವಾಯ ಪಟ್ಟಕ್ಕೆ ಬಂದನೆಂದು, ಈತ ಮಹೇಂದ್ರನ ' 
ತಮ್ಮನಾದ (ನಿಜವಾಗಿ ಬಲತಮ್ಮ) ಈರಿವ ನೊಳಂಬನೆಂದು ಅವನಿ ಶಾಸನದ ' 
ಆಧಾರದ ಮೇಲೆ ಹೇಳಿದ್ದಾರೆ.5 | 

ಈ ಅವನಿ ಶಾಸನದಲ್ಲಿ ರಾಜಮನೋಜ ಸಪೊಳಲ್ಟೋರನ ಅಗ್ರಮಹಿಷಿ ' 
ದೀವಬ್ಬರಸಿ ಅನೇಕ ದಾನಧರ್ಮಗಳನ್ನು ಮಾಡಿ ತನ್ನ ಮಗ ರಾಜ್ಯವಾಳುತ್ತಿದ್ದ 
ಜಾಲದಲ್ಲಿ ತನ್ನ ಪತಿಯ ಹೆಸರಿನಲ್ಲಿ ಒಂದು ಅಗ ಗ್ರ ಹಾರವನ್ನು ಮಾಡಿಸಿದಳು. 
ಮಹೇಂದ್ರನ ತುಮ ಆ ಮಹಾತ್ಮನ ತಾಯಿ (ಜನನಿ) ಮಹೇಂದ್ರನ ಹೆಸರಿನಲ್ಲಿ ' 
ಒಂದು ಕೊಳವನ್ನೂ ತನ್ನ ಹೆಸರಿನಲ್ಲಿ ಒಂದು ಕೊಳವನ್ನೂ ಜೊತೆಗೆ ಈಶ ಹಾಗೂ 
ಮುಕುಂದ ಭವನಗಳನ್ನೂ ಮಾಡಿಸಿ ತನ್ನ ಕಡೆಯ ಮಗ ಈರಿವನೊಳಂಬ (ಕನಿಯ 
ನಂದನ) ಪಟ್ಟಕ್ಕೆ ಬರುವ ಕಾಲವನ್ನು ನಿರೀಕ್ಷಿಸುತ್ತ ದಾನಧರ್ಮಗಳನ್ನು ಮಾಡು 
ತ್ತಿದ್ದಳು. ಅನಂತರ ಮಹೇಂದ್ರನ ಪರೋಕ್ಷದಲ್ಲಿ ಪೊಳಲ್ಚೋರ ಮಂಗಲದಲ್ಲಿ 
ದೀವಬ್ಬ ಸಮುದ್ರವನ್ನು ಮಾಡಿಸಿ ಅಲ್ಲಿ ಒಂದು ವಿಷ್ಣುಗೃಹವನ್ನು ಕಟ್ಟಿಸಿ, ಆವನ್ಯದಲ್ಲಿ 
ನೊಳಂಬನಾರಾಯಣೇಶ್ವರ ದೇವಾಲಯವನ್ನು ಕಟ್ಟಿಸಿ ಅಲ್ಲಿಗೆ ಒಂದು ಪಾಪನಾಶಿನೀ : 
ಘಂಟಿಯನ್ನು ಕೊಟ್ಟು, ಆ ದೇವಾಲಯಕ್ಕೆ. ಸರ್ವಿಜಾಧಾಸಂಿಹಾಕಣಾಗ ಯಳನಗರ 
ವನ್ನು ದಾನವಾಗಿ ಕೊಟ್ಟ ಳು ಎಂದು ಹೇಳಿದೆ. 

ಈ ಶಾಸ ಸನದಲ್ಲಿ ಕಾಲವನ್ನು ತಿಳಿಸ ಜಿ ಇರುವುದರಿಂದ ಇದನ್ನು ಲಿಪಿಯ 
ಆಧಾರದ ಮೇಲೆ ಕ್ರಿ.ಶ. ೯ನೆಯ ಶತಮಾನಕ್ಲೆ ಸೇರಿದ ಶಾಸನವೆಂದು ರೈಸರು 
ನಿರ್ಣಯಿಸಿದ್ದಾರೆ. 

ಕೃಷ್ಣ ಶಾಸ್ತ್ರಿಗಳ ಪ್ರಕಾರ ದೀವಬ್ಬರಸಿಯ ಪತಿ ರಾಜಮನೋಜ ಪೊಳಲ್ಫೋರ 
ಮಹೇಂದ್ರನ ತಂದೆ ನೊಳೆಂಬಾಧಿರಾಜ ಪೊಳಲ್ಟೋರ. ಈ ಶಾಸನದಲ್ಲಿ ಈರಿವನೊಳಂಬ 
ಇನ್ನೂ ಚಿಕ್ಕು ಹುಡುಗನೆಂದು ಹೇಳಿರುವುದರಿಂದ ಮಹೇಂದ್ರ ಪಟ್ಟ ಕ್ಕ ಬಂದ ಅನಂತರ 
ಈರಿವನೊಳಂಬ ಹುಟ್ಟಿರಬೇಕು. ಮಹೆಂದ್ರ ಕ್ರಿ.ಶ. ಸವಕಾರು. ೮೭೦ರಲ್ಲಿ ಪಟ್ಟಕ್ಕೆ 
ಬಂದ. ಒಂದು ಪ ಪಕ್ಷ ಮಹೇಂದ್ರ ಪಟ್ಟಕ್ಕೆ ಬರುವ ಮುಂಚೆ ಹುಟ್ಟಿದ್ದರೂ ಕಿ 
ನಾಗಿದ್ದ ಮಹೇಂದ್ರ ಅವನ CA. ಮೇಲಿನ ಹಕ್ಕನ್ನು ಕಡೆಗಣಿಸಿ ತಾನೇ ಪಟ್ಟಕ್ಕೆ 
ಬಂದಿರಬೇಕು. ಮಹೇಂದ್ರನ ಮಗ ಅಯ್ಯಸಜೇವನೆಂದು ಗೊತ್ತಿದ್ದರೂ ಮಹೇಂದ್ರನ 


XI], Mi. 27, 52 
XII, Mb. 38 
X,p.54 


3 
4 
5 


mm el 


iC. 
ey 
WP 


ನೊಳಂಬ ಅಯ್ಯ ಪದೇವನ ಕಾಲ ೭೫ 


ತರುವಾಯ ಅಯ್ಯಪದೇವ ಪಟ್ಟಕ್ಕೆ ಬಂದನೆಂದು ಹೇಳುವುದು ಕಷ್ಟ. ಏಕೆಂದರೆ 
ಇದುವರೆಗೂ ತಿಳಿದಿರುವ ಅಯ್ಯಪದೇವನ ಮೊದಲನೆಯ ಕಾಲವೆಂದರೆ ಕ್ರಿ.ಶ. ೯೧೮.6 
ಅಯ್ಯಪದೇವನ ಈ ಕಾಲಕ್ಕೂ ಮಹೇಂದ್ರನ ಕಡೆಯ ಕಾಲಕ್ಕೂ ನಡುವೆ ಬರುವ 
ಸುಮಾರು ೨೦ ವರ್ಷಗಳ ಅವಧಿಯಲ್ಲಿ ದೀವಬ್ಬರಸಿಯ ಮಗ ಹಾಗೂ ಮಹೇಂದ್ರನ 
ಬಲ ತಮ್ಮನಾದ ಈರಿವನಳಂಬ ನೊಳಂಬಾಧಿರಾಜ ನೊಳಿಸಯ್ಯನೆಂಬ ಹೆಸರಿನಲ್ಲಿ 
ಪಟ ಕ್ರೈ ಬಂದಿರಬೇಕು. ನೊಳಂಬಾಧಿರಾಜ ನೊಳಿಪಯ್ಯ ಅಯ್ಯಸದೇವನೆಂದೇ ರೈಸ್‌ 
ಹೇಳಿದ್ದಾರೆ. ಆದರೆ ಅಯ್ಯಪದೇವನ ವಿಶಿಷ್ಟವಾದ ಬಿರುದೆಂದರೆ ನನ್ನಿಗ ಹಾಗೂ 
ನನ್ನಿಗಾಶ್ರಯನೆಂದೇ ಹೊರತು ನೊಳಿಸಯ್ಯ ನೆಂದಲ್ಲ. ಈರಿವಕೊಳಂಬ ನೊಳಿಸಯ್ಯನ 
ಹೆಸರನ್ನು ಹೊಂದಿರುವ ಎರಡು ಶಾಸನಗಳು ಕೋಲಾರ ಜಿಲ್ಲೆಯಲ್ಲಿ ದೊರಕಿವೆ.? ಆದರೆ 
ಈ ಶಾಸನಗಳು ಈರಿವನೊಳೆಂಬ ದಿಲೀಪನವೋ ನೊಳಂಬಾಧಿರಾಜ ನೊಳಿಪಯ್ಯನವೋ 
---ಎಂಬುದು ಸಂದೇಹಾಸ್ಪದ. ಒಂದು ಪಕ್ಷ ಇವು ಮಹೇಂದ್ರನ ಮೊಮ್ಮಗ ಈರಿವ 
ನೊಳಂಬ ದಿಲೀಪನದೇ ಆಗಿದ್ದಲ್ಲಿ ದಿಲೀಪ ಈಗಲೂ ಬಳಕೆಯಲ್ಲಿರುವ ಸಂಪ್ರದಾಯದಂತೆ 
ತನ್ನ ತಾತನ ಹೆಸರನ್ನೇ ತಾನೂ ಇಟ್ಟು ಕೊಂಡಿದ್ದು ದು ಸಾಧ್ಯ. ಇದು ನಿಜವಾದಲ್ಲಿ 
ದೀವಬ್ಬರಸಿಯ ಮಗ ಹಾಗೂ ಮಹೇಂದ್ರನ ಮಲತಮ್ಮನಾದ ಈರಿನನೊಳಂಬ 
ಹಾಗೂ ನೊಳಂಬಾಧಿರಾಜ ನೊಳಿಷಯ್ಯ ಇಬ್ಬರೂ ಒಬ್ಬರೇ; ಮತ್ತು ನೊಳೆಂಬಾಧಿ 
ರಾಜ ಮಹೇಂದ್ರನ ತರುವಾಯ ಆತನ ಬಲತಮ್ಮನಾದ ನೊಳಂಬಾಧಿರಾಜ ನೊಳಿಸಯ್ಯ 
ಅಥವಾ ಈರಿವನೊಳಂಬ ಪಟ್ಟಕ್ಕೆ ಬಂದ. ಹಾಗೂ ಅಯ್ಯಸದೇವ ನೊಳಂಬಾಧಿ 
ರಾಜ ನೊಳಿಪಯ್ಯನ ಅನಂತರ ಕ್ರಿ.ಶ. ೯೧೮ರಲ್ಲಿ ಪಟ್ಟಕ್ಕೆ ಬಂದಿರಬಹುದು. 

ಆದರೆ ಜಿ. ಎನ್‌. ಸಾಲತೊರೆ ಅವರು ಮೇಲೆ ಹೇಳಿದ, ಕೃಷ್ಣ ಶಾಸ್ತ್ರಿಗಳ 
ಅಭಿಪ್ರಾಯವನ್ನು ಒಪ್ಪುವುದಿಲ್ಲ. ಕೇವಲ ಲಿಪಿಯ ಆಧಾರದ ಮೇಲೆ ನಿರ್ಧರಿಸಲಾದ ಈ 
ಶಾಸನದ ಕಾಲವನ್ನು ಅಲ್ಲಗಳೆದು ಚಾರಿತ್ರಿಕ ಆಧಾರದ ಮೇಲೆ ಈ ಶಾಸನವನ್ನು ಕ್ರಿ.ಶ. 
೧೦ನೆಯ ಶತಮಾನದ ಅಂತ್ಯಭಾಗಕ್ಕೆ ಸೇರಿದ್ದೆಂದು ಹೇಳಿದ್ದಾರೆ.8 ಸಾಲತೊರೆಯವರು 
ಈ ಶಾಸನದಲ್ಲಿ ಬರುವ ಪೊಳಲ್ಟೋರ, ಮಹೇಂದ್ರ ಮತ್ತು ಈರಿವ ನೊಳೆಂಬರನ್ನು 
ಕ್ರಿ.ಶ. ೧೦ನೆ ಶತಮಾನದ ಉತ್ತರಾರ್ಧದಲ್ಲಿ ಆಳಿದ ಅದೇ ಹೆಸರಿನ ಎರಡನೆಯ 
ರಾಜರುಗಳು ಅಂದರೆ ಎರಡನೆಯ ಪೊಳಲ್ಟೋರ, ಎರಡನೆಯ ಮಹೇಂದ್ರ ಹಾಗೂ 
ಎರಡನೆಯ ಈರಿವ ನೊಳಂಬ ಎಂದು ಹೇಳಿದ್ದಾರೆ. 

ಸಾಲತೊರೆಯವರು ತಮ್ಮ ಈ ಲೇಖನದಲ್ಲಿ ಅವನಿ ಶಾಸನದ ಪೊಳಲ್ಟೋರ 
ಮಹೇಂದ್ರ ಹಾಗೂ ಈರಿವ ನೊಳಂಬರು ಅದೇ ಹೆಸರಿನ ಎರಡನೆಯ ರಾಜರುಗಳು 


“SEC KX Cd. 62 
7E.C. X, Kl 198, Bp: 4 
8 Indian Culture, Vol. 6; 1939-40, pp: 429-37 


೭೬ ಮಾನವಿಕೆ ಕರ್ಣಾಟಕ 


ಎಂದು ನಂಬಲರ್ಕ್‌ವಾದೆ ನಿದರ್ಶನಗಳಿಂದ ಸ್ಪಷ್ಟ ಪಡಿಸಿದ್ದಾರೆ. ಆದರೆ ಅವರ ಈ ' 


ಲೇಖನದಿಂದ ಮಹೇಂದ್ರನ ತರುವಾಯ ಯಾರು ನೊಳಂಬಸಿಂಹಾಸನವನ್ನು ಏರಿದರು 
ಮತ್ತು ಅಯ್ಯಪದೇವನ ಮೊದಲನೆಯ ಕಾಲಕ್ಕೂ (ಕ್ರಿ.ಶ. ೯೧೮) ಮಹೇಂದ್ರನ 
ಕಡೆಯ ಕಾಲಕ್ಕೂ (ಕ್ರಿ.ಶ. ೮೯೫) ಮಧ್ಯೆ ಇದ್ದ ೨೦ ವರ್ಷಗಳ ಅಂತರದಲ್ಲಿ 
ನೊಳಂಬವಾಡಿ ಯಾರ ವಶದಲ್ಲಿತ್ತು ಹಾಗೂ ಅದನ್ನು ಆಳುತ್ತಿದ್ದೆವೆರು ಯಾರು 
ಎಂಬುದಕ್ಕೆ ಸಮರ್ಪಕವಾದ ಉತ್ತರ ದೊರೆಯುವುದಿಲ್ಲ. ಆದುದರಿಂದ ನಾನು ಈ 
ಲೇಖನದಲ್ಲಿ ಮಹೇಂದ್ರನ ತರುವಾಯ ಅಯ್ಯಪದೇವ ಪಟ್ಟಕ್ಕೆ ಬಂದು ಕ್ರಿ.ಶ. 
೮೯೬ರಿಂದ ಸು. ೯೩೫ರ ವರೆಗೆ ರಾಜ್ಯವಾಳಿದ; ಹಾಗೂ ಮೆದ್ದೆಗಿರಿ ಶಾಸನದ 
ನೊಳಂಬಾಧಿರಾಜ ನೊಳಿಪಯ್ಯ ಮತ್ತು ಅಯ್ಯಪದೇವ ಇಬ್ಬರು ಒಬ್ಬರೇ ಎಂದು 
ಕೆಳಕಂಡ ಆಧಾರದ ಮೇಲೆ ಹೇಳುತ್ತೇನೆ. 

ನೊಳಂಬಾಧಿರಾಜ ಮಹೇಂದ್ರನ ಮರಣಾನಂತರ ಅಂದರೆ ಕ್ರಿ.ಶ. ೮೯೫ರ 
ಅನಂತರ ಅವನ ಮಗನಾದ ಅಯ್ಯಸದೇವ ಪಟ್ಟಕ್ಕೆ ಬಂದನೆಂದು ಹೇಳಲು ಸಾಕಷ್ಟು 
ನಿದರ್ಶನಗಳು ಉಂಟು. ಹೇಮಾವತಿ ಶಾಸನ? ಧರ್ಮಪುರಿ ಶಾಸನೋ ಹಾಗೂ 
ಕಳಕಟ್ಟೂರು ಶಾಸನದಲ್ಲಿ1! ದೊರಕುವ ವಂಶಾವಳಿಯಲ್ಲಿ ಮಹೇಂದ್ರನ ಅನಂತರ 
ಅಯ್ಯಪದೇವನೇ ಪಟ್ಟಕ್ಕೆ ಬಂದನೆಂದು ತಿಳಿಯುತ್ತದೆ. ಕ್ರಿ.ಶ. ೮೯೮ರ ಮದ್ದಗಿರಿ 
ಶಾಸನದಲ್ಲಿ12 ನೊಳಂಬಾಧಿರಾಜ ನೊಳಿಸಯ್ಯ ರಾಜ್ಯವಾಳುತ್ತಿದ್ದನೆಂದು ಹೇಳಿದೆ. 
ಈ ಶಾಸನದ ನೊಳಂಬಾಧಿರಾಜ ನೊಳಿಪಯ್ಯ ಅಯ್ಯಪದೇವನೆಂದೇ ಕೈಸರ ವಾದ. 
ಆದರೆ ಕೃಷ್ಣ ಶಾಸ್ತ್ರಿಗಳು ಈತ ಅವನಿ ಶಾಸನದ” ಈರಿವ ನೊಳಂಬನೆಂದು ಹೇಳುತ್ತಾಕೆ. 
ಮದ್ದ ಗಿರಿ ಶಾಸನದ ಕಾಲ ಕ್ರಿ.ಶ. ೮೯೮. ಈ ಶಾಸನದಲ್ಲಿ ನೊಳಂಬಾಧಿರಾಜ ನೊಳಿಸಯ್ಯ 
ಪಂಚಮಹಾಶಬ್ಬ, ಪಲ್ಲವಾನ್ವಯ, ಪೃಢ್ವಿವಲ್ಲಭ, ಪಲ್ಲವಕುಲತಿಲಕ, ಏಕಪಾಕ್ಯ 
ಮುಂತಾದ ಬಿರುದುಗಳನ್ನು ಹೊಂದಿದ್ದಾನೆ. ಈ ಬಿರುದುಗಳು ಆತನ ಸ್ವಾತಂತ್ರ್ಯ 
ಹಾಗೂ ಸಾರ್ವಭೌಮತ್ವವನ್ನೇ ತೋರಿಸುತ್ತವೆ. ಅವನಿ ಶಾಸನದಲ್ಲಿ ಈರಿವ ನೊಳಂಬ 
ಮಹೇಂದ್ರನ ಮರಣದ ಸಮಯದಲ್ಲಿ ಅಂದರೆ ಕ್ರಿ.ಶ. ಸು. ೮೯೫ರಲ್ಲಿ ಇನ್ನೂ ಚಿಕ್ಕ 
ಹುಡುಗನಾಗಿದ್ದ ನೆಂದು ಹೇಳಿದೆ. ಆದ್ದರಿಂದ ಕೇವಲ ಮೂರು ವರ್ಷಗಳ ಅನಂತರ, 
ಅಂದರೆ ಕ್ರಿ.ಶ. ೮೯೮ರಲ್ಲಿ ಬರೆಯಲಾದ ಈ ಶಾಸನದಲ್ಲಿ ನೊಳಂಬಾಧಿರಾಜ 
ನೊಳಿಸಯ್ಯ ಸ್ವತಂತ್ರನಾಗಿ ಆಳುತ್ತಿದ್ದ ನೆಂಬುದು ಅತಿಶಯವಾಗಿ ಕಾಣುತ್ತದೆ. 
ಆದ್ದರಿಂದ ಮದ್ದಗಿರಿ ಶಾಸನದ ನೊಳಂಬಾಧಿರಾಜ ನೊಳಿಷಯ್ಯ ಅವನಿ ಶಾಸನದ 


HEC 81151 28 

9೬.1 1: 8೫೫,೧೦೬ TNE 23 
iL 1010, 38 

33 5, ಛಿ. 211 1/1, 52 

13 ಯ ಹಬ್ಬ 


ಶೆ 
೫ 


ನೊಳಂಬ ಅಯ್ಯ ಷದೇನನ ಕಾಲ ೭೬ 


ಈರಿವ ನೊಳಂಬನಾಗಿರಲಾರ, ಮದ್ದಗಿರಿ ಶಾಸನದಲ್ಲಿ ಏಕವಾಕ್ಯ ನೊಳಂಬಾಧಿರಾಜ 
ನೊಳಿಷಯ್ಯ ನಾಲ್‌ಗಾವುಣ್ಣ ಕಡೆಯನಿಗೆ ಕೊಡುಗೆಯನ್ನು ನೀಡಿದನೆಂದು ಹೇಳಿದೆ. 
ಶಾಸನದ ಕಡೆಯ ಸಾಲಿನಲ್ಲಿ ಕೆಲ ಅಕ್ಷರಗಳು ಅಳಿಸಿಹೋಗಿನೆ. ನಂದಿನೊಳೆಂಬನೃಪ 
ಕೆಲವು ದಾನಗಳನ್ನು ಕೊಟ್ಟ ನೆಂದು ಹೇಳಿದೆ... ಈ ನಂದಿನೊಳೆಂಬನ್ಸ್ನಪ ಮೇಲಿನ 
ಸಾಲುಗಳಲ್ಲಿ ಹೇಳಿರುವ ನೊಳಂಬಾಧಿರಾಜ ನೊಳಿಸಯ್ಯನೇ ಇರಬೇಕು... ನೊಳಂಬ 
ವಂಶದಲ್ಲಿ ನಂದಿನೊಳಂಬನೆಂಬ ಹೆಸರನ್ನು ಹೊಂದಿದ್ದ ರಾಜ ಇದುವರೆಗೂ 
ಯಾರೂ ಸಿಕ್ಕಿಲ್ಲ. ಹೇಮಾವತಿ ಶಾಸನದಲ್ಲಿ! ನನ್ನಿಗಾಶ್ರಯ ಆಯ್ಯಪದೇವನನ್ನು 
ನನ್ನಿನೊಳಂಬ ನೃಪನೆಂದು ಕರೆಯಲಾಗಿದೆ. ಈತನಿಗೆ ನನ್ನಿಗಾಶ್ರಯ, ನನ್ನಿಗ 
ಮುಂತಾದ ಬಿರುದುಗಳಿದ್ದು ವು.38 ಆದ್ದರಿಂದ "ನನ್ನಿ ನೊಳಂಬ ನೃಪ” ಎಂಬುದು 
ಲಿಪಿಕಾರನ ತಪ್ಪಿ ನಿಂದಾಗಿ “ ನಂದಿ ನೊಳಂಬ ನೃಪ ' ನೆಂದಾಗಿರಲೂ ಸಾಧ್ಯ. ಆದ್ದರಿಂದ 
ರೈಸ್‌ ಹೇಳುವ ಹಾಗೆ,36 ಮದ್ದಗಿರಿ ಶಾಸನದ ನೊಳಂಬಾಧಿರಾಜ ನೊಳಿಸಯ್ಯ, 
ನೊಳಿನಯ್ಯ, ಅಯ್ಯಪ ಈ ಹೆಸರುಗಳಲ್ಲಿ ಸಾಮ್ಯ ಬಹಳವಿರುವುದರಿಂದ ಈತ ಅಯ್ಯಪ 
ದೇವನೇ ಇರಬೇಕು. ಪ್ರಾಯಶಃ ಈತ ಪಟ್ಟಕ್ಕೆ ಬಂದ ಮೊದಲಲ್ಲಿ ನೊಳಿಸಯ್ಯ 
ನೆಂಬ ಬಿರುದನ್ನು ಹೊಂದಿದ್ದು ಇಲಕ್ರಮೇಣ ಈ ಹೆಸರನ್ನು ಆತ ಉಪಯೋಗಿಸದೆ 
ಇರಬಹುದು, ಈ ತರಹದ ಸನ್ನಿವೇಶಗಳು ಚರಿತ್ರೆಯಲ್ಲಿ ವಿರಳವಾದರೂ ಅಸಂಭವ 
ಪಾದವೇನಲ್ಲ. ಇಂತಹ ಒಂದು ಪ್ರಸಂಗಕ್ಕೆ ನೊಳಂಬರ ಇತಿಹಾಸದಲ್ಲಿಯೇ ಒಂದು 
ಉದಾಹರಣೆಯನ್ನು ಕೊಡಬಹುದು. ಅಯ್ಯಪದೇವನ ಮಗನಾದ ಈರಿನ ನೊಳಂಬ 
ದಿಲೀಪ ಕ್ರಿ.ಶ. ಸು. ೯೪೨ರಲ್ಲಿ ಪಟ್ಟಿ ಕ್ಕೆ ಬಂದ. ಈತ ಏಕವಾಕ್ಯ, ಈರಿವ ನೊಳಂಬ 
ನೊಳಿಸಯ್ಯ, ನೊಳೆಂಬಾಧಿರಾಜ, ಪಲವರಾಮ, ಪಲರೊಡೆಗಂಡ ಇತ್ಯಾದಿ ಬಿರುದು 
ಗಳನ್ನು ಹೊಂದಿದ್ದ. ಕ್ರಿ.ಶ. ೯೫೦ರ ಅನಂತರ ಬರೆಯಲಾದ ಈತನ ಶಾಸನಗಳಲ್ಲಿ 
ಇವನನ್ನು ನೊಳೆಂಬಾಧಿರಾಜ ನೊಳಿಪಯ್ಯನೆಂದು ಮಾತ್ರ ಸಂಬೋಧಿಸಲಾಗಿದೆ. ಈತನ 
ಮುಖ್ಯ ಹೆಸರಾದ ದಿಲೀಪನೆಂಬುದೇ ಈ ಶಾಸನಗಳಲ್ಲಿ ಇಲ್ಲ, ಆದ್ದರಿಂದ ಅನೇಕರು 
ಷ್ಣ ನೊಳಿಪಯ್ಯ ದಿಲೀಪನ ಮಗನೆಂದು ಭಾವಿಸಿದ್ದರು. ಆದರೆ ದಿಲೀಪನ ಮೊಮ್ಮಗ 
ನಾದ ಪೊಳಲ್ಫೋರನ ಕಂಬದೂರು ಶಾಸನದಿಂದ!” ಕ್ರಿ.ಶ. ೯೬೫ರಲ್ಲಿ ದಿಲೀಪ ಇನ್ನೂ 
ಬದುಕಿದ್ದ ನೆಂದು ತಿಳಿಯುವುದರಿಂದ ದಿಲೀಪ: ಈರಿವ ನೊಳಂಬ ನೊಳಿಸಯ್ಯ ನೆಂಬ 
ಹೆಸರಿನಲ್ಲಿ ರಾಜ್ಯವಾಳುತ್ತಿ ದ್ವನೆಂದು ತಿಳಿದುಬರುತ್ತದೆ.38 


MW BO CNIS. 28 

15 E.C. XII Si. 39, X1 Cd. 62 

16 E,C. ೫11, Mi. 57 Introduction 
17 5.1.1. IX, Pt. I No: 30 

18 Q.J.M.S. Vol. 48, 0. 36 


೭೮ ಮಾನವಿಕ ಕರ್ಣಾಟಕ 


ಅನಂತಪುರ ಜಿಲ್ಲೆಯ ಹೇಮಾವತೀ ಶಾಸನದಲ್ಲಿ19 ಅಯ್ಯಪದೇವನೊಂದಿಗೆ 
ಮಹೇಂದ್ರಾಧಿರಾಜ ಕೆಲವು ದಾನಗಳನ್ನು ಮಾಡಿದನೆಂದು ಹೇಳಿದೆ. ಲಿಪಿಯ 
ಆಧಾರದ ಮೇಲೆ ಈ ಶಾಸನ ಕ್ರಿ.ಶ. ೯ನೆಯ ಶತಮಾನದ್ಲಿಂದು ನಿರ್ಧರಿಸಲಾಗಿದೆ, 
ಆದ್ದರಿಂದ ಈ ಶಾಸನದ ಮಹೇಂದ್ರ ಒಂದನೆಯ ಸೊಳಲ್ಬೋರನ ಮಗ ಒಂದನೆಯ 
ಮಹೇಂದ್ರನೇ ಆಗಿರಬೇಕು. . ಮಹೇಂದ್ರನ ಜೀವಿತಕಾಲದಲ್ಲಿಯೇ ಅಯ್ಯಪದೇವ 
ದಾನಧರ್ಮಾದಿಗಳನ್ನು ಮಾಡುವಷ್ಟು ಪ್ರಾಪ್ರವಯಸ್ಸುವಾಗಿದ್ದ ನೆಂದು ತಿಳಿದುಬರುತ್ತದೆ. 
ಇದಲ್ಲದೆ ಕ್ರಿ.ಶ. ೯೧೯ರ ಜಕ್ಕುಸಂದ್ರ ಶಾಸನದಲ್ಲಿ ಅಯ್ಯಪದೇವನ ಮಗ ನೊಳಿಪ 
ರಾಜ್ಯವಾಳುತ್ತಿದ್ದ ನೆಂದು ಹೇಳಿದೆ. ಕ್ರಿ.ಶ. ೯೨೩ರ ಕಡಬಗೆರೆ ಶಾಸನದಲ್ಲಿ?! ಅಯ್ಯಪ 
ದೇವನ ಮಗ ಅಣ್ಣಿಗ ರಾಜ್ಯವಾಳುತ್ತಿದ್ದ ನೆಂದು ಹೇಳಿದೆ. ಹಾಗೂ ಅಯ್ಯಪದೇವನ 
ಮೊಮ್ಮಗನಾದ ಇರುಳಚೋರ ಕ್ರಿ.ಶ. ೯೨೯ರಲ್ಲಿ ರಾಜ್ಯವಾಳುತ್ತಿದ್ದ ನೆಂದು ಧರ್ಮಪುರಿ 
ಶಾಸನದಲ್ಲಿ ಹೇಳಿದೆ.?: ಆದ್ದರಿಂದ ಅಯ್ಯಪದೇವ ಮಹೇಂದ್ರನ ಮರಣದ ಸಮಯ 
ದಲ್ಲಿ ಪ್ರಾಪ್ರವಯಸ್ಪುನಾಗಿದ್ದು ಕ್ರಿ.ಶ. ೯೦೦ರಷ್ಟರ ಹೊತ್ತಿಗೆ ಇಬ್ಬರು ಮಕ್ಕುಳ ತಂದೆ 
ಯಾಗಿದ್ದ ನೆಂದೂ ಹೇಳಬಹುದು. 

ಮಹೇಂದ್ರನ ಮರಣಕಾಲದಲ್ಲಿ ದೀವಬ್ಬರಸಿಯ ಮಗ ಈರಿವ ನೊಳಂಬ ಇನ್ನೂ 
ಸಣ್ಣ ಹುಡುಗನಾಗಿದ್ದ ನೆಂದೂ ದೀವಬ್ಬರಸಿ ತನ್ನ ಮಗನ ರಾಜ್ಯ ಭಾರದ ದಿನಗಳನ್ನು 
ನಿರೀಕ್ಷಸುತ್ತಿದ್ದ ಳೆಂದೂ ಅವನಿ ಶಾಸನದಲ್ಲಿ8 ಹೇಳಿದೆ. ಕ್ರಿ.ಶ. ೮೯೬ರಲ್ಲಿ ರಾಜ ಮನೋಜ 
ಪೊಳಲ್ಬೊ ೇರನಿಗೆ ಇನ್ನೂ ರಾಜ್ಯಭಾರವನ್ನು ಹೊರಲಾರದಂಥ ಸಣ್ಣ ಮಗನಿದ್ದ ನೆಂಬುದು 
ನಂಬಲಸಾಧ್ಯವಾದ ವಿಷಯ. ಏಕೆಂದರೆ ಪೊಳಲ್ಹೋರ ಕಡೆಯ ಪಕ್ಷ ಕ್ರಿ.ಶ. ೮೩೦೦-೩೫ರ 
ಹೊತ್ತಿಗೆ ಪಟ್ಟಕ್ಕೆ ಬಂದ. ಪೊಳಲ್ಬೋರನ ತಂದೆಯಾದ ಚಾರುಪೊನ್ನೇರ ಕ್ರಿ.ಶ. 
೮೨೮ರಲ್ಲಿ ಗಂಗರಾಚಮಲ್ಲನ ಕೈಕೆಳಗೆ ಆಳುತ್ತಿದ್ದ... ಸೇಲಂ ಜಿಲ್ಲೆಯಲ್ಲಿರುವ 
ರಾಯಕೋಟಾ ಶಾಸನದಲ್ಲಿ! ಮಹಾವಲಿಬಾಣರಸರು ಗಂಗನಾಡು, ಪೊಳಮಲೆನಾಡು, 
ಮುಂತಾದವುಗಳನ್ನು ಆಳುತ್ತಿದ್ದು ಮಣ್ಣಿಯ ಮೇಲೆ (ಬೆಂಗಳೂರು ಜಿಲ್ಲೆ) 
ಯುದ್ಧಕ್ಕೆ ಹೋದಾಗ ಕಾವಮಲ್ಲನ (ಪ್ರಾಯಶಃ ರಾಚಮಲ್ಲನ) ರಕ್ಷಿ ಪೊನ್ನೇರನೂ 
(ಚಾರು ಪೊನ್ನೋರ) ವೈಡುಂಬನೂ ಯುದ್ಧಮಾಡಲು ಮಣ್ಣಿಗೆ ಬಂದರು ಎಂದು 
ಹೇಳಿದೆ. ಈ ಶಾಸನ ಮಹಾವಲೀ ಬಾಣಂಸನ ನಾಲ್ವುನೆಯ ವರ್ಷದ್ದೆಂದು ಅದರಲ್ಲೇ 
ಬರೆದಿದೆ. ಈ ಶಾಸನದ ಮಹಾವಲೀ ಬಾಣರಸ ಎರಡನೆಯ ವಿಜಯಾದಿತ್ಯ ಪ್ರಭುಮೇರು 


19 710, 12 of 1927; 5.11, IX Pt. I No. 19 
F.C. IX D8 

೫ 271 of 1918; 5.1.1. IX Pt. 1 No. 57 

* 198 of 1910; 5.11. IX Pt: I No. 23 
“EC, X, Mb 38 

೩ No. 2 of 1900; 5.1.1. VII No. 2 


ನೊಳಂಬ ಆಯ್ಕ ಪದೇವನ ಕಾಲ ೯ 


ವೆಂದು ಪಂಚಮುಖಿಯವರ ಅಭಿಪ್ರಾಯ.2 ಈ ಅಭಿಪ್ರಾಯ ಸರಿಯಾಗಿರಲಾರದು. 
ಏಕೆಂದರೆ ಎರಡನೆಯ ವಿಜಯಾದಿತ್ಯ ಕ್ರಿ.ಶ. ರ್ಲ೫-೯೧೦ರಲ್ಲಿ ಆಳಿದ.26 ಈ 
ಕಾಲದಲ್ಲಿ ಆಳುತ್ತಿದ್ದ ನೊಳಂಬರ ದೊರೆಯೆಂದರೆ ಒಂದನೆಯ ಪೊಳಲ್ಹೋರನ ಮಗ 
ಒಂದನೆಯ ಮಹೇಂದ್ರ (ಕ್ರಿ.ಶ. ಸು. ೮೭೦-೮೯೭) ಮತ್ತು ಅವನ ಮಗ ಅಯ್ಯಪ 
ದೇವ (ಕ್ರಿ.ಶ. ಸು. ೮೯೬-೯೩೫). ಆದ್ದರಿಂದ ರಾಯಕೋಟಾ ಶಾಸನದ ಮಹಾವಲೀ 
ವಾಣರಸ ಎರಡನೆಯ ವಿಜಯಾದಿತ್ಯನಾಗಿರಲಾರ. ಈ ಶಾಸನದ ಮಹಾವಲೀ 
ಬಾಣರಸ ಒಂದನೆಯ ವಿಕ್ರಮಾದಿತ್ಯನ ಮಗನಾದ ವಧುವಲ್ಲಭ ಮಲ್ಲಿದೇವನಿರಲೂ 
ಸಾಧ್ಯ, ಈತ ರಾಜ್ಯವಾಳಿದ ಕಾಲ ಕ್ರಿ.ಶ. ಸು, ೮೨೪-೮೪೩.೭7 ಈತ ತೆಲುಗು 
ಚೋಳರನ್ನು ಸೋಲಿಸಿ ಅವರ ರಾಜ್ಯವಾದ ರೇನಾಡನ್ನು ವಶಪಡಿಸಿಕೊಂಡ. ಈ 
ಸಮಯದಲ್ಲಿ ಮಲ್ಲಿದೇವ ಪ್ರಾಯಶಃ ಆ ಪ್ರಾಂತ್ಯದಲ್ಲಿ ಆಳುತ್ತಿದ್ದ ವೈಡುಂಬರ ಮೇಲೂ 
ಯುದ್ಧ ಮಾಡಿರಬಹುದು. ರಾಯಕೋಟಾ ಶಾಸನದಲ್ಲಿ ಈತ ಗಂಗನಾಡನ್ನು 
ಆಳುತ್ತಿದ್ದ ನೆಂದು ತಿಳಿಸಿದೆ. ಬಾಣರ ವಶದಲ್ಲಿದ್ದ ಗಂಗನಾಡೆಂದರೆ ಗಂಗರು ಸಾಸಿರ 
ಪ್ರಾಂತ್ಯ. ಈ ಪ್ರಾಂತ್ಯ ಪ್ರಾಯಶಃ ಈಗಿನ ಕೋಲಾರ, ಬೆಂಗಳೊರು ಜಿಲ್ಲೆಗಳ 
ನ್ನೊಳಗೊಂಡಿತ್ತು. ಗಂಗನಾಡು ಪ್ರಾಂತ್ಯ ಬಾಣರ ವಶದಲ್ಲಿತ್ತೆಂದು ಕ್ರಿ.ಶ. ೮೦೬ರೆ 
ರಾಷ್ಟ್ರಕೂಟ ಮೂರನೆಯ ಗೋವಿಂದನ ನಂದಿ ತಾಮ್ರ ಶಾಸನದಿಂದ ತಿಳಿಯುತ್ತ ದೆ.39 
ಒಂದನೆಯ ರಾಚಮಲ್ಲನ ಮಣ್ರಿ ತಾಮ್ರಶಾಸನ ರಾಚಮಲ್ಲ ತನ್ನ ವೈರಿಗಳೆಲ್ಲರನ್ನೂ 
ನಿರ್ಮೂಲಮಾಡಿ ಕ್ರಿ.ಶ. ೮೨೮ರಲ್ಲಿ ರಾಜ್ಯವಾಳುತ್ತಿದ್ದ ನೆಂದು ತಿಳಿಸಿದೆ. ಆದ್ದರಿಂದ 
ರಾಚಮಲ್ಲ ಆಗತಾನೇ ಮಣ್ಣಿ ಮತ್ತು ಸುತ್ತಮುತ್ತಲ ಭಾಗಗಳನ್ನು ಶತ್ರುಗಳಿಂದ 
ಆಕ್ರಮಿಸಿಕೊಂಡಿದ್ದ ನೆಂಬುದು ನಿಸ್ಸಂದೇಹ.33 ಏಕೆಂದರೆ ಈ ಪ್ರಾಂತ್ಯ ಸ್ರಿ.ಶ.೮೨೮ಕ್ಕೆ 
ಮುಂಚೆ ಬಾಣರ ವಶದಲ್ಲಿತ್ತು3: ಈ ಶಾಸನದಲ್ಲಿ ಕೊಟ್ಟಿರುವ ಮಹಾವಲಿ 
ಬಾಣರಸನ ಅಂದರೆ ವಧುವಲ್ಲಭ ಮಲ್ಲಿದೇವನ ನಾಲ್ಕನೆಯ ವರ್ಷವೂ ಹಾಗೂ ಮಣ್ಣಿ 
ತಾಮ್ರಶಾಸನದ ಕಾಲವೂ (ಕ್ರಿ.ಶ. ೯೨೮) ಒಂದೇ ಆಗಿರುವುದರಿಂದ. ಬಾಣರಸ 
ಮಲ್ಲಿದೇವನೇ ಈ ಶಾಸನದ ಮಹಾವಲಿ ಬಾಣರಸ ಆಗಿರಬೇಕು. 


(ಈಸಾ 


28 E,], XXIV p. 188 

26 J.1.H. Vol. $KXIX ೧. 165 

27 M.S. Govinda Swamy: The Role of Feudatories in 
Pallava History, p. 13 

28 Ibid 

29 327 of 1912; S.LLIX, Pt. 1, No.6 

30 M.A.R. 1913-14, 00. 68-70 

31 1.1.11, Vol. XXIX, p: 171 

32 M.A.R. 1913-14, p. 68-70; No. 20f 1900; 5.1.1. VIL, No.2 


೪೦ ಮಾನವಿಕ ಕರ್ಣಾಟಕ 


ಈ ಶಾಸನದ ಪ್ರಕಾರ ಪೊಳಲ್ಹೋರನ ತಂದೆಯಾದ ಚಾರು ಪೊನ್ನೇರ ಕ್ರಿ 
೮೨೮ರಲ್ಲಿ ರಾ oR ದ್ದ. ಚಾರು ಪೊನ್ನೇರ ಯಾವಾಗ ಕಾಲವಾದ ಭೀ 
ಸರಿಯಾಗಿ ಗೊತ್ತಿಲ್ಲ. ಈತ ಕ್ರಿ.ಶ. ೮೨೮ರ ಅನಂತರ ಸ್ವಲ್ಪಕಾಲವಾದರೂ 
ಆಳಿರಬಹುದು. ಇವನ ಮಗನಾದ ನೊಳೆಂಬಾಧಿರಾಜ ಪೊಳಲ್ಬೋರ ಮೊದಲನೆಯ ' 
ರಾಚಮಲ್ಲನ (ಕ್ರಿ.ಶ. ೮೧೮-೩೫) ಹಾಗೂ ಎರೆಯಂಗ ನೀತಿಮಾರ್ಗನ (ಕ್ರಿ.ಶ. ಸು 
೮೩೭-೭೦) ಕೈಕೆಳಗೆ ಆಳುತ್ತಿದ್ದ.383 ರಾಚಮಲ್ಲನ ಮಗಳು ಹಾಗೂ ನೀತಿಮಾರ್ಗನ 
ತಂಗಿಯಾದ ಜಾಯಬ್ಬೆ ಯನು ಸ ಸೊಳಲ್ಬೋರ ಮದುವೆಯಾದ.34 ಇವನು ಮೊದಲನೆಯ ' 
ರಾಚಮಲ್ಲನ ಸಾಮಂತನಾಗಿದ್ದ ನೆಂದಮೇಲೆ ಈತ ಕ್ರಿ.ಶ. ೮೩೫ಕ್ಕೆ ಮುಂಚೆಯೇ ಅಂದರೆ ' 
ರಾಚಮಲ್ಲನ ಮರಣಕ್ಕೆ ಮುಂಚೆಯೇ ಪಟ ಕ್ಕ ಬಂದಿರಬೇಕು. ಅಂದರೆ ಕಠಿಷ್ಠಪಕ್ಷ ' 
೮೩೦-೩೫ರ ಒಳಗೆ ಪಟ್ಟ ಕೈ ಬಂದಿರಬೇಕು. ಕ್ರಿ ಅಸೆ ೮೩೦ರ ಹೊತ್ತಿಗಾಗಲೇ ಪೊಳಲ್ಟೋರ 
ನಿಗೆ ಸಾಕಷ್ಟು ವಯಸ್ಸಾ ಗಿತ್ತು. ಚಳ್ಳಕೆರೆಯ ಒಂದು ಶಾಸನದಲ್ಲಿ35 ಪರಮೇಶ್ವರ ' 
ಪಲಾಧಿನಾಭನೂ ಆತನ ಮಗ sia ಪ್ರಭೂತವರ್ಷ ಪ್ರತಾಪಾವ 
ಲೋಕವಲ್ಲಭನ ಕೈಕೆಳಗೆ ಆಳುತ್ತಿದ್ದರೆಂದು ತಿಳಿಸಿದೆ... ಈ ಪ್ರ ಭೂತವರ್ಷ 
ಪ್ರತಾಪಾವ ಲೋಕವಲ್ಲಭ ರಾಷ್ಟ್ರಕೂಟ ಮೂರನೆಯ ಗೋವಿಂದನೆಂದು ಎ. ಎಸ್‌. 
ಅಳತೇಕರ್‌ ಹೇಳಿದ್ದಾರೆ.36 ಪರಮೇಶ್ವರ ಪಲ್ಲವಾದಿ ರಾಜ ಸಿಂಹಪೋತನ ಮಗನೆಂದು ' 
ಮತ್ತೊಂದು ಶಾಸನದಿಂದ ತಿಳಿದುಬರುತ್ತ ದೈ? ಹೇಮಾವತೀ ಶಾಸನದ ಪ್ರಕಾರ38 
ಸಿಂಹಪೋತನ ಮಗ ಚಾರುಪೊನ್ನೇರನೆಂದೂ ಆತನ ಮಗ ಪೊಳಲ್ಬೋರನೆಂದೂ ' 
ತಿಳಿದುಬರುತ್ತದೆ. ಆದ್ದರಿಂದ ಚಳ್ಳಕೆರೆ ಶಾಸನದಲ್ಲಿ ಕೊಟ್ಟಿರುವ ಸಿಂಹಸೋತನ 
ಮಗ ಪರಮೇಶ್ವರ ಪಲ್ಲವಾಧಿರಾಜ ಹಾಗೂ ಮೊಮ್ಮಗ ಪಲ್ಲವ ಮಲ್ಲರು ಹೇಮಾವತೀ 
ಶಾಸನದ ಚಾರುಪೊನ್ನೇರ ಹಾಗೂ ಅವನ ಮಗ ಸೊಳಲ್ಬೋಕರಿರಬೇಕು. ಪ್ರಭೂತ 
ವರ್ಷ ಗೋವಿಂದನ (ಮೂರನೆಯ ಗೋವಿಂದ) ಆಳ್ವಿಕೆಯ ಕಾಲ ಕ್ರಿ. ಶ. ೭೯೨ರಿಂದ 
೮೧೪.39 ಮದರೀಕಲ್ಲು, ತೊಂಡೂರು ೧೨, ಅಮ್ಮವಳ್ಳಿ ೧೨, ಕೋಲೂರು 
೧೨, ಗವಗಣೂರು ೩೦ನ್ನು ಪಲ್ಲವಮಲ್ಲ ಆಳುತ್ತಿದ್ದ ನೆಂದು ಈ ಶಾಸನದಲ್ಲಿ ಹೇಳಿದೆ, 
ಆದ್ದರಿಂದ ಕ್ರಿ.ಶ. ೮೧೪ರ ಹೊತ್ತಿಗೆ ಪಲ್ಲವಮಲ್ಲ ಕನಿಷ್ಠಪಕ್ಷ ೧೦ ವರ್ಷದ ಹುಡುಗ 
ನಾದರೂ ಆಗಿದ್ದಿರಬೇಕು. 


೬ ಹು. ೧ 


ಕಿ ೫.ಛ. ೫11, 7 ೧ 47; Ibid, KL.79 

ECT, Si: 24,3885 pS 

CRT 01, ಕಿತ 

36. Rashtrakutas and Their Times, p.63, A,S. Altekar 
ARE KL C138 

ಹಸ. ಹಗು SIN 

 Altekar: Op. Cit. p- 63 


ನೊಳಂಬ ಅಯ್ಯ ಪದವೇವನ ಕಾಲ ೮೧ 


ಅವನಿ ಶಾಸನದಲ್ಲಿ ಮಹೇಂದ್ರನ ಮರಣ ಕಾಲದಲ್ಲಿ, ಅಂದರೆ ಕ್ರಿ.ಶ. ೮೯೬ರಲ್ಲಿ 
ಈರಿವ ನೊಳಂಬ ಇನ್ನೂ ಚಿಕ್ಕಹುಡುಗನಾಗಿದ್ದ ನೆಂದು ಹೇಳಿದೆ. ಆ ಕಾಲದಲ್ಲಿ 
ಅವನಿಗೆ ಅತಿ ಹೆಚ್ಚೆಂದರೆ ಹತ್ತು- ಹನ್ನೆರಡು ವರ್ಷ ವಯಸ್ಸಾಗಿರಬಹುದು. 
ಹಾಗಿದ್ದಲ್ಲಿ ಈರಿವ ನೊಳಂಬ ಕ್ರಿ.ಶ. ೮೮೫ರಲ್ಲಿ ಹುಟ್ಟಿರಬೇಕು ಹಾಗೂ ಪೊಳಲ್ಟೋ 
ರನಿಗೆ ಆಗ ಸುಮಾರು ೮೦ ವರ್ಷ ವಯಸ್ಸಾಗಿರಬೇಕು. ಇಷ್ಟು ಇಳಿವಯಸ್ಸಿನಲ್ಲಿ 
ಸೊಳಲ್ಬೋರನಿಗೆ ಈರಿವ ನೊಳಂಬ ಹುಟ್ಟಿ ದನೆಂದು ಹೇಳಿದರೆ ಅದು ಅತಿ ಅಸ್ತಾ 
ಭಾವಿಕ ಹಾಗೂ ನಂಬಲಸಾಧ್ಯವಾದ ವಿಷಯವಾಗಿ ತೋರುತ್ತದೆ. ಆದುದರಿಂದ 
ಈರಿವ ನೊಳಂಬ ಮಹೇಂದ್ರನ ಬಲತಮ್ಮನಾಗಿರಲಾರ, ಹಾಗೂ ಅವನು ಕೃಷ್ಣ ಶಾಸ್ತ್ರಿಗಳು 
ಹೇಳಿರುವ ಪ್ರಕಾರ ಮಹೇಂದ್ರನ ತರುವಾಯ ಪ ನ, ಕ್ವ ಬಂದಿರಲಾರ. ಏಕೆಂದರೆ 
ಆಗಲೇ ಪ್ರಾಪ್ತ, ವಯಸ್ಕುನಾಗಿದ್ದ ಅಯ್ಯಪದೇವ ಮಹೇಂದ್ರನ ಮರಣದ ಸಮಯದಲ್ಲಿ 
ಇನ್ನೂ ಚಿಕ್ಕು ಹುಡುಗನಾಗಿದ್ದ ಈರಿವ ನೊಳಂಬನಿಗೆ ತನಗೆ ಬರಬೇಕಾದ ಸಿಂಹಾಸನ 
ಹೋಗುವುದನ್ನು ನೋಡಿಕೊಂಡು ಸುಮ್ಮನಿದ್ದಿರಲಾರ. ಆದುದರಿಂದ ಅಯ್ಯಪದೇವನೇ 
ಮಹೇಂದ್ರನ ತರುವಾಯ ಪಟ್ಟ ಕ್ರೈ ಬಂದನೆಂದು ಹೇಳಬಹುದು. ಅವರಿ ಶಾಸನವನ್ನು 
ಚಾರಿತ್ರಿಕವಾಗಿ ಯಾವ ವಿಧದಲ್ಲಿಯೂ ಕ್ರಿ.ಶ. ೯ನೆಯ ಶತಮಾನಕ್ಕೆ ಸೇರಿಸುವುದ 
ಕ್ಹಾಗದೆ ಇರುವುದರಿಂದ ಸಾಲೆತೊರೆ ಅವರ ಅಭಿಪ್ರಾಯದಂತೆ ಈ ಶಾಸನ ಕ್ರಿ.ಶ. 
೧೦ನೆಯ ಶತಮಾನದ ಉತ್ತರಾರ್ಧಕ್ಕೆ ಸೇರಿದ್ದೆಂದು ಹೇಳಬಹುದು. 

ನೊಳಂಬಾಧಿರಾಜ ಮಹೇಂದ್ರ ಕ್ರಿ.ಶ. ಸುಮಾರು ೮೯೬ರಲ್ಲಿ ಸಂಗವಾಡಿ 
ಯನ್ನು ಆಕ್ರಮಿಸಿಕೊಂಡು ಗಂಗರ ಜೊತೆ ಯುದ್ಧಮಾಡಿ ಮಡಿದ.40. ಈತನ 
ತರುವಾಯ ಪಟ್ಟಕ್ಕೆ ಬಂದ ಈತನ ಮಗ ಅಯ್ಯಪದೇವ ತನ್ನ ವಂಶಕ್ಕೆ ಆದ ಅವಮಾನದ 
ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿಯೋ ಅಥವಾ ಕಳೆದುಹೋದ ತನ್ನ ರಾಜ್ಯದ 
ಭಾಗಗಳನ್ನು ವಶಸಡಿಸಿಕೊಳ್ಳುವುದಕ್ತಾಗಿಯೋ ಗಂಗರ ಜೊತೆ ಯುದ್ಧವನ್ನು 
ಮುಂದುವರಿಸಿದ. ಅಯ್ಯಪದೇವ ಆಸಂಧಿನಾಡ ಮೇಲೆ ಯುದ್ಧಕ್ಕೆ ಹೋಗಿ 
ಕಲಿಕಟ್ಟೆಯಲ್ಲಿ ತನ್ನ ಸಮಸ್ತ ಬಲದೊಂದಿಗೆ ತಂಗಿದ್ದ ನೆಂದು ಮತ್ತು ಕಲಿಕಟ್ಟೆಯಲ್ಲಿ 
ನಡೆದ ಯುದ್ಧ ದಲ್ಲಿ ಮಾದಿವರ್ಮ ಮಡಿದನೆಂದು, ಆತನಿಗೆ ಸತ್ಯವಾಕ್ಯ ಪೆರ್ಮ್ಮಾನಡಿ 
ಹಾಗೂ ಎರೆಯಪ್ಪರು ಕಲ್ಲಾಡನ್ನು ದಾನವಾಗಿ ಕೊಟ್ಟಿರೆಂದು ಮುಗಲವಳ್ಳಿಯ 
ಒಂದು ಶಾಸನದಿಂದ ತಿಳಿದುಬರುತ್ತದೆ.41 ಅರಸೀಕೆರೆಯ ಮತ್ತೊಂದು ಶಾಸನದಲ್ಲಿ 
ಸತ್ಯವಾಕ್ಯ ಕೊಂಗುಣಿ ವರ್ಮ ಪೆರ್ಮ್ಮಾನಡಿಗಳು ಪೃಥ್ವಿರಾಜ್ಯವಾಳುತ್ತಿ ದ್ದಾಗ 
ಮತ್ತು ಎರೆಯಪ್ಪರಸರು ಸಮಸ್ತ ರಾಜ್ಯವಾಳುತ್ತಿದ್ದಾಗ ಆಸಂಧಿ ನಾಡಿನ ಬಲಿವಂಶ 


MARI, ಐ. 21 
TU ೫% ೪, ಓಣ. 129 
ಆ 71೮3೫1, ಕ. 213 
0 


೮೨ ಮಾನವಿಕ ಕರ್ಣಾಟಕ 


ತಿಲಕ ಮುತ್ತರಸ ಕಲಿಕಟ್ಟಿ ಯಲ್ಲಿ ನೊಳಂಬರೊಂದಿಗೆ ಕಾದಿ ಸತ್ತನೆಂದು ಹೇಳುತ್ತದೆ. ' 
ಕಲಿಕಟ್ಟಿ ಈಗಿನ ಅರಸೀಕೆರೆ ತಾಲ್ಲೂಕಿನಲ್ಲಿರುವ ಕಣಿಕಟ್ಟಿ ಯೆಂದು, ಈ ಶಾಸನಗಳ 
ಸತ್ಯವಾಕ್ಯ ಪೆರ್ಮ್ಮಾನಡಿ ಎರಡನೆಯ ರಾಜಮಲ್ಲನೆಂದು (ಕ್ರಿ.ಶ. ೮೭೦ರಿಂದ 
೯೦೭) ಮತ್ತು ಎರೆಯಪು ಅವನ ಅಣ್ಣನ ಮಗನೆಂದು ರೈಸ್‌ ಹೇಳಿದ್ದಾರೆ. 
(ಕ್ರಿ.ಶ. ೯೦೭-೯೩೬), ಈ ಶಾಸನಗಳಲ್ಲಿ ಸತ್ಯವಾಕ್ಯ ಪೆರ್ಮ್ಮಾನಡಿ ರಾಜ್ಯವಾಳು 
ತ್ತಿದ್ದ ನೆಂದಿರುವುದರಿಂದ ಈ ಶಾಸನವನ್ನು ಕ್ರಿ.ಶ. ೯೦೭ರ ಮುಂಜೆಯೇ ಬರೆದಿರಬೇಕು 
ಹಾಗೂ ಅಯ್ಯಪನ ಆಸಂಧಿನಾಡ ಮೇಲೆ ಈ ಕಾಲದಲ್ಲಿ ಯುದ್ಧಕ್ಕೆ ಹೋಗಿರಬೇಕು. 
ಆದುದರಿಂದ ಮಹೇಂದ್ರನ ತರುವಾಯ ಅಯ್ಯಪದೇವ ನೊಳಂಬರಾಜ್ಯಕ್ಕೆ ಅಧಿಪತಿ 
ಯಾದ ಎಂಬುದು ಈ ಶಾಸನಗಳಿಂದ ಸ್ಪಷ್ಟ ವಾಗುತ್ತದೆ. 

ಅಯ್ಯಪದೇವನ ಮೊದಲನೆಯ ಕಾಲವನ್ನು ತಿಳಿಸುವ ಶಾಸನ ಕ್ರಿ.ಶ. ೯೧೮ಕ್ಕೆ 
ಸೇರಿದ್ದು. ಚಿತ್ರದುರ್ಗದ ಬಾಗನಹಾಳು ಎಂಬಲ್ಲಿ ದೊರೆತಿರುವ ಈ ಶಾಸನದಲ್ಲಿ 
ನನ್ನಿಗಾಶ್ರಯ ಅಯ್ಯಪದೇವ ಕ್ರಿ.ಶ. ೯೧೮ರಲ್ಲಿ ರಾಜ್ಯವಾಳುತ್ತಿದ್ದನೆಂದು ಹೇಳಿದೆ. 
ಈ ಶಾಸನದಲ್ಲಿ ಕಾಲವನ್ನು ಶಕವರ್ಷ ೮೪೧ ಈಶ್ವರ ಸಂವತ್ಸರ ಎಂದು ಹೇಳಿದೆ. ಆದರೆ 
ಶಕ ೮೪೧ ಪ್ರಮಾಧಿ ಸಂವತ್ಪರವಾಗಿತ್ತು. ಜಕೃಸಂದ್ರದ ಮತ್ತೊಂದು ಶಾಸನದಲ್ಲಿ45 
ಅಯ್ಯಪದೀವನ ಮಗ ನೊಳಿಸ ಶಕ ೮೪೧ನೆ (ಕ್ರಿ.ಶ. ೯೧೯) ಬಹುಧಾನ್ಯ 
ಸಂವತ್ಸರದಲ್ಲಿ ರಾಜ್ಯವಾಳುತ್ತಿದ್ದ ನೆಂದು ಹೇಳಿದೆ. ಅಯ್ಯಪದೇವನ ಇತರ ಕಾಲ 
ಗಳೆಂದರೆ ಶಕ ೮೪೧ ವಿಕ್ರಮ ಸಂವತ್ಸರ (ಕ್ರಿ.ಶ. ೯೨೦)45, ಶಕ ೮೪೪ ಚಿತ್ರ ಭಾನು 
(ಕ್ರಿ.ಶ. ೯೨೨ ಸೆಪ್ಟೆಂಬರ್‌ ೯),47 ವಿರೋಧಿ ಸಂವತ್ಸರ (ಕ್ರಿ.ಶ. ೯೩೦),48 ಶಕ 
೮೫೩ (ಕ್ರಿ.ಶ. ೯೩೧-೩೨),49 ಕ್ರಿಶ. ೯೨೦ರ ಬರಗೂರು ಶಾಸನದಲ್ಲಿ5 ಅಯ್ಯಪ 
ದೇವ ತನ್ನ ಮನೋನಯನವಲ್ಲಭೆಯರಾದ ನಾಗಿಯಬ್ಬೆ ಮತ್ತು ಹೆಳೆಯಬ್ಸೆಯರ 
ಹೆಸರಿನಲ್ಲಿ ಬರಗೂರ ಮೂಲಸ್ಥಾನದ ಎರಡು ದೇಗುಲಗಳಿಗೆ ಭೂಮಿಯನ್ನು ದಾನ 
ಮಾಡಿದನೆಂದು ಹೇಳಿದೆ. ಕ್ರಿ.ಶ. ೯೨೨ರ ಕಡಬಗೆರೆ ಶಾಸನದಲ್ಲಿ5! ಅಯ್ಯಪದೇವನ 
ಮಗನಾದ ಅಣಿಗ್ಯ ರಾಷ್ಟ್ರಕೂಟರ ದೊರೆಯಾದ ಮೂರನೆ ಇಂದ್ರನ ದಳಪತಿ ಕದಂಬ 


UEC XV Ak 2153 

8. EC. 7೭1 ಬಿಕ್ಷೆ: 62 

ಆ B.C.IX 00.9 

4« E.C. 2೭11 Si. 39 

4? 5.1, 1. IX Pt 1 No. 57; 271 of 1918 
48 E.C. VI Kd. 6. 

297 of 1918; 5.1.1. IX Pt. 1 No: 61 
89 E.C. XII Si. 39 

8 5.1. 1, IX Pt. I No. 57 


ನೊಳಂಬ ಅಯ್ಯ ಪದೇವನ ಕಾಲ ಲ್ಲಿ 


ವಂಶೋದ್ಭವ ಕಣ್ಣವಾರ ಮುದುಗರ ದೇವಯ್ಯನ ಮಗನೊಂದಿಗೆ ಕಾದಿದನೆಂದು 
ಹೇಳಿದೆ. ಕ್ರಿ.ಶ, ೯೩೦ರ ಕುಪ್ಸೆ ಹಾಳು ಶಾಸನದಲ್ಲಿ5೩ ಅಯ್ಯಪದೇವನ ಕಾಲದಲ್ಲಿ 
ಅಲ್ಲಾಡಿ ಕೊಂಡಮ್ಮರಸರು ಕುಪ್ಸೇಹಾಳಿನ ತಿರುವೆಂಗಡನಾಥನ ದೇವಾಲಯಕ್ಕೆ 
ದೀಪವನ್ನು ದಾನಮಾಡಿದರೆಂದು ಮತ್ತು ದೇವಾಲಯಕ್ಕೆ ಎಲ್ಲಾ ವಿಧವಾದ ತೆರಿಗೆ 
ಗಳನ್ನು ಮನ್ನಾ ಮಾಡಿದರೆಂದು ತಿಳಿಸುತ್ತದೆ. ಈ ಶಾಸನದಲ್ಲಿ ಕಾಲವನ್ನು ಕೇವಲ 
ವಿರೋಧಿಸಂವತ್ಸರವೆಂದು ಮಾತ್ರ ಕೊಟ್ಟಿದೆ. ಅಯ್ಯಪದೇವನ ಆಳ್ವಿಕೆಯ ಕಾಲದಲ್ಲಿ 
ವಿರೋಧಿ ಸಂವತ್ಸರ ಕ್ರಿ.ಶ. ೯೩೦ರಲ್ಲಿ ನಡೆಯುತ್ತಿತ್ತು. ಅಯ್ಯಪದೇವನ ಕಡೆಯ 
ಕಾಲದ ಅನಂತರ ಕ್ರಿ.ಶ. ೯೩೨. ಈ ಕಾಲದಲ್ಲಿ ಅಯ್ಯಪದೇವ ರಾಷ್ಟ್ರಕೂಟ ನಾಲ್ದುನೆಯ 
ಗೋವಿಂದನ ಕೈಕೆಳಗೆ ಮಾಸವಾಡಿ ಹಾಗೂ ಕೋಗಲಿಯನ್ನಾಳುತ್ತಿದ್ದನೆಂದು 
ಶಿರಸ್ಥ ಹಳ್ಳಿ ಶಾಸನದಲ್ಲಿ ಬರೆದಿದೆ. 53 

ಕ್ರಿ.ಶ. ೯೩೨ರ ಅನಂತರಕ್ಕೆ ಸೇರಿದ ಅಯ್ಯಪದೇವನ ಯಾವ ಶಾಸನವೂ ಇದು 
ವರೆಗೆ ಸಿಕ್ತಿಲ್ಲ. ಅಯ್ಯಸದೇವನ ಮರಣವೂ ಕ್ರಿ.ಶ. ಸು. ೯೩೫ರಲ್ಲಿ ಸಂಭವಿಸಿರಬಹುದು. 
ಏಕೆಂದರೆ ಪೂರ್ವ ಚಾಲುಕ್ಯರ ರಾಜನಾದ ಅಮ್ಮರಾಯನ ಕಾಲದ ಕುಂಬ್ರ ಶಾಸನ54 
ಎರಡನೆಯ ಚಾಲುಕ್ಯ ಭೀಮ ತನ್ನ ಶತ್ರುಗಳಲ್ಲಿ ಅತಿ ಭಯಂಕರನೂ ಅತಿ 
ಬಲಶಾಲಿಯೂ ಆದ ಅಯ್ಯಸದೇವನನ್ನು ಕೊಂದನೆಂದು ತಿಳಿಸುತ್ತದೆ. ಈ ಎರಡನೆಯ 
ಚಾಲುಕ್ಯ ಭೀಮ ಕ್ರಿ.ಶ. ೯೩೪ರಿಂದ ೯೪೫ರ ವರೆಗೆ ರಾಜ್ಯವಾಳಿದ... ಈತ 
ಗಂಡಮಹೇಂದ್ರ, ರಾಜಮಹೇಂದ್ರ ಮುಂತಾದ ಬಿರುದುಗಳನ್ನು ಹೊಂದಿದ್ದ.55 
ನೊಳಂಬರ ಹಾಗೂ ಪೂರ್ವ ಚಾಳುಕ್ಯರ ನಡುವೆ ಯುದ್ಧಗಳು ವಿರಳವಾದವೇನಲ್ಲ. 
ಇವೆರಡು ರಾಜ್ಯಗಳ ನಡುವೆ ಕಲಹಗಳು ಅತಿ ಮುಂಚಿನಿಂದಲೇ ನಡೆಯುತ್ತಿದ್ದವು. 
ಚಾಲುಕ್ಯ ಮೂರನೆಯ ಗುಣಗವಿಜಯಾದಿತ್ಯ ನೊಳೆಂಬ ರಾಷ್ಟ್ರದ ಮಂಗಿಯನ್ನು 
ಕೊಂದನೆಂದು ಒಂದನೆಯ ಚಾಲುಕ್ಯ ಭೀಮನ ಶಾಸನದಲ್ಲಿ ಹೇಳಿದೆ.56 ಈ ಶಾಸನಗಳ 
ಮಂಗಿರಾಜ ಯಾರೆಂದು ಹೇಳುವುದು ಕಷ್ಟವಾದರೂ ಪೂರ್ವ ಚಾಲುಕ್ಯರ ಹಾಗೂ 
ನೊಳಂಬರ ನಡುವೆ ಅಂತಃಕಲಹಗಳು ನಡೆಯುತ್ತಿದ್ದು ವು ಎಂಬುದು ಮಾತ್ರ ನಿಸ್ಸಂದೇಹ. 
ಅಯ್ಯಪದೇವನ ಮೊಮ್ಮಗನಾದ ಇರುಳಚೋರನ ಕಳಕಟ್ಟೂರು ಶಾಸನದಲ್ಲಿ₹? ಅಯ್ಯಪ 
ದೇವ ಅಮ್ಮಣರಾಯನನ್ನು ಸೋಲಿಸಿದನೆಂದು ಹೇಳಿದೆ. ಈ ಅಮ್ಮಣರಾಯ 
8 7.0.೪1 104.6 
5 €.[,. 1. 13 Pt.I No. 61 
54 EL. VII p. 190 


55 JA. XX, p. 269, E.l. VIL, ಐ. 190 
56 AR.LE. 1918, p. 132 ; 5.1.1. 101. 1, pp. 39-42; 8.1. IV; 


p. 239 
57 199 of 1910; 5.1.1. IX, Pt. 1, No. 38 


೮೪ ಮಾನವಿಕ ಕರ್ಣಾಟಕ 


ಕ್ರಿ.ಶ. ೯೧೮ರಿಂದ ೯.೨೫ರ ವರೆಗೆ ಆಳಿದ ಒಂದನೆಯ ಅಮ್ಮರಾಯನಿರಬಹುದು. ಈತ 
(ಅಯ್ಯಪದೇವ) ಚಾಲುಕ್ಯರಿಗೆ ಅತಿ ಭಯಂಕರನೂ ಅತಿ ಪ್ರಬಲನೂ ಆಗಿದ್ದನೆಂದು 
ಪೂರ್ವ ಚಾಲುಕ್ಯರ ಶಾಸನಗಳಲ್ಲಿ ಹೇಳಿದೆ.58 

ಅಯ್ಯಪದೇವ ಬೀರ ಮಹೇಂದ್ರನ ಜೊತೆಗೆ ತುಂಬೆಪಾಡಿಯಲ್ಲಿ ಕಾದಿದನೆಂದು 
ಕ್ರಿ.ಶ. ೯ನೆಯ ಶತಮಾನಕ್ಕೆ ಸೇರಿದ ಎರೆಯಪ್ಪನ ಬೇಗೂರು ಶಾಸನ58() 
ಹೇಳುತ್ತದೆ. ಆಯ್ಯಪದೇವನ ಸಹಾಯಕ್ಕಾಗಿ ಎರೆಯಪ್ಪ ನಾಗಟ್ಟರ ದಂಡನ್ನು 
ಕಳುಹಿಸಿದನೆಂದೂ ತುಂಬೆಪಾಡಿಯಲ್ಲಿ ಬೀರ ಮಹೇಂದ್ರನ ಜೊತೆ ನಡೆದ ಯುದ್ಧದಲ್ಲಿ 
ಅನೇಕ ವೀರರು ಮಡಿದರೆಂದೂ ಎರೆಯಪ್ಪ ಯುದ್ಧದಲ್ಲಿ ಇರುಗನ ಶೌರ್ಯವನ್ನು 
ಮೆಚ್ಚಿ ಆತನಿಗೆ ನಾಗಟ್ಟರ ಪಟ್ಟವನ್ನು ಕಟ್ಟ ಅನೇಕ ಹಳ್ಳಿಗಳನ್ನು ದಾನಮಾಡಿದ 
ನೆಂದೂ ಈ ಶಾಸನದಿಂದ ತಿಳಿದುಬರುತ್ತದೆ. ಈ ಶಾಸನದಲ್ಲಿ ಬರುವ ಅಯ್ಯಪದೇವ 
ನೊಳಂಬಾಧಿರಾಜ ಮಹೇಂದ್ರನ ಮಗನೆಂಬುದು ನಿಸ್ಸಂದೇಹ... ಈತ ಗಂಗ 
ಎರೆಯಪ್ಪನ ಕೈಕೆಳಗೆ (ಕ್ರಿ.ಶ. ೯೦೭-೩೭) ರಾಜ್ಯವಾಳುತ್ತಿದ್ದ. ಆದರೆ ಅಯ್ಯಪ 
ಜೀವನೊಂದಿಗೆ ಕಾದಿದ ವೀರ ಮಹೇಂದ್ರ ಯಾರು ಎಂಬುದು ಇನ್ನೂ ವಿವಾದಾತ್ಮಕ 
ವಾದ ವಿಷಯ, ಈತ ಪ್ರಾಯಶಃ ಪೂರ್ವ ಚಾಲುಕ್ಯ ಮನೆತನದ ಒಬ್ಬ ರಾಜನಿರ 
ಬಹುದು, ಚಾಲುಕ್ಯ ಮನೆತನದಲ್ಲಿ ಮಹೇಂದ್ರ ನೆಂಬ ಬಿರುದನ್ನು ಹೊಂದಿದ್ದವರು 
ಇಬ್ಬರು ರಾಜರು ಮಾತ್ರ. ಅವರಾರೆಂದರೆ ಮೊದಲನೆಯ ಅಮ್ಮರಾಯ (ಕ್ರಿ.ಶ. ೯೧೮- 
೨೫) ಹಾಗೂ ಎರಡನೆಯ ಚಾಲುಕ್ಯ ಭೀಮ (೯೩೪-೪೫).59 ಅಯ್ಯಪದೇವ 
ಮೊದಲನೆಯ ಅಮ್ಮರಾಯನೊಂದಿಗೆ ಯುದ್ಧಮಾಡಿ ಆತನನ್ನು ಸೋಲಿಸಿದನೆಂದು 
ಕಳಕಟ್ಟೂರು ಶಾಸನದಲ್ಲಿ ಹೇಳಿದೆ.69. ಆದುದರಿಂದ ಈತ ಬೇಗೂರು ಶಾಸನದ 
ಬೀರಮಹೇಂದ್ರನಿರಲಾರ. ಎರಡನೆಯ ಚಾಲುಕ್ಯ ಭೀಮ ತನ್ನ ವೈರಿಗಳಲ್ಲಿ 
ಒಬ್ಬನಾದ ಅತಿ ಭಯಂಕರನಾದ ಅಯ್ಯಸದೇವನನ್ನು ಕೊಂದ ಎಂದು ಕಾಲಕುಂಬ್ರ 
ಶಾಸನದಲ್ಲಿ ಹೇಳಿಡೆ.61 ಈತನೇ ಬೇಗೂರು ಶಾಸನದ ಬೀರಮಹೇಂದ್ರನಾಗಿದ್ದರೆ 
ಈತ ಪಟ್ಟಕ್ಕೆ ಬಂದಕೂಡಲೆ ಗಂಗ ಎರೆಯಪ್ಪನ ಮೇಲೆ ದಂಡೆತ್ತಿ ಬಂದಿರಬೇಕು. 
ಏಕೆಂದರೆ. ಈತ ಕ್ರಿ.ಶ. ಸು. ೯೩೪ರಲ್ಲಿ ಪಟ್ಟಕ್ಕೆ ಬಂದ. ಗಂಗ ಎರೆಯಪ್ಪನ 
ಕಡೆಯ ಕಾಲವೆಂದರೆ ಕ್ರಿ.ಶ. ೯೩೭,5೭: ಆದುದರಿಂದ ಈತ ಕ್ರಿ.ಶ. ೯೩೪-೩೮ರಲ್ಲಿ 
ಗಂಗರಾಜ್ಯದ ಮೇಲೆ ದಂಡೆತ್ತಿ ಬಂದಿರಬೇಕು. ಇದುವರೆಗೆ ತಿಳಿದಿರುವಂತೆ ಅಯ್ಯಸದೇವನ 
58 E.]. ೪11, ೧. 190 
8860 E.C. 1.30, 83; ET ೫1 ೧. 63; ಊಟಿ 3, 1388 
89 Sewell-Historical Inscriptions of Southern India, p. 269 
SLL IX. Pt. ತ 0138 
61 EI. VIL, ೧. 190 
62 Sewell: op: cit:, p- 269, 8. 1. VL,p. 40 


| 


4 
¥ 


ನೊಳಂಬ ಆಯ್ಯಪದೇವನ ಕಾಲ ೮೫ 


ಕಡೆಯ ಕಾಲವೆಂದರೆ ಕ್ರಿ.ಶ. ೯೩೨೨೨೩. ಇಷ್ಟು ಹೊತ್ತಿಗೆ ಅಯ್ಯಪಡೇವನಿಗೆ 
ಸಾಕಷ್ಟು ವಯಸ್ಸಾಗಿತ್ತು. ಪ್ರಾಯಶಃ ಅಯ್ಯಪದೇವ ಬೀರಮಹೇಂದ್ರ ನೊಂದಿಗೆ 
ತುಂಬೆಪಾಡಿಯಲ್ಲಿ ಕಾದಿ ಮಡಿದಿರಬಹುದು. ಹಾಗೂ ಬೇಗೂರು ಶಾಸನದ ಬೀರ 
ಮಹೇಂದ್ರ ಪೂರ್ವ ಚಾಲುಕ್ಯ ಮನೆತನದ ಎರಡನೆಯ ಭೀಮನಿರಬಹುದು. 

ಅಯ್ಯಪದೇವನ ರಾಜ್ಯಭಾರಕಾಲ ಬಹಳ ದೀರ್ಫ್ಥವಾದದ್ದು. ಈತ 
ಕ್ರಿ.ಶ. ೮೯೬ರಿಂದ ೯೩೫ರ ವರೆಗೆ ಅಂದರೆ ಸು. ೩೯ ವರ್ಷಗಳ ದೀರ್ಥರಾಜ್ಯ 
ಭಾರವನ್ನು ಮಾಡಿದ, ಈತನ ಮಕ್ಕುಳು ಹಾಗೂ ಮೊಮ್ಮಕ್ಕಳು ಈತನ ಕೈಕೆಳಗೆ 
ರಾಜ್ಯವಾಳುತ್ತಿದ್ದುದನ್ನು ನಾವು ನೋಡಿದ್ದೇವೆ. ಅಯ್ಯಪದೇವನಿಗೆ ನಾಯಬ್ಬೆ, 
ಹೆಳೆಯಬ್ಬೆ,$3 ಪೊಲ್ಲಬ್ಬರಸಿ ಎಂಬ ಮೂವರು ಹೆಂಡತಿಯರು ಇದ್ದರು. ಪೊಲ್ಲಬ್ಬರಸಿ 
ಗಂಗಮನೆತನದವಳೆಂದು,, ಅವಳ ಮಗನೇ ಬೀರನೊಳಂಬ ಅಣ್ಣಿ ಗನೆಂದು 
ಧರ್ಮಪುರಿಯ ಒಂದು ಶಾಸನದಲ್ಲಿ ಹೇಳಿದೆ.65 ಅಯ್ಯಪದೇವನಿಗೆ ನೊಳಿಪ್ರ 66 
ಬೀರನೊಳಂಬ ಅಣ್ಣಿಗ ಹಾಗೂ ಈರಿವನೊಳಂಬ ದಿಲೀಪ? ಎಂಬ ಮೂವರು 
ಗಂಡುಮಕ್ಕುಳಿದ್ದರು. ಇವರಲ್ಲಿ ಅಣ್ಣಿ ಗ ಬೀರನೊಳಂಬ, ಅಯ್ಯ ಪದೇವನ ಕೈಕೆಳಗೆ 
ಕ್ರಿ.ಶ. ೯೨೨ ರಿಂದಲೇ ರಾಜ್ಯವಾಳುತ್ತಿದ್ದ.68 ಈತ ಕ್ರಿ.ಶ. ಸುಮಾರು 
೯೪೦ರ ವರೆಗೆ ರಾಜ್ಯವಾಳಿ ರಾಷ್ಟ್ರಕೂಟಿ ಮೂರನೆಯ ಕೃಷ್ಣ ನಿಂದ ಸೋತುಹೋದ.69 
ಬೀರನೊಳಂಬ ಅಣ್ಣಿ ಗನ ತಮ್ಮನಾದ ಈರಿವ ನೊಳಂಬ ಈತನ ತರುವಾಯ 
ಕ್ರಿ.ಶ, ಸುಮಾರು ೯೪೨ರಲ್ಲಿ ಪಟ್ಟಕ್ಕೆ ಬಂದ,?0 


4 ಓ. ೮. 2೭1] 9. 39 

44 198 of 1910; 5. 1. 1. IX Pt. 1 No: 23 
°° Ibid 

66 E.C.IXDb.9 

೪ ಬ 11131. 25 

68 5. 1. 1. 12: ೫(. 1 140. 57 

99 ದ್ರ, 1, 11 ೧. 199; 1. ಡಿ. Vp: 192 

79.5, ಛಿ ೫1೬ Si. 25 


ನೊಳಂಬ-ಪಲ್ಲವರು 


ಕ್ರಿ.ಶ... ೭೫೦ ರಿಂದ ೧೦೫೫ರ ವರೆಗಿನ ಸುಮಾರು ಮೂರು ಶತಮಾನಗಳ 
ಕಾಲದಲ್ಲಿ ಕರ್ಣಾಟಕದ ಇತಿಹಾಸದಲ್ಲಿ ಭಾಗವಹಿಸಿದ ಸಾಮಂತ ರಾಜವಂಶಗಳಲ್ಲಿ 
ನೊಳಂಬ-ಸಲ್ಲವರ ಭೂಮಿಕೆ ಬಹು ಮಹತ್ತ್ವಪೂರ್ಣವಾಗಿದೆ. ಬಾಣರು, 
ರಾಷ್ಟ್ರಕೂಟರು, ಗಂಗರು, ಚಾಲುಕ್ಯರು ವೈದುಂಬರೇ ಮೊದಲಾದ ದಕ್ಷಿಣ 
ಭಾರತೀಯ ರಾಜಕುಲಗಳೊಡನೆ ನೊಳಂಬ-ಪಲ್ಲವರಿಗೆ ನಿಕಟ ಸಂಬಂಧವಿದ್ದಿತು. 
ಪಶ್ಚಿಮ ಗಂಗರ ಆಶ್ರಯ ಪಡೆದ ನೊಳಂಬ-ಪಲ್ಲವರು " ನೊಳಂಬಾಳಿಗೆ ೧,೦೦೦' 
ಎಂಬ ನಾಡಿನ ಮಾಂಡಲಿಕರಾಗಿ ರಾಜಕೀಯ ಕಾರ್ಯಕಲಾಹಗಳನ್ನು ಪ್ರಾರಂಭಿ 
ಸಿದರು. ಈಗಿನ ಆಂಧ್ರಪ್ರದೇಶದ ಅನಂತಪುರವೂ ಮೈಸೂರಿನ ಚಿತ್ರದುರ್ಗ 
ಮತ್ತು ತುಮಕೂರು ಜಿಲ್ಲೆಗಳೂ ಈ ನಾಡಿನಲ್ಲಿ ಅಂತರ್ಗತವಾಗಿದ್ದುವು. 
" ಕೊಳಂಬಾಳಿಗೆ ೧೦೦೦7 ಎಂದರೆ "೧,೦೦೦ ಹಳ್ಳಿಗಳಿರುವ ನೊಳಂಬಾಳಿಗೆ', 
ಎಂದು ಅರ್ಥ. ಮೂಡಲಲ್ಲಿ ಸೆನ್ನ್ನಾರ ನದಿಯೂ ಪಶ್ಚಿಮದಲ್ಲಿ ಹಗರಿ ನದಿಯೂ 
ಈ ಪ್ರದೇಶದ ಗಡಿಗಳಾಗಿದ್ದಿರಬೇಕು. ನೊಳಂಬರ ಪ್ರಾಬಲ್ಯವು ವರ್ಧಿಸಿದಂತೆಲ್ಲಾ 
ಅವರ ರಾಜ್ಯಕ್ಷೇತ್ರವೂ ವಿಸ್ತರಿಸುತ್ತಾ ಹೋಗಿ, ಹತ್ತನೆಯ ಶತಮಾನದ ಅಂತ್ಯದಲ್ಲಿ 
೩೨,೦೦೦ ಹಳ್ಳಿಗಳ ಪ್ರದೇಶವಾಗಿ ರೂಪಿತವಾಯಿತು. ಈ ನೊಳಂಬಾಳಿಗೆ ೩೨,೦೦೦ 
ಎಂಬ ಪ್ರಾಂತವು ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಂದಲೂ ಕೋಲಾರ 
ಮತ್ತು ಬೆಂಗಳೂರು ಜಿಲ್ಲೆಗಳಿಂದಲೂ ಕೂಡಿದುದಾಗಿತ್ತು. 

ಕರ್ಣಾಟಕದಲ್ಲಿ ಪಲ್ಲವರ ಪ್ರಭುತ್ವವು ನಿರಸಿತವಾದ ಮೇಲೆ, ಮೈಸೂರಿನ 
ಉತ್ತರ ಭಾಗದ ಮತ್ತು ಈಶಾನ್ಯಭಾಗದ, ಎಂದರೆ ಈಗಿನ ಚಿತ್ರದುರ್ಗ ಮತ್ತು 
ಬಳ್ಳಾರಿ ಜಿಲ್ಲೆಗಳ, ಆಧಿಪತ್ಯವು " ನೊಳಂಬ (ನೊಣಂಬ)? ರಾಜಕುಲಕ್ಕೆ ಸೇರಿತು. 
ಆ ರಾಜ್ಯಕ್ಕೆ " ನೊಳಂಬವಾಡಿ' ಇಲ್ಲವೆ " ನೊಳಂಬವಾಡಿ ೩೨,೦೦೦' ಎಂದು 
ಅವರ ಹೆಸರೇ ಪ್ರಾಪ್ತವಾಯಿತು. ನೊಳಂಬವಾಡಿಯು ಸೇಲಂ ಜಿಲ್ಲೆಯ ಬಹು 
ಭಾಗಕ್ಕೂ ವಿಸ್ತರಿಸಿದ್ದಿತೆಂದು ಆ ಜಿಲ್ಲೆಯ ಧರ್ಮಪುರಿಯಲ್ಲಿ ಸಿಕ್ಕಿದ ಶಾಸನಗಳಿಂದ 
ತಿಳಿದುಬರುವುದು. ಸೀರ್ಯ ತಾಲ್ಲೂಕಿನ ಬಡಗು ಗಡಿಯಲ್ಲಿರುವ ಹೆಂಜೂರು 


(ಇಲ್ಲವೆ ಸೆಂಜೂರು) ಅಥವಾ ಹೇಮಾವತಿ ನೊಳಂಬರ ಮೂಲ ರಾಜಧಾನಿ 
ಯಾಗಿದ್ದಿತು!. 


3. ಎಂ, ವಿ, ಕೃಷ್ಣರಾವ್‌ ಮತ್ತು ಎಂ. ಕೇಶನಭಟ್ಟಿ : ಕರ್ಣಾಟಕದ ಇತಿಹಾಸ ದರ್ಶನ, 
ಕರ್ಣಾಟಕ ಸಹಕಾರೀ ಪ್ರಕಾಶನ ಮಂದಿರ, ಬೆಂಗಳೂರು, ಪು. ೧೫೨ 


ಎಚ್‌. ಎ. ಖಾನ್‌ 


ಗ್ರಂಥಾಲಯ ಮತ್ತು ಸಮಾಜ 


ಗ್ರಂಥಾಲಯ ಜನಸಾಮಾನ್ಯರ ಬಳಕೆಗೆ ಬಂದದ್ದು ಇಪ್ಪತ್ತನೆಯ ಶತಮಾನದಲ್ಲಿ 
ಯಾದರೂ ಪ್ರಮುಖ ದೇಶಗಳಲ್ಲಿ ಪ್ರಾಚೀನಕಾಲದಿಂದಲೂ ಗ್ರಂಥಾಲಯಗಳಿದ್ದು 
ದನ್ನು ನಾವು ವಿವಿಧ ದೇಶಗಳ ಸಾಮಾಜಿಕ ಇತಿಹಾಸವನ್ನು ಅವಲೋಕಿಸಿದಾಗ 
ಕಾಣುತ್ತೇವೆ. ಗ್ರಂಥಾಲಯ ಹಾಗೂ ಸಮಾಜ--ಇವೆರಡರ ಸಂಬಂಧ ಹೇಗೆ ಬೆಳೆ 
ಯಿತು, ಅದಕ್ಕೆ ಕಾರಣವೇನು, ಯಾವ ರೀತಿಯಲ್ಲಿ ಈ ಸಂಬಂಧವಿದೆ ಮತ್ತು 
ಆಧುನಿಕ ಸಮಾಜದಲ್ಲಿ ಇದರ ಪಾತ್ರವೇನು--ಎಂಬ ಕೆಲವು ಪ್ರಶ್ನೆಗಳು ಉದ್ಭವಿ 
ಸುತ್ತವೆ. ಈ ಪ್ರಶ್ನೆಗಳಿಗೆ ಉತ್ತರ ನೀಡುವ ಪ್ರಯತ್ನವನ್ನು ಈ ಪ್ರಬಂಧದಲ್ಲಿ 
ಮಾಡಲಾಗಿದೆ. 


ತ್ರಿಕೋನ ಸಂಬಂಧ 
" ಗ್ರಂಥಾಲಯ, " ಗ್ರಂಥಪಾಲಕ ಮತ್ತು " ಸಮಾಜ’ ಎಂಬ ಶಬ್ದಗಳನ್ನು 
ನಾವು ಪ್ರಕಿದಿನವೂ ಹಲವಾರು ಸಾರಿ ಕೇಳಿರಬಹುದು, ಓದಿರಬಹುದು ಅಥವಾ 
ಉಪಯೋಗಿಸಿರಬಹುದು. ಈ ಶಬ್ದಗಳ ಅರ್ಥನೇನೆಂಬುದನ್ನು ತಿಳಿಯುವುದು 
ಮುಖ್ಯ. 

ಗ್ರಂಥಾಲಯದ ಕಾರ್ಯಭಾರಗಳನ್ನು ಗ್ರಂಥಾಧಿಕಾರಿಗಳೂ ಇತರರೂ 
ವಿವಿಧ ರೀತಿಗಳಲ್ಲಿ ಹೇಳಿದ್ದಾರೆ. ಅವೆಲ್ಲವನ್ನೂ ಸ್ಥೂಲವಾಗಿ ಮುಂದೆ ಕಾಣಿ 
ಸಿರುವ ನಾಲ್ಕು ಪ್ರಕಾರಗಳಾಗಿ ವಿಂಗಡಿಸುವುದು ಸಾಧ್ಯ : ೧ ಗ್ರಂಥಾಲಯಕ್ಕೆ 
ತಕ್ಕ " ಸಾಮಗ್ರಿ'ಯ ಸಂಗ್ರಹಣೆ (ಕಲೆಕ್ಷನ್‌ ಆಫ್‌ ಮಹೀರಿಯಲ್‌), 
೨ ಸಾಮಗ್ರಿ ಸಂರಕ್ಷಣೆ (ಪ್ರಿಸರ್ವೇಷನ್‌ ಆಫ್‌ ಮಹೀರಿಯಲ್‌), ೩ ಸಾಮಗ್ರಿ 
ಸಂಘಟನೆ (ಆರ್ಗನೈಸೇಷನ್‌ ಆಫ್‌ ಮಹೀರಿಯಲ್‌) ಮತ್ತು ೪ ಸಾಮಗ್ರಿ 
ಪ್ರಸಾರಣ (ಡಿಸ್ಸೆಮಿನೇಷನ್‌ ಆಫ್‌ ಮಹೀರಿಯಲ್‌). 

ಯಾವ ಸಂಸ್ಥೆಯಲ್ಲಿ ಈ ಕಾರ್ಯಗಳು ನೆರವೇರುತ್ತವೆಯೋ ಅದನ್ನು 
" ಗ್ರಂಥಾಲಯ 'ವೆಂದೂ, ಯಾರ ಮೂಲಕ ಈ ಕಾರ್ಯಗಳು ನೆರವೇರುವುವೋ 


೮೮ ಮಾನವಿಕ ಕರ್ಣಾಟಕ 


ಅವನನ್ನು " ಗ್ರಂಥಪಾಲಕ 'ನೆಂದೂ ಕರೆಯುತ್ತಾರೆ. ಕೆಲವು ಜನ ಕೆಲವು ನಿಯ 


ಮಿತ ಉದ್ದೇಶಗಳಿಗಾಗಿ ಒಂದುಗೂಡುವುದೇ "“ ಸಮಾಜವೆಂದು ಸ್ಥೂಲವಾಗಿ 


ಹೇಳಬಹುದು. 

ಮೇಲ್ಭಾಣಿಸಿದ ಅರ್ಥಗಳನ್ನು ಸ್ವಲ್ಪ ದೀರ್ಫವಾಗಿ ನಿಚಾರಿಸಿದ ಪಕ್ಷದಲ್ಲಿ 
ಕೆಲವು ಪ್ರಶ್ನೆಗಳು ತಲೆದೋರುತ್ತ ವೆ. ಗ್ರಂಥಾಲಯ ಅಥವಾ ಗ್ರಂಥಪಾಲಕನಿಗೂ 
ಗ ಸಂಬಂಧವಿದೆಯೇ? ಇದ್ದರೆ ಅದು ಯಾವ ತರಹದ ಸಂಬಂಧ? ಈ 

ಪ್ರಶ್ನೆಗಳನ್ನು ನಾವು ನೇರವಾಗಿ ಮೂರು ಪ್ರಮೇಯಗಳಿಂದ ಉತ್ತರಿಸಬಹುದು : 
ಗ್ರಂಥಪಾಲಕನಿಕುವುದು ಗ್ರ ಂಥಾಲಯದಿಂದ ; ಗ್ರಂಥಾಲಯವಿರುವುದು ಸಮಾಜ 
ದಿಂದ; ಸಮಾಜ " ಇರುವುದು? ಜರ್‌ ಸಂಸ್ಥೆ ಸೈಗಳಿಂದ (ಉದಾಹರಣೆ : 
ಗ್ರಂಥಾಲಯ). 

ಈ ಪ್ರಮೇಯಗಳ ಫಲಿತವಾದ ನಿಗಮನಗಳಿಂದ ಸಮಾಜಕ್ಕೂ ಗ್ರಂಥಾ 
ಲಯಗಳಿಗೂ ಇರುವ ಸಂಬಂಧದ ಸ್ವರೂಪವನ್ನು ತಿಳಿದುಕೊಳ್ಳುವುದು ಸಾಧ್ಯ. 
ಗ್ರಂಥಪಾಲಕ ಸ್ವತಃ ಯಾವ ಪ್ರಾಮುಖ್ಯವನ್ನೂ ತಳೆಯಲಾರ. ಗ್ರಂಥಾಲಯದ 
ಕರ್ತವ್ಯಗಳನ್ನು ನಿರ್ವಹಿಸುವುದರಿಂದ ಅವನಿಗೆ ಸಮಾಜದಲ್ಲಿ ಒಂದು ಪ್ರಾಮುಖ್ಯ 
ಅಥವಾ ಮಹತ್ತ್ವ ಲಭ್ಯವಾಗುತ್ತದೆ. ಹೀಗೆಯೇ, ಗ್ರಂಥಾಲಯದಲ್ಲಿ ಸಾವಿರಾರು 
ಗ್ರಂಥಗಳಿದ್ದ ಮಾತ್ರಕ್ಕೆ ಅದು ತನ್ನ ನಿಜಾರ್ಥದಲ್ಲಿ ಟೋ... 
ಆದರೆ ಅದೇ ಗ್ರಂಥಾಲಯ ಸಂಗ್ರಹಿಸಿದ ಗ್ರಂಥಗಳನ್ನು ಗ್ರಂಥಾಲಯಸಿಬ್ಬ ದಿಯ 
ಮೂಲಕ ಸಮಾಜದ ಆವಶ್ಯಕತೆಗಳನ್ನು “ಪೂಕೈಸಿದರೆ ನರ್‌ ಸಾಮಾಜಿಕ 
ಸಂಸ್ಥೆ ಎಂದು ಪರಿಗಣಿತವಾಗುತ್ತದೆ. ಗ್ರಂಥಾಲಯದಲ್ಲಿ ಸಂಘಟಸಿದ ಪುಸ್ತಕ 
ಗಳನ್ನು ಸಾಮಾಜಿಕರು ಓದಿ, ತಮ್ಮ ನಿತ್ಯಜೀವನದಲ್ಲಿ, ಕಸಬುಗಳಲ್ಲಿ ಉಪಯೋಗಿ 
ಸಿದರೆ ಆ ಸಮಾಜದ ಜನ ಸಂತುಷ್ಟರಾಗಿ ಮತ್ತು ಪ್ರಗತಿಸ ಪರರಾಗಿ ಬಾಳುತ್ತಾರೆ. 
ಆದ್ದರಿಂದಲೇ ಒಂದು ಸಮಾಜ ಪ್ರಗತಿಸರವಾಗಿದೆಯೋ ಇಲ್ಲವೋ ಎಂಬುದನ್ನು 
ಅಳೆಯಬೇಕಾದರೆ ಆ ಸಮಾಜದ ಗ್ರಂಥಾಲಯಗಳು ಒಂದು ಸಾಧನ. ಈ 
ಮಾತನ್ನು ಸಿದ್ಧಪಡಿಸಲು ನಾವು ಬಹು ಕಷ್ಟಪಡಬೇಕಾಗಿಲ್ಲ. ಪಾಶ್ಚಾತ್ಯ ದೇಶಗಳ 
ಕಡೆಗೆ ಸ್ಥಿ ಸ್ಟಿ ಹರಿಸಿದರೆ ಸಾಕು. ಗ್ರಂಥಾಲಯ, ಅದರಲ್ಲಿಯೂ ಸಾರ್ವಜನಿಕ 
ಗ್ರಂಥಾಲಯ, ಅಲ್ಲಿಯ ಸಮಾಜದ ಒಂದು ಪ್ರಮುಖ ಅಂಗವಾಗಿರುವುದನ್ನು 
ಕಾಣುತ್ತೇವೆ. 

ಹೀಗೆ ಗ್ರಂಥಪಾಲಕ, ಗ್ರಂಥಾಲಯ ಮತ್ತು ಸಮಾಜ ಇವು ಸಮಾಜ 
ಘಟನೆಯ ತ್ರಿಕೋನಗಳು. ಒಂದೊಂದೂ ಇನ್ನೊಂದನ್ನು ಪರಸ್ಪರವಾಗಿ ಅವಲಂಬಿ 
ಸುತ್ತದೆ. ಸಮಾಜದ ಬೆಳೆವಣಿಗೆಗೆ ಗ್ರಂಥಾಲಯ ಅತ್ಯಗತ್ಯ; ಗ್ರಂಥಾಲಯದ 
ಬೆಳೆವಣಿಗೆಗೆ ಗ್ರಂಥಪಾಲಕ ಅತ್ಯಗತ್ಯ; ಯಾವ ಸಮಾಜ ie 
ಮತ್ತು ಇದರಿಂದಾಗಿ ಗ್ರಂಥಬರಹೆಗಳನ್ನು ಕಡೆಗಣಿಸಿದೆಯೋ, ಸಮಾಜವನ್ನು 


ಗ್ರಂಥಾಲಯ ಮತ್ತು ಸಮಾಜ ಜಾ 


ಬೇರೆಯವರು ಕಡೆಗಣಿಸಿ ದ್ದಾರೆ. 
ಸಾಮಾಜಿಕ ಇತಿಹಾಸದಲ್ಲಿ ಇಂಥ 
ಉದಾಹರಣೆಗಳನ್ನು ಆಗಾಗ್ಗೆ ನೋಡ 
ಬಹುದು. ಇತ್ತೀಚೆಗೆ ಅಮೆರಿಕ 
ಸಂಯುಕ್ತಸ ಸಂಸ್ಥಾ ನದಲ್ಲಿ ಸಂಭವಿಸಿದ 
ಒಂದು ಘಟನೆಯನ್ನು ಇಲ್ಲಿ ಜ್ಞಾ ಪಿಸಿ 
ಕೊಳ್ಳಬಹುದು. 11 ಕಾರೊಲೈನ 
ಗ್ರಂಥಾಲಯ | ಜು ಪ್ರದೇಶದ ಒಂದು ಹೆಳ್ಳಿಯ ಜನ 

ಬ್ಯಾನಿಕ್‌ ಆಮ್ಲ ವನ್ನು ಸಾಂಪ್ರದಾ 
ಯಿಕ ರೀತಿಯಿಂದ ತಯಾರಿಸುವುದರಲ್ಲಿ ಬಹಳ ಹೆಸರುವಾಸಿಯಾಗಿದ್ದ ರು. ನೆರಿ 
ಹೊರೆಯ ಜನರಲ್ಲಿ ಈ ಜನಾಂಗಕ್ಕೆ ಬಹಳ ಮನ್ನಣೆಯಿತ್ತು. ಆದರೆ 'ಿಲಕಾಲದ 
ಅನಂತರ ಹತ್ತಿ ರದ ಊರಿನ ಜನ ಯೂರೋಪಿನಲ್ಲಿ ಪ್ರಕಟವಾದ ಕೆಲವು ಗ್ರಂಥ 
ಗಳನ್ನು ಓದಿ. ಟ್ಯಾನಿಕ್‌ ಆಮ್ಲವನ್ನು ಬೇರೆ ರೀತಿಯಿಂದ ಉದ್ಯೋಗಪ್ರಮಾಣ 
ವಾಗಿ 'ತಯಾರಿಸುವ ವಿಧಾನ ಕೆಂಡುಹಿಡಿದರು. ಇವರಿಬ್ಬರ ಸ ಸ್ಪರ್ಧೆಯಲ್ಲಿ ಸಾಂಪ್ರ 
ದಾಯಿಕ ರೂಢಿಯಿಂದ ತಯಾರುಮಾಡುತ್ತಿದ್ದ ಜನಾ ಹೊಸ ಜ್ಞಾನದ 
ಬೆಳಕನ್ನು ಪಡೆಯದಿದ್ದುದರಿಂದ ಹಿಂದುಳಿಯಬೇಕಾಯಿತು. ಜ್ಞಾನದ ಬೆಳಕನ್ನು 
ಯಾರು ಅಲಕ್ಷ; ಸುವರೋ ಅದರ ಪರಿಣಾಮ ಎಷ್ಟು ಅಹಿತಕಾರಿಯಾಗುವುದು 
ಎಂಬುದನ್ನು ತ ಸ್ಪಷ್ಟಪಡಿಸ ಸುತ್ತದೆ. ಜಾ ನವಿಸರಣದಲ್ಲಿ ನು ಪಾತ್ರ 
ಈಗಿನ ಕಾಲದಲ್ಲಿ ಗ ಗ್ರಂಥಾಲಯಗಳಿಗೆ ಸೇರಿದ್ದು. ಈ ಸಾಮಾಜಿಕ ಸ ಸಂಸ್ಥೆ ಗಳನ್ನು 
ನಾವು ಅಚ್ಚು ಕಟ್ಟಾ ಗಿ ಕಟ್ಟಿ, ಪೋಷಿಸಿ, ಬೆಳೆಸಿದರೆ ಒಂದು ಸಮಾಜ ಮುನ್ನಡೆಯ 
ಲಿಕ್ಫೈ ಕಾಕು ದೆ. 


ಗ್ರಂಥಪಾಲಕ 


ಸಂಬಂಧದ ಇತಿಹಾಸ 
ಭಾರತ, ಚೀನ, ಗ್ರೀಸ್‌ ಮತ್ತು ಈಜಿಪ್ಟ್‌ ಗಳಲ್ಲಿ ಪ್ರಾಚೀನ ಕಾಲದಿಂದಲೂ 
ಗ್ರಂಥಾಲಯಗಳು ಇದ್ದು ದನ್ನು ನಾವು Pa ಹೀಗಿದ್ದಪಕ್ಷದಲ್ಲಿ ಈ 
ಸೇಶಗಳನ್ನು ಈಗ ರುವಂ ರಾಷ್ಟ್ರ ಗಳೆಂದು ಏಕೆ ಎಣಿಸಲಾಗುವದಿಲ್ಲ ಈ 
ದೇಶಗಳು "ಎಕೆ ಜಂದುಳಿದುವು? ತೊ ಂದು ರೀತಿಯಿಂದ ಹೇಳಬೇಕಾದರೆ, 
ಗ್ರಂಥಾ ಎಲಯ ಮತ್ತು ಸಮಾಜ ಇವುಗಳ ಸಂಬಂಧ ಇತ್ತೀಚಿನದೋ? ಹಾಗಿದ್ದರೆ, 
ಮೊದಲು ಇವೆರಡರ ಸಂಬಂಧವೇನಿತ್ತು? ಈ ಪ್ರಶ್ನೆಗಳನ್ನು ಉತ್ತ ರಿಸಲು ಮಾನ 
ವನ ಸಾಮಾಜಿಕ ಇತಿಹಾ ಸವನ್ನು 5 ದಿ. 

ಇತಿಹಾಸದ ಬೇರೆಬೇರೆ ಕಾಲಗಳಲ್ಲಿದ್ದ ಸಾಮಾಜಿಕ ರಚನೆ, ಗ್ರ ಂಥಾಲಯ 
ರಚನೆ ಮತ್ತು ಗ್ರಂಥಸಂಗ್ರ ಹಣ, ಅವನ್ನು ಉಪಯೋಗಿಸುತ್ತ ದೆ ಜನಾಂಗ 
ಮತ್ತು ಮುಖ್ಯ ಸಾಮಾಜಿಕ a ವೈಜ್ಞಾ ನಿಕ ಬೆಳೆವಣಿಗೆಗಳ ಪ್ರಭಾವಗಳನ್ನು 
ಮುಂದಿನ ಪಟ್ಟಿ ಯಲ್ಲಿ ಕೊಡಲಾ ಗಿದೆ : 


ಎನೆ ನಾಯೂ ಟಾ ಟು ಜಂ ಚ ಬ ನಂ ಇಷ್ಟ ಎ... 0111 ಗ. | . We 


SN ENE RS AS 


(೪೬6 
"8"ಲೀಇ ‘Rasen 
‘en “eRe caucpoaedoy 
caus tee Coser ar 52% Tree "6೧0೧ 
‘pot ಎಂಗ. "ಗಲೀ uta) ಯಂಗ ೩೫8% 
eu au "ew 30oe ese op) Pes ೯ ‘chucsoacho sete 20 te 
ಇಂ ನನಲ ‘0 ಜನ cಿಬಹಿಂ% ಐೌಣಣ ೦ ನಿರ್ಜನ Cece pow  ಭೀಂಂ೫ಊ 
| ೪0 ೬೩ JMo'y ¥ eho'y au yop 
2 ೪0(ಊ ಆಂಗ ೯ ಡಿ. ತೀೋ೩೧೩೧ 
ಓರಾ ಧಂ ಆಗ ೧8೧೬%% : ಆ 00200೧ ನೀರು" 
[3 1 
8 ಇಂ ಬಬ ೦ ಜ್‌ 8802 pce eho 4 %oew ೩೦೮% ‘we po 
“ev Cevy cAuRE eee "ಇಂಟ 
೧೫೧೩ ೧ನ ನಂ ನೀಂ ೮೦೧% ‘aun 
“ಐಲ 3heeo ence oer "ಳಗ Tm upon 
42% AHA "ಳಾ ತಂಬ "ಿಟನಜಲೋಣ ್ಳಿ ಉ0೫%ಂ೧ Tec 
೧೮೦೫ Be ನೀ ಲ "ದಿತಿ "ಟೂ ಜಯೀಣಳಾಟ ೧೦೫೦೮ ಇ. ನೀಲಿ ಆಧಿ  ಭೀಂಂಜುಣ%ಊಂ 
TT Mach SEN ಭಾ ಕೂ ಜಡ 1 A SEN AE ಸಬ ಎಎ DN ರಾ ಜ್‌. 
ಊಟಿ ಕೇಂ 3s prey | ಹಾ ತ್ಕ] Pi ಜಲಧಿ" ಬನೀನು | ೧೩ 


ಳಂ 


ಗ್ರಂಥಾಲಯ ಮತ್ತು ಸಮಾಜ ೯೧ 


ಪ್ರಾಚೀನ ಕಾಲದಲ್ಲಿ ನಾವು ಕಾಣುವುದು ಕೃಷಿಕ ಸಮಾಜ. ಆ ಕಾಲದಲ್ಲಿ 
ಮಾನವ ತನ್ನ ಮೂಲ ಅವಶ್ಯಕತೆಗಳಾದ ಆಹಾರ, ಬಟ್ಟೆ ಮತ್ತು ವಸತಿ ಇವನ್ನು 
ಪೂರೈ ಸುವುದರಲ್ಲಿ ಸತತವಾಗಿ ಶ್ರಮಿಸಬೇಕಾಗಿತ್ತು. ಆದಾಗ್ಯೂ ರಾಜರಿಗೆ ಮತ್ತು 
ಧಾರ್ಮಿಕರಿಗೆ ಮಾಸಲಾದ ಕೆಲವು ಗ್ರಂಥಾಲಯಗಳಿದ್ದುವು. ಆಗಿನ ಗ್ರಂಥಾಲಯ 
ಗಳಲ್ಲಿ ಜೇಡಿಮಣ್ಣಿನ ಫಲಕಗಳು, ಶಿಲಾಶಾಸನಗಳು, ಚರ್ಮ, ಪಪ್ಪೆರಸ್‌ ಮತ್ತು 
ಓಲೆಗರಿಯ ಹಸ್ತಪ್ರತಿಗಳು, ತಾಮ್ರಸಟಿಗಳು ಮುಂತಾದವನ್ನು ಸಂಗ್ರಹಿಸಡಲಾಗು 
ತಿತ್ತು. ಆದರೆ ಇವೆಲ್ಲವೂ ಧಾರ್ಮಿಕರ ಹಾಗೂ ಅರಸರ ಸೊತ್ತಾಗಿದ್ದವು. 
ವೈಯಕ್ತಿಕವಾಗಿ ಮಾನವನಿಗೆ ಜ್ಞಾನದ ಬಗ್ಗೆ ಯಾವ ಹಕ್ಕುಗಳೂ ಇರಲಿಲ್ಲ. 
ಹೀಗಾಗಿ ಆ ಕಾಲದ ಸಮಾಜದಲ್ಲಿ ಮಾನವನಿಗೂ ಗ್ರಂಥಾಲಯಗಳಿಗೂ ಬಹಳ 
ದೂರದ ಸಂಬಂಧವಿತ್ತು. 

ಮಧ್ಯ ಮತ್ತು ಮಧ್ಯೋತ್ತರ ಯುಗಗಳಲ್ಲಿ ಸಮಾಜ ರಚನೆ ಸರಿವರ್ತನೆ 
ಗೊಂಡಿತು. ಮಾನವ ಇನ್ನೂ ಮುಖ್ಯವಾಗಿ ಕೃಷಿಯಲ್ಲಿಯೇ ತೊಡಗಿದ್ದರೂ 
ಅವನು ಅದಕ್ಕೆ ಹೊಸ ಹಾಗು ಸುಧಾರಿಸಿದ ಉಪಕರಣಗಳನ್ನು ಶೋಧಿಸಿದ. 
ಕಾಗದ ಮತ್ತು ಅಚ್ಚಿನ ಕಲೆ ಕಲಿತ ಮೇಲೆ ಮಾನವ ತನ್ನ ಆಚಾರವಿಚಾರಗಳನ್ನು 
ಕಾಗದದ ಮೇಲೆ ಬರೆಯಹತ್ತಿದ. ಅವನ್ನು ಪುಸ್ತಕಗಳ ರೂಪದಲ್ಲಿ ಪ್ರ ಕಓಸಿದ. 
ಇದರಿಂದಾಗಿ ಜನಸಾಮಾನ್ಯರಲ್ಲಿ ಜ್ಞಾ ನಾಭಿವೃದ್ಧಿ ಹೆಚ್ಚುಹೆಚ್ಚಾಗಿ ಬೆಳೆಯಿತು. 
ಈ ಸಮಯದಲ್ಲಿ ಮಾನವಜೀವನದ ದೃಷ್ಟಿಕೋನವನ್ನೂ ಜೀವನನಿಧಾನವನ್ನೂ 
ಬದಲಾಯಿಸುವಂಥ ಎರಡು ಕ್ರಾಂತಿಗಳು ಸಂಭವಿಸಿದುವು: ಒಂದು ಫ್ರೆಂಚ್‌ ಕ್ರಾಂತಿ, 
ಇನ್ನೊಂದು ಕೈಗಾರಿಕಾ ಕ್ರಾಂತಿ. ಫ್ರೆಂಚ್‌ ಕ್ರಾಂತಿ ಎಲ್ಲ ಮಾನವರ ಆಜನ 
ಸಿದ್ಧಹೆಕ್ಟುಗಳಾದ ಸ್ವಾತಂತ್ರ್ಯ, ಸಮತೆ ಮತ್ತು ಭ್ರಾತೃತ್ವಗಳನ್ನು ಘೋಷಿಸಿತು. 
ಕೈಗಾರಿಕಾ ಕ್ರಾಂತಿಯಿಂದ ಯಂತ್ರಯುಗದ ಆರಂಭವಾಯಿತು. ಈ ಕ್ರಾಂತಿಗಳ 
ಪ್ರಭಾವ ಸಮಾಜ ಹಾಗೂ ಗ್ರಂಥಾಲಯಗಳ ಮೇಲೆ ಆಗದೆ ಇರಲಿಲ್ಲ. ಕೈಗಾರಿಕಾ 
ಕ್ರಾಂತಿಯ ಪ್ರಭಾವದಿಂದ ಕೃಷಿಪ್ರಧಾನ ಸಮಾಜ ಕಾಲಾನುಕ್ರಮದಲ್ಲಿ 
ಕೈಗಾರಿಕಾ ಸಮಾಜವಾಗಿ ರೂಪುಗೊಂಡಿತು. ಜನಸಾಮಾನ್ಯರಲ್ಲಿ ಜ್ಞಾನ 
ಮತ್ತು ಕೈಗಾರಿಕಾ ಪ್ರಸಾರ ಬೆಳೆಯಿತು. ಇದರಿಂದಾಗಿ ಸಾಂಸ್ಥಿಕ (ಇನ್‌ಸ್ಟಿಟ್ಯೂ 
ಷನಲ್‌) ಗ್ರಂಥಾಲಯಗಳು ಸ್ಥಾಪನೆಗೊಂಡವು. ಇವುಗಳಲ್ಲಿ ನಾನಾ ಕಸಬುಗಳಿಗೂ 
ಉದ್ಯೋಗಗಳಿಗೂ ಸಂಬಂಧಿಸಿದ ಪುಸ್ತಕಗಳೂ ಉಪಕರಣಗಳೂ ಸಂಗ್ರಹೀತ 
ವಾಗಿದ್ದುವು. ಪ್ರ ಗ್ರಂಥಾಲಯಗಳನ್ನು ಮುಖ್ಯವಾಗಿ ಕಸಬುದಾರರೂ 
ಬದ್ಯೋಗಿಗಳೂ ಉಪಯೋಗಿಸುತ್ತಿದ್ದರು. 

ಜ್ಞಾನಪ್ರಸಾರ, ಪುಸ್ತಕ ಮತ್ತು ಪುಸ್ತಕ ಭಂಡಾರಗಳು ಹೆಚ್ಚಾದಂತೆ 
ಕೆಲವರು ವಿಜ್ಞಾನದ ವಿಷಯಗಳಲ್ಲಿ ಸಂಶೋಧನೆಗೆ ಹೆಚ್ಚು ಗಮನ ನೀಡಿದರು. 
'ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ಸ್ಪರ್ಧಿಸಲು ನಿಜ್ಞಾನದ ಬೆಳೆವಣಿಗೆಯೇ 


೯೨ ಮಾನನಿಕ ಕರ್ಣಾಟಕ 
ಸಾಧನವಾಯಿತು. ಇದರಿಂದಾಗಿ ಈಗ ಪ್ರಚಲಿತವಿರುವ ಸಮಾಜವನ್ನು ವಿಜ್ಞಾನ 
ನೂತನ ಸಮಾಜದ ಬೇಡಿಕೆಗಳನ್ನು ಪೂರೈಸಲು ವಿವಿಧ ಗ್ರಂಥಾಲಯಗಳು ಹುಟ್ಟಿ 


ಬೆಳೆದುವು. ಇವುಗಳಲ್ಲಿ ಮುಖ್ಯವಾದವೆಂದರೆ ಸಾರ್ವಜನಿಕ ಗ್ರಂಥಾಲಯ, 
ಶೈಕ್ಷಣಿಕ ಗ್ರಂಥಾಲಯ ಮತ್ತು ವಿಶೇಷ ಗ್ರಂಥಾಲಯ. 


ಓದುಬರಹಗಳು ತನ್ನ ಮೂಲಭೂತ ಹಕ್ಕುಗಳೆಂದು ಮಾನವನೀಗ ' 


ಭಾವಿಸಿದ್ದಾನೆ. ಇವನ್ನು ಪೂರೈ ಸಲು ಅವನಿಗಾಗಿ ಸಾರ್ವಜನಿಕ ಗ್ರಂಥಾಲಯಗಳು 
ಸ್ಥಾಪಿತವಾದುವು. ಈ ಗ್ರಂಥಾಲಯಗಳಲ್ಲಿ ಯಾವದೇ ಶುಲ್ಕ ಕೊಡದೆ ಅವನು 


ಸಮಾಜವೆಂದೂ, ಈ ಯುಗವನ್ನು ವಿಜ್ಞಾನಯುಗವೆಂದೂ ಕರೆಯಬಹುದಾಗಿದೆ. ' 


ಗೆ 
ತ್ಕ 
( 
1 
{ 


ತನ್ನ ಜ್ಞಾ ನಾಭಿವೃದ್ಧಿ ಮಾಡಿಕೊಳ್ಳ ಲಾರಂಭಿಸಿದ. ಇವು ಅವನನ್ನು ತನ್ನ ಕಸಬನ್ನು | 
ಉಚ್ಚರೀತಿಯಲ್ಲಿ ನಿರ್ವಹಿಸುವುದಕ್ಕೆ, ಸಮಾಜಕ್ಕೆ ತನ್ನ ಹೊಣೆಗಾರಿಕೆ ಏನೆಂಬು ' 
ದನ್ನು ಅರಿತು ಸುಸಂಘಟತವಾದ ಸಮಾಜವನ್ನು ಕಟ್ಟಲಿಕ್ಕೆ ಮತ್ತು ಸುಖವಾದ ' 


ಬಾಳು ಸಾಗಿಸಲಿಕ್ಕೆ ದಾರಿ ತೋರಿದುವು. 

ಬೇರೆಬೇರೆ ಶಿಕ್ಷಣ ಸಂಸ್ಥೆಗಳು ಸ್ಥಾಪಿತವಾದಂತೆ, ಅವುಗಳಲ್ಲಿ ಆಯಾ 
ತರಹದ ಶೈಕ್ಷಣಿಕ ಗ್ರಂಥಾಲಯಗಳೂ ಸ್ಥಾನಿತವಾದುವು. ಶಾಲಾ ಗ್ರಂಥಾಲಯ 
ಗಳು, ಕಾಲೇಜು ಗ್ರಂಥಾಲಯಗಳು, ವಿಶ್ವವಿದ್ಯಾಲಯ ಗ್ರಂಥಾಲಯಗಳು ಅಲ್ಲಲ್ಲಿ 
ಬೆಳೆಯತೊಡಗಿದುವು. ಇವೆಲ್ಲವೂ ಮಾನವನನ್ನು ಸುಸಂಸ್ಕ್ರತನನ್ನಾಗಿ ಮಾಡುವಲ್ಲಿ 


ಮಹತ್ತ್ವದ ಪಾತ್ರವಹಿಸುತ್ತವೆ. ಇವಲ್ಲದೆ ವಿಜ್ಞಾನ ಸಂಸ್ಥೆಗಳ ಬೇಡಿಕೆಗಳು ' 


ವಿಶಿಷ್ಟ ರೀತಿಯವಾದ್ದರಿಂದ, ಇತ್ತೀಚೆಗೆ ವಿಶೇಷ ಗ್ರಂಥಾಲಯಗಳೂ ಸ್ಥಾಪಿತ 
ವಾಗಿವೆ. ವಿಜ್ಞಾನ ಗ್ರಂಥಾಲಯ, ವೃತ್ತಪತ್ರಿಕೆಗಳ ಗ್ರಂಥಾಲಯ, ಫಿಲ್ಮ್‌ಗಳ 
ಗ್ರಂಥಾಲಯ ಇವನ್ನು ಈ ಸರಣಿಯಲ್ಲಿ ಸೇರಿಸಬಹುದು. ಇವು ವಿಶಿಷ್ಟವಾದ 
ರೀತಿಯಲ್ಲಿ ತಮ್ಮ ತಮ್ಮ ಓದುಗರಿಗೆ ಸಹಾಯ ನೀಡುತ್ತವೆ. 

ಮೇಲೆ ಹೇಳಿದ ವಿವರಣೆಯಿಂದ ಒಂದು ಅಂಶ ಸ್ಪಷ್ಟವಾಗುತ್ತದೆ. ಪ್ರಾಚೀನ 
ಕಾಲದಲ್ಲಿ ಗ್ರಂಥಾಲಯ ಮತ್ತು ಸಮಾಜಗಳ ನಡುವೆ ದೂರವೂ ಪರೋಕ್ಷವೂ 
ಆಗಿದ್ದ ಸಂಬಂಧ ಮಧ್ಯ ಯುಗದಲ್ಲಿ ಪರಸ್ಪರ ನಿಕಟವೂ, ನೇರವೂ ಆಗಿ 
ಮಧ್ಯೋತ್ರರ ಯುಗದಲ್ಲಿ ಈ ಪ್ರವೃತ್ತಿ ಇನ್ನೂ ಬೆಳೆದು ಆಧುನಿಕ ಯುಗದಲ್ಲಿ 
ಅತ್ಯಂತ ನಿಕಟವೂ ನೇರವೂ ಆಗಿ ಪರಿಣಮಿಸಿದೆ. ಗ್ರಂಥಾಲಯ ಈಗ ಜೀವನದ 
ಒಂದು ಆವಶ್ಯಕ ಅಂಗವಾಗಿ ಪರಿಣಮಿಸಿದೆ. 

ಈ ನಿಕಟ ಸಂಬಂಧದಿಂದ ಉದ್ಭವಿಸಿರುವ ಸಾಮಾಜಿಕ ಮತ್ತು ಆಡಳಿತ 
ಸಂಬಂಧಿಯಾದ ಕೆಲವು ಅಂಶಗಳನ್ನು ಇಲ್ಲಿ ಗಮನಿಸಬೇಕಾಗಿದೆ. ಮೊದಲನೆಯದ್ದು, 
ಸಮಾಜಕ್ಕೆ ಸಂಬಂಧಿಸಿದಂತೆ ಗ್ರಂಥಪಾಲಕನ ಕರ್ತವ್ಯವನ್ನು ಕುರಿತದ್ದು. ಗ್ರಂಥ 
ಪಾಲಕ ಸಮಾಜದ ಅಗತ್ಯಗಳನ್ನು ಅರಿತುಕೊಳ್ಳಬೇಕು. * ಇವನ್ನು ತಿಳಿಯ 
ಬೇಕಾದರೆ ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳನ್ನೂ, ಸಮಾಜದ ಶೈಕ್ಷಣಿಕ ಮತ್ತು 


ಗ್ರಂಥಾಲಯ ಮತ್ತು ಸಮಾಜ ೯ತ್ತಿ 


ಸಾಂಸ್ಕ್ರತಿಕ ಅಗತ್ಯಗಳನ್ನೂ ಅವನು ಅರಿತುಕೊಳ್ಳಬೇಕು. ಈ ಸ್ಥಿತಿಗತಿಗಳನ್ನು 
ಅಭ್ಯಸಿಸಿದ ಮೇಲೆ ಗ್ರಂಥಪಾಲಕ ಸಮಾಜದ ಜನರ ಕೂಡ ಮತ್ತು ಇತರ 
ಸಾಮಾಜಿಕ ಹಾಗೂ ಸಾಂಸ್ಕ್ರತಿಕ ಸಂಸ್ಥೆಗಳ ಕೂಡ ನಿಕಟ ಸಂಬಂಧವನ್ನು 
ಸ್ಥಾಪಿಸಬೇಕು. ಇದರ ಸಲುವಾಗಿ ಅವನು ಪುಸ್ತಕಪ್ರದರ್ಶನ, ವಿಸ್ತರಣೋಪ 
ನ್ಯಾಸಗಳು ಮತ್ತು ಸಾಂಸ್ಕೃತಿಕ ಸಮಾರಂಭಗಳನ್ನು ಏರ್ಪಡಿಸಜೇಕಾಗುತ್ತದೆ. 

ಇನ್ನು ಆಡಳಿತ ಸಂಬಂಧವಾದ ಸಮಸ್ಯೆಗಳನ್ನು ವಿಚಾರಿಸೋಣ : 
೧ ಗ್ರಂಥಾಲಯದ ಸ್ಥಳವನ್ನು ಕುರಿತದ್ದು ಮೊದಲನೆಯ ಪ್ರಶ್ನೆ. ಜನಸಾಮಾನ್ಯರು 
ಗ್ರಂಥಾಲಯದ ಸದುಪಯೋಗ ಪಡೆಯಬೇಕಾದರೆ ಗ್ರಂಥಾಲಯವನ್ನು ಜನನಿಬಿಡ 
ಸ್ಥಳಗಳ ಕೇಂದ್ರದಲ್ಲಿ ಕಟ್ಟಿಸಬೇಕು. ಇಂಥ ಪ್ರದೇಶಗಳಲ್ಲಿ ಜನರು ದೈನಂದಿನ 
ಕಾರ್ಯಗಳಿಗೋಸ್ಟರ ಸಹಜವಾಗಿ ಸಂಚರಿಸಬೇಕಾಗುವುದರಿಂದ ಅಲ್ಲಿ ಬಂದಾಗ 
ಗ್ರಂಥಾಲಯಕ್ಕೆ ಭೇಟಕೊಡುವ ಆಸಕ್ತಿ ಅವರಲ್ಲಿ ಮೂಡುತ್ತದೆ. ಹೀಗೆ ಅದರ 
ಉಪಯೋಗ ಎಲ್ಲರಿಗೂ ಸುಲಭವಾಗಿ ಲಭ್ಯವಾಗುತ್ತದೆ. 

೨ ತೆರೆದ ಬಾಗಿಲು ಅಥವಾ ಮುಕ್ತದ್ವಾರ: ನೂತನ ಗ್ರಂಥಾಲಯಗಳು 
ತೆಕೆದ ಬಾಗಿಲು ಪದ್ಧತಿಯನ್ನು ಅನುಸರಿಸುತ್ತವೆ. ಇದರಿಂದ ಸಮಾಜದ ಪ್ರತಿ 
ಯೊಬ್ಬನಿಗೂ ತನಗೆ ಬೇಕಾದ ಪುಸ್ತಕವನ್ನು ಆಯ್ದು, ಕೈಗೆತ್ತಿಕೊಂಡು, ಓದಿ 
ತಿಳಿದುಕೊಳ್ಳಲು ಸುಲಭವಾಗಿ ಅವಕಾಶ ಒದಗಿಸಿದಂತಾಗುತ್ತದೆ. 

೩ ಗ್ರಂಥಾಲಯ ಸಿಬ್ಬಂದಿ: ಗ್ರಂಥಾಲಯಗಳು ಸಮಾಜಕ್ಕೆ ಸೇವೆ ಸಲ್ಲಿಸ 
ಬೇಕಾದರೆ ಸೂಕ್ತವಾದ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಂಥಾಲಯಶಾಸ್ತ್ರದಲ್ಲಿ 

ತರಬೇತಿ ಪಡೆದ ಗ್ರಂಥಾಲಯ ಸಿಬ್ಬಂದಿ ಒದಗಬೇಕು. ಪುಸ್ತಕಕ್ಕೂ ಜನರಿಗೂ 
ನಡುವಣ ಸಂಬಂಧ ನಿಕಟವಾಗಿ, ಉಪಯುಕ್ತವಾಗಿ ಬೆಳೆಯುವ ಹಾಗೆ ಸೇವೆ 
ಸಲ್ಲಿಸುವುದೇ ಸಿಬ್ಬಂದಿಯ ಕರ್ತವ್ಯ. 

೪ ಗ್ರಂಥಾಲಯ ಕಾರ್ಯ: ಮೇಲಣ ಗುರಿಯನ್ನು ಮುಟ್ಟ ಬೇಕಾದರೆ 
ಗ್ರಂಥಾಲಯ ಕಾರ್ಯವನ್ನು ಸುಸಂಘಟಿತ ರೀತಿಯಲ್ಲಿ ನಡೆಸಬೇಕಾಗುತ್ತದೆ, 
ಗ್ರಂಥಾಲಯಕ್ಕೆ ಬಂದ ಒಂದು ವ್ಯಕ್ತಿ ತಾನು ಗ್ರಂಥಾಲಯಕ್ಕೆ ಬಂದದ್ದು 
ಸಾರ್ಥಕವಾಯಿತು ಎಂಬ ಭಾವನೆಯಿಂದ ಹೊರಬೀಳಬೇಕು. ಈ ಭಾವನೆ 
ಅವನಲ್ಲಿ ತಲೆದೋರಬೇಕಾದರೆ ಗ್ರಂಥಾಲಯ ಸಿಬ್ಬಂದಿಯಲ್ಲಿನ ಪ್ರತಿಯೊಬ್ಬ 
ವ್ಯಕ್ತಿಯೂ ಗ್ರಂಥಾಲಯಕಾರ್ಯವನ್ನು ದಕ್ಷತೆಯಿಂದ ಮತ್ತು ಸೇವಾಭಾವನೆ 
ಯಿಂದ ನಿರ್ವಹಿಸಬೇಕು. 

೫ ಗ್ರಂಥಾಲಯ ನಿಯಮಗಳು : ಇದರ ಇನ್ನೊಂದು ತರ್ಕಬದ್ಧ ನಿಬಂಧಿತ 
ವೆಂದರೆ ಗ್ರಂಥಾಲಯದ ನಿಯಮಗಳು. ಗ್ರಂಥಾಲಯವನ್ನು ಉಸಯೋಗಿಸು 
ವವರಿಗೆ ಅನುಕೂಲವಾಗಿರುವಂತೆ ನಿಯಮಗಳನ್ನು ರಚಿಸಬೇಕೇ ಹೊರತು ಇವು 
ಅಡಚಣೆಗಳಾಗಿ ಪರಿಣಮಿಸಬಾರದು. 


೯೪ ಮಾನವಿಕ ಕರ್ಣಾಟಕ 

೬ ಗ್ರಂಥಾಲಯ ಪ್ರಸಾರಣ: ಗ್ರಂಥಾಲಯ ಸಿಬ್ಬಂದಿ ಮೊದಲು ಓದುಗರಿಗೆ 
ಅನುಸ್ಥಾಪನ ಶಿಕ್ಷಣ (ಓರಿಯೆಂಟೀಷನ್‌ ಕೋರ್ಸ್‌) ನೀಡಬೇಕು. ಗ್ರಂಥಾಲಯದ | 
ಸ್ವರೂಪ, ಅದನ್ನು ಬಳಸುವ ನಿಧಾನ ಮುಂತಾದವನ್ನು ಅವರಿಗೆ ಮನದಟ್ಟು 
ಮಾಡಿಕೊಡಬೇಕು. ತದನಂತರ ಗ್ರಂಥಾಲಯ ಕೈಸಿಡಿ, ಪುಸ್ತಕ ಪಟ್ಟಿ, ಪುಸ್ತಕ 
ಸೂಚಿ, ಮುಂತಾದವುಗಳಿಂದ ಓದುಗರಿಗೆ ಸಹಾಯ ನೀಡಿ, ಗ್ರಂಥಾಲಯದ 
ಉಪಯೋಗ ಹೆಚ್ಚುವ ಹಾಗೆ ಕಾರ್ಯನಿರತವಾಗಬೇಕು. ¥ 

ಗ್ರಂಥಾಲಯ ಒಂದು ಸಾಮಾಜಿಕ ಸಂಸ್ಥೆ ಎಂಬುದು ಇಂದು ಹಲವು | 
ಪರಿಣತರ ಅಭಿಮತವಾಗಿದೆ. ಯಾಕೆಂದರೆ ಇದು ಸಮಾಜದಿಂದ ನಿರ್ಮಿತವಾಗಿ, ' 
ಸಮಾಜಕ್ಕೇ ದುಡಿಯುವುದಾಗಿ, ಸಮಾಜದ್ದೇ ಆದ ಸಂಸ್ಥೆ. ಗ್ರಂಥಾಲಯ ಮತ್ತು ' 
ಸಮಾಜ ಇವೆರಡರ ಬೆಳವಣಿಗೆಯನ್ನೇ ಜನಸಾಮಾನ್ಯರ ಅಭಿವೃದ್ಧಿ ಅವಲಂಬಿಸಿದೆ ' 
ಯೆಂಬುದು ನಿರ್ವಿವಾದ. | 


ಪ್‌ 
ಎನ್‌. ಪ್ರಭುಸ್ವಾಮಿ 


ಆಗ್ನೇಯ ಏಷ್ಯ ದೇಶಗಳ 
ವಿವಾದಾತ್ಮಕ ಅಭಿವೃದ್ದಿ ಯೋಜನೆ 


೧೯೬೯ರಲ್ಲಿ ಆಗ್ನೇಯ ಏಷ್ಯ ದೇಶಗಳ ಸಚಿವರು, ತಮ್ಮ ದೇಶಗಳ ಆರ್ಥಿಕಾಭಿವೃದ್ಧಿಯ 
ವಿಷಯದಲ್ಲಿ ಚರ್ಚಿಸಲು ಸಭೆ ಸೇರಿದ್ದರು. ೧೯೭೦ರ ದಶಕದಲ್ಲಿ ತಮ್ಮ ದೇಶಗಳಲ್ಲಿ 
ಉದ್ಭ ವಿಸಬಹುದಾದ ಆರ್ಥಿಕ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡಿ ಒಂದು 
ವರದಿಯನ್ನು ತಯಾರಿಸುವ ಕಾರ್ಯವನ್ನು ಏಷ್ಯದ ಅಭಿವೃದ್ಧಿ ಬ್ಯಾಂಕಿಗೆ ವಹಿಸಲು 
ಈ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳ ಲಾಯಿತು. 

ಮೇಲ್ವುಂಡ ನಿರ್ಧಾರದ ಪ್ರಕಾರ ಏಷ್ಯದ ಅಭಿವೃದ್ಧಿ ಬ್ಯಾಂಕು ಈ ಕೆಳಗೆ ಕಂಡ 
ಆ ದೇಶಗಳಿಗೆ ಅನ್ವಯಿಸುವಂತೆ ಅಧ್ಯಯನ ನಡೆಸಲು ಏರ್ಪಾಡು ಮಾಡಿತು : ಥೈಲೆಂಡ್‌, 
ಮಲೇಷ್ಯ, ಫಿಲಿಪೀನ್ಸ್‌, ಸಿಂಗಪುರ, ಇಂಡೋನೇಷ್ಯ, ದಕ್ಷಿಣ ವಿಯಟ್ನಾಂ, 
ಲಾವೋಸ್‌ ಮತ್ತು ಕಾಂಬೋಡಿಯ. ಮುಂಡೆ ಸೂಚಿಸಿರುವ ಆರು ಪ್ರಮುಖ ಸಮಸ್ಯೆ 
ಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ನಡೆಸಲು ನಿರ್ಧರಿಸಲಾಯಿತು: ೧ ಆಗ್ನೇಯ 
ಏಷ್ಯ ದೇಶಗಳ ಮೇಲೆ ಹಸಿರು ಕ್ರಾಂತಿಯ ಪರಿಣಾಮಗಳು; ೨ ೧೯೭೦ರ ದಶಕದಲ್ಲಿ 
ಕೈಗಾರಿಕಾಭಿವೃದ್ಧಿ ಸಾಧಿಸಲು ಇರುವ ಅನುಕೂಲಗಳು ; ೩ ವಿದೇಶಿ ವ್ಯಾಪಾರದ 
ಸಮಸ್ಯೆಗಳು; ೪ ವಿದೇಶೀ ಬಂಡವಾಳದ ಆವಶ್ಯಕತೆ ಮತ್ತು ಅದನ್ನು ಒದಗಿಸುವ 
ಮಾರ್ಗಗಳು; ೫ ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನು ತಡೆಗಟ್ಟಲು 
ಕೈಗೊಳ್ಳಬೇಕಾದ ಕ್ರಮಗಳು; ಮತ್ತು ೬ ವಿಯಟ್ನಾಂ ಯುದ್ಧ ನಿಂತುಹೋದ 
ಪಕ್ಷದಲ್ಲಿ ಈ ಪ್ರದೇಶದಲ್ಲಿ ಉಂಟಾಗಬಹುದಾದ ಪರಿಣಾಮಗಳು. 

ಅಮೆರಿಕ ಸಂಯುಕ್ತಸಂಸ್ಥಾನ, ಯೂರೋಪ್‌ ಮತ್ತು ಏಷ್ಯಗಳಲ್ಲಿರುವ ಕೆಲವು 
ಪ್ರಸಿದ್ಧ ಅರ್ಥಶಾಸ್ತ್ರ ಜ್ಞರನ್ನು ಆಹ್ವಾನಿಸಿ ಅಧ್ಯಯನ ನಡೆಸುವಂತೆ ಕೇಳಿಕೊಳ್ಳ 
ಲಾಯಿತು. ಆರು ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಆರು ಪ್ರತ್ಯೇಕ ವರದಿಗಳನ್ನು 
ತಯಾರಿಸಲು ಅವರಿಗೆ ಸೂಚಿಸಲಾಯಿತು. ಆ ವರದಿಗಳೆಲ್ಲವನ್ನೂ ಕ್ರೋಡೀಕರಿಸಿ 
ಒಂದು ಸಮಗ್ರ ವರದಿಯನ್ನು ತಯಾರಿಸುವ ಕಾರ್ಯವನ್ನು ಲಂಡನ್‌ ಸ್ಕೂಲ್‌ ಆಫ್‌ 


/ 
೯೬ ಮಾನವಿಕ ಕರ್ಣಾಟಕ | 


ಎಕನಾಮಿಕ್ಸ್‌ನ ಹೆ ಸರುವಾಸಿಪಡೆದ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಹಾಲಾ ಮಿಂಟರಿಗೆ ' 
ಹ ರಾಷ್ಟ್ರೀಯ ಭಾವೋದ್ರೇಕಗಳಿಗೆ ಗಮನಕೊಡದೆ, ಸಂಪೂರ್ಣವಾಗಿ ' | 
ಪ್ರದೇಶದ ಆರ್ಥಿಕ ಪ್ರ ಪ್ಪ ಪ್ರಗತಿಯನ್ನು ತಮ್ಮ ದೃಷ್ಟಿಯಲ್ಲಿಟ್ಟು ಕೊಂಡು ಮಿಂಟ್‌ ಒಂದು | 
1 ತಯಾರಿಸಿ ಏಷ್ಯದ ಅಭಿವೃದ್ಧಿ ಬ್ಯಾಂಕಿಗೆ ಸಲ್ಲಿಸಿದರು. 
ಏಷ್ಯದ ಅಭಿವ ದ್ಧಿ ಬ್ಯಾಂಕು ವರದಿಯನ್ನು ಪ್ರಕಟಿಸಿದ ಕೂಡಲೇ ಅನೇಕ | 
ವಾದವಿವಾದಗಳು ಕಾಣಿಸಿಕೊಂಡಿವೆ. ಆಗ್ನೇಯ ಏಷ್ಯ ದೇಶಗಳಲ್ಲಿರುವ ಸಾಮಾಜಿಕ ' 
ಮತ್ತು ರಾಜಕೀಯ ಪರಿಸ್ಥಿತಿಯ ಒನ್ನೆಲೆಯಲ್ಲಿ ವರದಿಯಲ್ಲಿ ಸೂಚಿಸಿರುವ ಆರ್ಥಿಕ ' N 
ಕಾರ್ಯಕ್ರಮಗಳನ್ನು ಪರಿಶೀಲಿಸಿದರೆ ಅವು ಕ್ರಾಂತಿಕಾರಿ ಅಂಶಗಳನ್ನು ಒಳಗೊಂಡಿವೆ ' 
ಎಂದು ಕಂಡುಬರುತ್ತದೆ. ವರದಿಯಲ್ಲಿ ಸೂಚಿಸಿರುವ ಅನೇಕ ಸಲಹೆಗಳನ್ನು ಈ" 
ಪ್ರದೇಶದಲ್ಲಿರುವ ದೇಶಗಳು ಒಪ್ಪುವಂತೆ ಕಂಡುಬರುವುದಿಲ್ಲ, ಆದುದರಿಂದಲೇ ಅನೇಕ ' 
ರೀತಿಯ ವಾದವಿವಾದಗಳು ಉದ್ಭ 'ನಸಿವೆ. 
ಮಿಂಟರ ವರದಿಯಲ್ಲಿ ಸೂಚಿಸಿರುವ ಒಂದು ಮುಖ್ಯ ವಿವಾದಾತ್ಮಕ ಸಲಹೆ ' 
ಯೆಂದರೆ ಈ ಪ ್ರ ದೇಶದಲ್ಲಿರುವ ಎಲ್ಲ ದೇಶಗಳು ಹಸಿರು ಕ ಸಾಧಿಸಬೇಕಿಲ್ಲ | 
ಎಂಬುದು. ತಾಂತ್ರಿಕವಾಗಿ ಎಲ್ಲ ದೇಶಗಳಿಗೂ ಆಹಾರಧಾನ್ಯಗಳ ಉತ್ಪನ್ನ ದಲ್ಲಿ ಸ್ವ ಯಂ. 
ಪೂರ್ಣತೆ ಪಡೆಯಲು ಸಾಧ್ಯವಿದ್ದರೂ, ಆರ್ಥಿಕ ದೃಷ್ಟಿಯಿಂದ ನೋಡಿದರೆ ಎಲ್ಲ ದೇಶ ' 
ಗಳೂ ಹಸಿರುಕ್ರಾಂತಿಯನ್ನು ಅನುಷ್ಕಾನಕ್ಕೆ ತರಬೇಕಾಗಿಲ್ಲ ಎಂಬುದು ಮಿಂಟರ ಸಲಹೆ. 
ಈ ಪ್ರದೇಶದ ಮುಖ್ಯ ಬೆಳೆ ಬತ್ತ. ಈಗ ಈ ಪ್ರದೇಶದಲ್ಲಿಯ ಒಂದೆರಡು ದೇಶಗಳು ' 
ಬತ್ತದ ಬೆಳೆಯಲ್ಲಿ ಸ್ತಯಂಪೂರ್ಣತೆ ಪಡೆದಿರುವುವಲ್ಲದೆ, ಅಕ್ಕಿಯನ್ನು ರಫ್ತು ,ಮಾಡುವ 
ಕಿ ಪಡೆದಿವೆ. ಆದ್ದರಿಂದ ಈ ಒಂದೆರಡು ದೇಶಗಳು ಆಧುನಿಕ ರೀತಿಯ ವ್ಯವಸಾಯ 
ಪದ್ದತಿಯನ್ನು ಅಳವಡಿಸಿಕೊಂಡು ಬತ್ತದ ಬೆಳೆಯನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸಿ ' 
ಅಕ್ಕಿಯನ್ನು ಬೇರೆ ದೇಶಗಳಿಗೆ ಸದಾಕಾಲವೂ ರಫ್ತು, ಮಾಡಬೇಕು. ಉಳಿದ ದೇಶಗಳಲ್ಲಿ ' 
ಬತ್ತದ ಬೆಳೆಯಲ್ಲಿ ಸ್ವಯಂಪೂರ್ಣತೆ ಪಡೆಯಲು ಯತ್ನಿಸಬಾರದು. ಏಕೆಂದರೆ ಆ ದೇಶ 
ಗಳಲ್ಲಿ ಬತ್ತವನ್ನು ಬೆಳೆಯಲು ಅಧಿಕ ಖರ್ಚಾಗುತ್ತದೆ. ಬತ್ತ ಬೆಳೆಯುವುದರ ಬದಲು 
ಅಲ್ಲಿ ಮೆಕ್ಕೆಜೋಳ, ತಾಳೆ ಎಣ್ಣೆ, ರಬ್ಬರ್‌, ತರಕಾರಿ, ಹಣ್ಣು, ಮರದ ದಿಮ್ಮಿ ಮತ್ತು 
ಸಂಬಾರ ಪದಾರ್ಥಗಳ ಉತ್ಪನ್ನಕ್ಕೆ ಪ್ರೋತ್ಸಾಹ ಕೊಡಬೇಕು. ಮೇಲ್ಭುಂಡ ಉತ್ಸನ್ನ 
ಗಳಿಗೆ ಈ ದೇಶಗಳ ವಾಯುಗುಣ ಮತ್ತು ಭೂಗುಣ ಬಹಳ ಉತ್ತಮವಾಗಿವೆ. 
ಆದ್ದರಿಂದ ಇಲ್ಲಿ ಬತ್ತ ಬೆಳೆಯುವುದಕ್ಕಿಂತ ಮೇಲ್ಕಂಡ ಬೆಳೆಗಳನ್ನು ಬೆಳೆದರೆ ಅಧಿಕ 
ವರಮಾನ ಉಂಟಾಗುತ್ತದೆ. ಈ ವರಮಾನವನ್ನು ಉಪಯೋಗಿಸಿಕೊಂಡು ಅಕ್ಕಿಯನ್ನು 
ಪಕ್ಟುದ ದೇಶಗಳಿಂದ ಆಮದು ಮಾಡಿಕೊಳ್ಳು ವುದು ಸೂಕ್ತ ಎಂಬುದು ಮಿಂಟರ ಸಲಹೆ, 
ತಮ್ಮ ಸಲಹೆಯನ್ನು ಈ ಪ್ರದೇಶದ "ವು ದೇಶಗಳಲ್ಲಿ ಅನುಷ್ಕಾನಕ್ಕೆ ತರುವುದು 
ಕಷ್ಟ ಎಂಬುದನ್ನು ಮಿಂಟರೇ ಒಪ್ಪಿ ಕೊಳ್ಳುತ್ತಾರೆ. ಏಕೆಂದರೆ ಪ್ರಧಾನ ಆಹಾರಧಾನ್ಯ 
ಜಾ ಬತ್ತದ ಬೆಳೆಯಲ್ಲಿ ಸ್ವಯಂತ್ರರಾತೆ ಸಾಧಿಸುವುದು ಅನೇಕ ದೇಶಗಳಿಗೆ ರಾಷ್ಟ್ರೀಯ 


ಹ ಪೆ ಬಿ | 


ಈ | 


ನ 31 


ಆಗ್ನೇಯ ಏಷ್ಯ ದೇಶಗಳ ವಿವಾದಾತ ಕ ಅಭಿವೃದ್ದಿ ಯೋಜನೆ ೯೭ 


ಗೌರವದ ಪ್ರಶ್ನೆಯಾಗಿದೆ. ತಮ್ಮ ರಾಷ್ಟ್ರೀಯ ಗೌರವವನ್ನು ಉಳಿಸಿಕೊಳ್ಳು ವುದಕ್ಕಾಗಿ 
ಮ ಹಗಳು ಅಧಿಕ ವೆಚ್ಚ ಮಾಡುತ್ತಿವೆ ಮತ್ತು ಬಡಳನ ಅನುಭವಿಸುತ್ತಿ ವೆ. ಈ 
ಒಣಪ್ರತಿಸೆ ಎಯನ್ನು ಬಟ್ಟು ಆರ್ಥಿಕವಾಗಿ ನ್ಯಾಯಸಮ್ಮತವಾದ ಮಾರ್ಗವನ್ನು 
ಅನುಸರಿಸಿ ತಮ್ಮ ಬಡತನವನ್ನು ಹೋಗಲಾಡಿಸಿಕೊಳ್ಳ ಬೇಕೆಂದು ಮಿಂಟ್‌ ವಾದಿಸು 
ತ್ತಾರೆ. ಇವರ ವಾದದಿಂದ ಕೆಲವು ದೇಶಗಳಿಗೆ ತೃಪ್ತ ಯಾಗಿಲ್ಲ. ಆದುದರಿಂದಲೇ 
ಈಗ ಈ ದೇಶಗಳಲ್ಲಿ ಅನೇಕ ರೀತಿಯ ವಾದವಿವಾದಗಳಿದ್ದಿ ವೆ. 

ಮಿಂಟಿರ್‌ ಮತ್ತೊ ೦ದು ಸಲಹೆ ಕೈಗಾರಿಕಾಭಿವೃದ್ಧಿ ದಿ ಗೆ ಸಂಬಂಧಿಸಿದ್ದು, ಹಾಲಿ 
ಆಮದು ಮಾಡಿಕೊಳ್ಳುತ್ತಿರುವ ಅನೇಕ ರೀತಿಯ ಸಿದ್ಧವಸ್ತು ಗಳನ್ನು ಈ ದೇಶಗಳಲ್ಲಿ 
ಉತ್ಪಾದಿಸಿ ಆಮದನ್ನು ತಗ್ಗಿಸಲು ಪ್ರಯತ್ನಮಾಡಲಾಗುತ್ತಿದೆ. ಇಂಥ ಫ ಪ್ರಯತ್ನ 
ದ್ರ ದೇಶಗಳ ಆರ್ಥಿಕ ದೃಷ್ಟಿಯಿಂದ ಒಳ್ಳೆಯದಲ್ಲ ಎಂದು ಮಿಂಟ್‌ ಸೂಚಿಸಿದ್ದಾರೆ. 
ಅನೇಕ ರೀತಿಯ ಸಿದ್ಧವಸ್ತು ಗಳನ್ನು ಕಡಿಮ ಬೆಲೆಯಲ್ಲಿ ತಯಾರಿಸಲು ಈ ದೇಶಗಳಲ್ಲಿ 
ತಕ್ಕು ವಾತಾವರಣವಿಲ್ಲ. ಗ "ಕಿ ರೀತಿಯ ಸೌಕರ್ಯವನ್ನು ಈ ದೇಶಗಳು 
ಪಡೆದಿವೆ. ಅವನ್ನು ುಷಯೋಗಪಡಿಸಿಕೊಳ್ಳ ಬೇಕೆಂಬುದು ಮಿಂಟರ ಸಲಹೆ. 
ಈಗ ಈ ದೇಶಗಳು he ಕಚ್ಚಾ ಸಾಮಗ್ರಿ ಗಳನ್ನು ರಫ್ತು _,ಮಾಡುತ್ತಿವೆ. ಅವನ್ನು 
ಹಾಗೆಯೇ ರಫ್ತು, ಮಾಡುವುದರ ಬದಲು ಸಿದ್ಧವಸ್ತು, ಗಳನ್ನಾಗಿ ಮಾಡಿ ರಫ್ತು ಮಾಡ 
ಬೇಕು. ಇದರಿಂದ ಇವುಗಳ ವರಮಾನ ಅಧಿಕಗೊಳ್ಳು ತ್ತ ದ ತಮಗೆ ಬೇಕಾದ 
ಉಳಿದ ವಸ್ತುಗಳನ್ನು ಆಮದುಮಾಡಿಕೊಳ್ಳು ವುದು ಒಳ್ಳೆಯದು ಎಂದು ಮಿಂಟ್‌ 
ಸೂಚಿಸಿದ್ದಾರೆ. ಅಂದರೆ ಪಾಶ್ಚಾತ್ಯ ದೇಶಗಳ ಮಾಡರಿಯಲ್ಲಿ ಎಲ್ಲ ರೀತಿಯ ಕೈಗಾರಿ 
ಕಾಭಿವೃದ್ಧಿ ಸಾಧಿಸುವುದರ ಬದಲು, ಈ ದೇಶಗಳಲ್ಲಿರುವ ಪರಿಸ್ಥಿತಿಗೆ ತಕ್ಕ ಹಾಗೆ 
ಕೈಗಾರತೆಗಳನ್ನು ಅಭಿವೃದ್ಧಿ ಪಡಿಸಬೇಕೆಂಬುದು ಮಿಂಟರ ಮುಖ್ಯ Ke] 

ಈ ದೇಶಗಳಲ್ಲಿ ಸಿ ಶ್ರತ್ರಿಯಾಗುತ್ತಿರುವ ಕಚ್ಛಾ ಸಾಮಗ್ರಿಗಳನ್ನು ಪೂರ್ಣವಾಗಿ 
ಉಪಯೋಗಿಸಿಕೊಂಡು ಅವುಗಳಿಂದ ಸಿದ್ಧವಸ್ತುಗಳನ್ನು ಉತ್ಪಾದಿಸಿ ರಫ್ತುಮಾಡ 
ಲಾರಂಭಿಸಿದರೆ ಈ ದೇಶಗಳ ವಿದೇಶೀ ವ್ಯಾಪಾರ ಬಹಳ ಅಭಿವೃದ್ಧಿ ಗೊಂಡು ಅಧಿಕ 
ವರಮಾನ ಉಂಟಾಗುತ್ತದೆ ಎಂಬುದು ಮಿಂಟರ ಅಭಿಪ್ರಾಯ. ಈ ದೇಶಗಳ 
ಉತ್ಪಾದನೆಗೆ ಪ್ರಪಂಚದ ಇತರ ಕಡೆ ಬಹಳ ಬೇಡಿಕೆ ಇದೆ. ಆದುದರಿಂದ ಈ 
ಸದವಕಾಶವನ್ನು ಉಪಯೋಗಿಸಿಕೊಂಡು ಈ ದೇಶಗಳು ತಮ್ಮ ಆರ್ಥಿಕಾಭಿವೃದ್ಧಿ ಯನ್ನು 
ಸಾಧಿಸಿಕೊಳ್ಳ ಬೇಕು. ಅದನ್ನು ಬಿಟ್ಟು ಪಾಶ್ಚಾತ್ಯ ರಾಷ್ಟ್ರಗಳ ಅನುಕರಣೆ ಮಾಡಿ 
ಬೃಹದಾಕಾರದಲ್ಲಿ ಕೈಗಾರಿಕಾ ವ್ಯವಸ್ಥೆಯನ್ನು ಬೆಳೆಸಿಕೊಂಡು ನಷ್ಟ ಅನುಭವಿಸ 
ಬಾರದು ಎಂಬುದು ಮಿಂಟರ ಸಲಹೆ. 

ಮೇಲ್ದಂಡ ಸಲಹೆಗಳನ್ನು ಈ ಪ್ರದೇಶದಲ್ಲಿರುವ ಅನೇಕ ನಾಯಕರು ಒಪ್ಪಿ 
ಕೊಳ್ಳಲು ಸಿದ್ಧರಿಲ್ಲ. ತಮ್ಮ ದೇಶಗಳಲ್ಲಿ ಸಾಕಷ್ಟು ಕೈಗಾರಿಕಾಭಿವೃದ್ಧಿ ಯನ್ನು 
(ಪಾಶ್ಚಾತ್ಯ ದೇಶಗಳಂತೆ) ಸಾನ ದೆ ಹೋದರೆ, ತಾವು ಸದಾಕಾಲವೂ ಬೇರೆ ದೇಶಗಳ 

8 


೯೮ ಮಾನವಿಕ ಕರ್ಣಾಟಕ 


ಹೆಂಗಿನಲ್ಲಿರಬೇಕಾಗುತ್ತದೆ ಎಂಬ ಭಯ ಈ ದೇಶಗಳ ನಾಯಕರಲ್ಲಿ ಉಂಬಾಗಿದೆ. 
ಸದಾಕಾಲವೂ ತಮ್ಮ ದೇಶಗಳಲ್ಲಿ ದೊರೆಯುವ ಕಚ್ಚಾ ಸಾಮಗ್ರಿಗಳು ಮತ್ತು 
ಅವುಗಳಿಂದ ತಯಾರಿಸಬಹುದಾದ ಸಿದ್ಧವಸ್ತುಗಳ ಮಾರಾಟದಲ್ಲೇ ನಿರತರಾದರೆ 
ತಮಗೆ ಎಂದಾದರೂ ತೊಂದರೆ ಉಂಟಾಗಬಹುದೆಂದು ಈ ದೇಶಗಳು ಭಯಪಡುತ್ತವೆ. 
ಏಕೆಂದರೆ ಈ ವಸ್ತುಗಳನ್ನು ಕೊಳ್ಳುವ ದೇಶಗಳು ತಮ್ಮತಮ್ಮಲ್ಲೇ ಒಂದು ಒಪ್ಪಂದಕ್ಕೆ 
ಬಂದು ಉದ್ದೇಶಪೂರ್ವಕವಾಗಿ ಈ ದೇಶಗಳ ವಸ್ತುಗಳಿಗೆ ಕಡಿಮೆ ಬೆಲೆ ದೊರಕುವಂತೆ 
ಮಾಡಬಹುದು. ಆಗ ತಾವು ನಿಸ್ಸಹಾಯಕರಾಗಿ ಪಾಶ್ಚಾತ್ಯ ದೇಶಗಳು ಹೇಳಿದಂತೆ 
ಹೇಳಬೇಕಾಗಿ ಬರುತ್ತದೆ. ಎಂಬುದು ಈ ದೇಶಗಳ ನಾಯಕರ ಭೀತಿ. ಜೊತಿಗೆ 
ಈ ದೇಶಗಳಲ್ಲಿ ದೊರೆಯುವ ಕಚ್ಚಾವಸ್ತುಗಳನ್ನು ಒಂದೇ ಸಮನೆ ಬಳಸಿಕೊಂಡರೆ 
ಮುಂದಿನ ಜನಾಂಗ ದುಃಸ್ಥಿತಿಯನ್ನು ಅನುಭವಿಸಬೇಕಾಗುತ್ತದೆ. ಈಗ ದೊರೆಯುತ್ತಿ 
ರುವ ಸಂಪತ್ತನ್ನು ತಮ್ಮ ದೇಶದ ಮುಂದಿನ ಜನಾಂಗದ ಜತದೃಷ್ಟಿಯಿಂದ ಕಾಪಾಡಿ 
ಕೊಂಡುಬರುವುದು ತಮ್ಮ ಆದ್ಯಕರ್ತವ್ಯ ಎಂದು ಈ ದೇಶಗಳ ಅನೇಕ ನಾಯಕರು 
ಅಭಿಪ್ರಾಯಪಟ್ರಿದ್ದಾರೆ. 

ಈ ಯೋಜನೆಯನ್ನು ಈ ದೇಶಗಳು ಒಪ್ಪಿ ಕೊಂಡು ಅನುಷ್ಠಾನಕ್ಕೆ ತರುತ್ತ 
ವೆಯೆ. ಎಂಬುದು ಅನುಮಾನಾಸ್ಪದ ವಿಸಯವಾಗಿದೆ. ಸದ್ಯದ. ಪರಿಸ್ಥಿತಿಯನ್ನು 
ನೋಡಿದರೆ ಈ ದೇಶಗಳು ಮೇಲ್ವುಂಡ ಯೋಜನೆಯನ್ನು ತಳ್ಳಿ ಹಾಕಿ ತಮಗೆ ಸರಿಬಂದ 


ರೀತಿಯಲ್ಲಿ ಆರ್ಥಿಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವ ಲಕ್ಷಣಗಳೇ ಹೆಚ್ಚಾಗಿ ' 


ಕಂಡುಬರುತ್ತಿವೆ. 


ಕಾ ಘಾಟ] 


ಕೆ. ಜಿ. ವಸಂತಮಾಧವ 


ವಿಜಯನಗರ ಅರಸರ ಕಾಲದಲ್ಲಿ 
ಕೋಟೇಶ್ವರ ದೇವಸ್ಥಾನ 


ಕರ್ಣಾಟಕದಲ್ಲಿ ಆಳಿದ ಅರಸುಮನೆತನಗಳಲ್ಲಿ ವಿಜಯನಗರದ ಅರಸುಮನೆತನ 
ಕರ್ಣಾಟಕ ಸಂಸ್ಕೃತಿಗೆ ಅಮೂಲ್ಯ ಕಾಣಿಕೆ ನೀಡಿದೆ. ದಕ್ಷಿಣ ಭಾರತದಲ್ಲಿ 
ಹಿಂದೂ ಧರ್ಮ ಮತ್ತು ಸಂಸ್ಕೃತಿಗಳು ಗಂಡಾಂತರದಲ್ಲಿದ್ದಾಗ ಅವನ್ನು ರಕ್ಷಿಸಿ, ಬೆಳೆಸಿದ 
ಕೀರ್ತಿ ವಿಜಯನಗರದ ಅರಸರಿಗೆ ಸಲ್ಲುತ್ತದೆ. ಇವರು ತಮ್ಮ ಆಳ್ವಿಕೆಯಲ್ಲಿ 
ಸಾಮ್ರಾಜ್ಯದ ನಾನಾ ಭಾಗಗಳಲ್ಲಿ ಪುರಾತನ ಹಿಂದೂ ದೇವಾಲಯಗಳ ಜೀರ್ಣೋ 
ದ್ಧಾರಮಾಡಿ, ಹಲವಾರು ದೇವಸ್ಥಾನಗಳನ್ನು ಕಟ್ಟಿಸಿ ಅವುಗಳಲ್ಲಿ ಧಾರ್ಮಿಕ 
ಕಾರ್ಯಗಳು ಸಾಂಗವಾಗಿ ನಡೆಯುವುದಕ್ಕೆ ದತ್ತಿ ಬಿಟ್ಟಿ ದರು, ಆಗ ವಿಜಯನಗರ 
ಸಾಮ್ರಾಜ್ಯದ ಭಾಗವಾಗಿದ್ದ ಮಂಗಳೂರು ಮತ್ತು ಬಾರಕೂರು ರಾಜ್ಯಗಳಲ್ಲೂ 
ತ್ತ; ನಡೆಯಿತು. ಬಾರಕೂರಿನ ರಾಜ್ಯದ ಕೋಟೀಶ್ವರ ದೇವಸ್ಥಾನದಲ್ಲಿ 
ಧಾರ್ಮಿಕ ಪರಂಪರೆಯನ್ನು ಹೇಗೆ ಉಳಿಸಿ ಮತ್ತು ಬೆಳೆಸಿಕೊಂಡು ಹೋಗಲು 
ಸಹಾಯಕವಾಯಿತೊಬುದನ್ನು ವಿವರಿಸುವುದು ಈ ಲೇಖನದ ಉದ್ದೇಶ. 


ಕೋಟೇಶ್ವರದ ಪೂರ್ವಚರಿತ್ರೆ 

ಕೋಟೇಶ್ವರ ಕುಂದಾಪುರದಿಂದ ೨ ಮೈಲಿ ದಕ್ಷಿಣಕ್ಕೆ ಇದೆ. ಇಲ್ಲಿರುವುದು ಕೋಟಿ 
ಲಿಂಗೇಶ್ವರ. ದೇವಸ್ಥಾನ. ಇಲ್ಲಿಯ ಸ್ಥಳಚರಿತ್ರೆ ದಂತಕತೆಯಿಂದ ಹೆಣೆದುಕೊಂಡಿದೆ. 
ಕ ಕೇರಳೋತ್ರತ್ತಿ'ಯಂತೆ ಕೇರಳ. ತುಳುವದಿಂದ ಪ್ಲ ಪ್ರತ್ಯೇಕವಾಗುವ ಮೊದಲು ತುಳುಂಬನ್‌ 
ಪೆರುಮಾಳ ಕೋಟೇಶ್ವರದಲ್ಲಿ ರಾಜ್ಯವಾಳುತ್ತಿದ್ದುದರಿಂದ ಈ ನಾಡು ತುಳುನಾಡಾ 
ಯಿತು.. ಆದರೆ ಇದಕ್ಕೆ ಯಾವ ಆಧಾರವೂ ಇಲ್ಲ. ಸ್ಪುದ ಪುರಾಣ ಇದನ್ನು 


1 ಕೇಶವ ಕೃಷ್ಣಕುಡುವ, ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ, ಪು. ೧. ಕೇರಳೋತ್ಪತ್ತಿ 
ಯಲ್ಲಿ ತಿಳಿಸಿದ ವಿನರ ಇತಿಹಾಸಕ್ಕೆ ದೂರವಾದದ್ದು. ಈಗಿನ ದಕ್ಷಿಣ ಕನ್ನ ಡ ಜಿಲ್ಲೆ ಯ ತಣ 
ಇತಿಹಾಸ ಕನ್ನಡ ನಾಡಿನ ಠಾಜಕೀಯದೊಂದಿಗೆ ಹೆಣೆದುಕೊಂಡದ್ದು. ಇಲ್ಲಿಯೆ ಹೆಚ್ಚಿನ 
ಶಾಸನಗಳು ಕನ್ನಡ ಲಿನಿಯಲ್ಲಿವೆಯಲ್ಲದೆ ಮಲಯಾಳಿ ಲಿಪಿಯಲ್ಲಿಲ್ಲ. ಈ ಪ್ರದೇಶಕ್ಕೆ ತುಳು 
ನಾಡೆಂಬ ಆಸರು” ಕ್ರಿ.ಶ. ೧೧ನೆಯ ಶತಮಾನದಿಂದ ಬಂದಿದೆಯೆಂದು ಶಾಸನಗಳಿಂದ" ತಿಳಿದು 


ಬರುತ್ತದೆ. ಕೋಟೇಶ್ವರದಲ್ಲಿ ಈಗ ತುಳು ಭಾಸೆ ಬಳಕೆಯಲ್ಲಿ ಇಲ್ಲ. 


೧೦೦ ಮಾನವಿಕ ಕರ್ಣಾಟಕ 


ಧ್ವಜೇಶ್ವರವೆಂತಲೂ ಇದು ಪರಶುರಾಮನ ಸಪ್ತ ಪುಣ್ಯ ಕ್ಷೇತ್ರಗಳಲ್ಲಿ ಒಂದೆಂದೂ 
ತಿಳಿಸುತ್ತದೆ. ಸ್ಪಂದಪುರಾಣ ಏಕಕಾಲದಲ್ಲಿ ರಚಿತವಲ್ಲವಾದಕಾರಣ ಇದರ ಐತಿಹಾಸಿಕ ' 
ನೆರೆಯನ್ನು ನಿರ್ಧರಿಸುವುದು ತೊಡಕಿನ ವಿಷಯ. ಕ್ರಿ.ಶ. ೧೩ನೆಯ ಶತಮಾನದಲ್ಲಿ 
ಆಳಿದ ಆಳುಪ ವಸುಚಕ್ರವರ್ತಿಗೆ ಸಂತಾನವಿಲ್ಲದುದರಿಂದ ಈತ ಈಗಿನ ಕೋಟೇಶ್ವರ 
ದಲ್ಲಿ ಕೋಟಿ ಲಿಂಗೇಶ್ವ ರ ದೇವಸ್ಥಾನವನ್ನು ಕಟ್ಟ ಸಿದನೆಂಬ ಪ್ರತೀತಿಯುಂಟು. ಆದಕಿ ' 
ವಸುಚಕ್ರವರ್ತಿಯನ್ನು ಕುರಿತ ವಿವರಗಳು ಈವರೆಗೆ ಶಾಸನಗಳಲ್ಲಿ ಸಿಕ್ಕಿಲ್ಲ? ಈ : 
ದೇವಸ್ಥಾನದ ವಿವರಗಳನ್ನು ತಿಳಿಸುವ ಮೊದಲ ಶಾಸನ ಕ್ರಿ.ಶ. ೧೩೨೪-.೨೫ರಂದು. ಈ | 
ದೇವಸ್ಥಾನದ ಶಿಲ್ಪಕಲೆಯನ್ನು ಅಭ್ಯಸಿಸಿದ ಡಾ. ಗುರುರಾಜಭಟ್ಟರು ಇದನ್ನು ಕ್ರಿ.ಶ. 
೮ ಅಥವಾ ೯ನೆಯ ಶತಮಾನದ್ದೆಂದು ನಿರ್ಧರಿಸಿದ್ದಾರೆ. ಕಾಳಾಮುಖರ ವರ್ಚಸ್ಸಿನಿಂದ 
ಈ ಪ್ರದೇಶಕ್ಕೆ ಕೋಟೇಶ್ವರನೆಂಬ ಹೆಸರು ಬಂದಿದೆಯೆಂಬುದು ಇವರ ಅಭಿಪ್ರಾಯ. " 


ನಿಜಯನಗರ- ಕೋಟೇಶ್ವರ 
ಇಲ್ಲಿ ಧಾರ್ಮಿಕ ವಿಧಿಗಳನ್ನು ಸಾಂಗವಾಗಿ ನೆರವೇರಿಸಲು ವಿಜಯನಗರದ ಅರಸರು ' 
ಸಹಕಾರ ನೀಡಿದ್ದ ರೆಂಬುದು ಇಲ್ಲಿಯ ಶಾಸನಗಳಿಂದ ತಿಳಿದುಬರುತ್ತದೆ. ಬುಕ್ಕುರಾಯನ 
ಒಂದು ಶಾಸನ (ಕ್ರಿ.ಶ. ೧೩೫೭) ಬುಕ್ಕರಾಯನನ್ನು ಉಲ್ಲೇಖಿಸಿ, ಅವನ ಪ್ರಧಾನಿ ' 
ಧನನಾಯಕ ಕೋಟೀಶ್ವರಸ್ತಾಮಿ ದೇವರಲ್ಲಿ “ಆಚಂದ್ರಾರ್ಕವಾಗಿ ರುದ್ರ ಪೂಜೆ 
ನಡೆಸುವ ಹಾಗೆ ವಿಷ್ಣು ತಿರುಳಿನ ಕೈಯಲ್ಲಿ ರವಳಜೇವ ಮೂಲವಾಗಿ ತಾ ಕೊಂಡು ' 
ಕೋಟೀಶ್ವರ ದೇವರಿಗೆ ಮಾನ್ಯವಾಗಿಬಿಟ್ಟನು ”4 ಎಂದು ಹೇಳಿದೆ, ಕ್ರಿ.ಶ. ೧೩೬೪ರ 
ಶಾಸನವೂ ಬುಕ್ಕರಾಯನ ಕಾಲಡ್ವೇ. ಅವನ ಪ್ರತಿನಿಧಿಯಾಗಿ ಮಲಿಧನನಾಯಕ 
ಬಾರಕೂರಿನಲ್ಲಿ ಆಳಿಕೊಂಡಿದ್ದಾಗ, “ ಚಕ್ಕರ ಗ್ರಾಮದ ೩೦ ಕುಟುಂಬದವರು ೧೨ 
ಹೊನ್ನನ್ನು ಮತ್ತು ೩ ಮುಡಿ ಹಾನೆ ೩೦ರ ಮಸ್ಕಿ ಗದ್ದೆಯನ್ನು” ಕೋಟೀಶ್ವರ ದೇವರ 


2 ದಿವಂಗತ ಡಾ. ಸಾಲೆತೊರೆ ಅನರು ತಮ್ಮ "ಪ್ರಾಚೀನ ಕರ್ನಾಟಿಕ” (Vol. 1) 
ಪುಸ್ತಕದಲ್ಲಿ ವಸುಚಕ್ರನರ್ತಿಯ ವಿಷಯವಾಗಿ ವಿವರವಾಗಿ ತಿಳಿಸಿದ್ದಾರೆ (Page 124, 
125, 315). ಇನರು ನೀಡಿರುವ ವಿವರಕ್ಕೆ " ಪುತ್ತಿಗೆ ಗ್ರಾಮ ಪದ್ಧತಿ *ಯೇ ಆಧಾರವಾಗಿದೆ. 
ಇವರು ತಿಳಿಸಿದ ವಿಷಯ ದಂತಕಥೆಗಳಿಂದ ಕೂಡಿದ್ದು. ಬಸ್ರೂರಿನ ದೇವಸ್ಥಾನದ ಅಷ್ಟಾವ 
ಧಾನ ಮತ್ತು ಅಲ್ಲಿಯ ದೇವದಾಸಿಯರ ನರ್ತನ ಪದಗಳು ವಸುಚಕ್ರವರ್ತಿಯ ವಿಷಯ 
ತಿಳಿಸುತ್ತವೆ ಆದರೆ ವಸುಚಕೃವರ್ತಿಯ ಕುರಿತಾಗಿ ವಿವರವಾದ ಒಂದು ಶಾಸನವೂ ಸಿಕ್ಕಿಲ್ಲ. 

3 Gururaja Bhat, Dr. P: A Cultural and Political Histoy of 
Tulunadu (Unpublished thesis submitted to the University of 
Mysore) 


1 South Indian Inscription IX, Part 11, 406; ದೇವಸ್ಥಾನದ ಪಡ 
ಸಾಲೆಯಲ್ಲಿರುವ ಶಾಸನ | 


ನಿಜಯನಗರ ಅರಸರ ಕಾಲದಲ್ಲಿ ಕೋಟೇಶ್ವರ ದೇವಸ್ಥಾನ ೧೦೧ 


ಪೂಜೆಗೆ ಅರ್ಪಿಸಿದ್ದ ನೆಂದು ತಿಳಿಸುತ್ತದೆ.5 ಇಲ್ಲಿ ಸಿಕ್ಕಿದ ಇನ್ನೊಂದು ಶಾಸನ (೧೩೬೫), 
ವೀರಬುಕ್ಕುರಾಯನ ಆಜ್ಞೆ ಯಿಂದ ಧರಣಿದೇವ ಚತುರ್ಗಡಿಯ ಭೂಮಿಯ ಉತ್ಪತ್ತಿ 
೧೨೪ ಮುಡಿ ಮತ್ತು ೧೮ ಹಾನೆ ಅಕ್ಕಿಯನ್ನು ಕ್ರಯಕ್ಕೆ ತೆಗೆದುಕೊಂಡು ಇದನ್ನು 
ಇಲ್ಲಿಯ ದೇವಸ್ಥಾ ನದಲ್ಲಿ ನಡೆಯುವ ಸಮಾರಾಧನೆಯ ಖರ್ಚಿಗೆ ದಾನಮಾಡಿದನೆಂದು್‌ 
ಹೇಳುತ್ತದೆ. ಈ ಧಾರ್ಮಿಕ ಕಾರ್ಯಗಳು ಸಾಂಗವಾಗಿ ನೆರವೇರುವಂತೆ ರಾಜ ಈ 
ಭೂಮಿಯ ತೆರಿಗೆಯಲ್ಲಿ ವಿನಾಯಿತಿ ನೀಡಿದ. ಇವುಗಳಿಂದ ವಿಜಯನಗರದ ಅರಸರ 
ಧಾರ್ಮಿಕ ಶ್ರದ್ಧೆ ವ್ಯಕ್ತವಾಗುತ್ತದೆ. ಕ್ರಿ.ಶ. ೧೩೭೨ರ ಬುಕ್ಕರಾಯನ ಇನ್ನೊಂದು 
ಶಾಸನ ಶ್ರೀಕೋಟೀಶ್ವರ ದೇವರ ಸನ್ನಿಧಿಯಲ್ಲಿ “ ಕೊಡಿ ಹಬ್ಬದಲ್ಲು ಉಭಯ 
ಜಂಗಮರಿಗೆ ಆರೋಹಣ ಧರ್ಮಕ್ಕೆ ಕೊಟ್ಟ ಬಾಳಿನ ವಿವರ ೧೨ ಮುಡಿ ಅಕ್ಕಿ ಮತ್ತು 
೪೦ ಹಾನೆ ಉತ್ಪತ್ತಿ ಬೆಳೆಯುವ ಜನಿನಾನು? ದಾನಮಾಡಿದ ವಿಷಯ ತಿಳಿಸುತ್ತದೆ. 
ಬೊಮ್ಮರಸ ಒಡೆಯ ಬಾರಕೂರು ರಾಜ್ಯವನ್ನು ಆಳುತ್ತಿರುವಲ್ಲಿ ಮಹಾಪ್ರಧಾನಿ ಮುದ್ದೆ 
' ದಂಣಾಯಕ ಸ್ವಲ್ಪ ಭೂಮಿಯನ್ನು ಮತ್ತು ೬೫ ಹೊನ್ನಿನ ಚಿನ್ನವನ್ನು ಇಲ್ಲಿ ದೇವರಿಗೆ 
ಪುಷ್ಯಪರಾಗ ಪುಣ್ಯಕಾಲದಲ್ಲು ದಾನಮಾಡಿದನೆಂದು ತಿಳಿಸಿ ಇಲ್ಲಿಯ ದೇವರಿಗೆ ಚಿನ್ನದ 
ಕಲಶದಂಡವನ್ನು ಮಾಡಿಸಿದನೆಂದು ೧೩೭೭ರ ಇನ್ನೊಂದು ಶಾಸನ ತಿಳಿಸುತ್ತದೆ.8 
ಇದೂ ಬುಕೃರಾಯನದೇ. ಕ್ರಿ.ಶ. ೧೪೧೧ರಲ್ಲಿ ಬಾಚಣ್ಣ ಒಡೆಯರು ಬಾರಕೂರಿನಲ್ಲಿ 
ವಿಜಯನಗರ ಅರಸರ ಪ್ರತಿನಿಧಿಯಾಗಿ ಆಳಿಕೊಂಡಿದ್ದಾಗ ಹರಿಯಪ್ಪರಸ ಮುಂತಾದ 
ಪ್ರಮುಖರು ಈ ದೇವಸ್ಥಾನದ ನಂದಾದೀವಿಗೆಗೂ ಬ್ರಾಹ್ಮಣರ ಸಮಾರಾಧನೆಗೂ 
೭ ಹೊನ್ನಿನ ಜಮಿಾನನ್ನು ಈ ದೇವರಿಗೆ ಧಾರಾಪೂರ್ವಕವಾಗಿ ಬಿಟ್ಟದ್ದರೆಂದು ತಿಳಿಸು 
ತ್ತದೆ. ಕ್ರಿ.ಶ. ೧೪೪೭ರಲ್ಲಿ ವಿಜಯನಗರದ “ ರಾಜಾಧಿರಾಜ, ರಾಜಪರಮೇಶ್ವರ 
ಶ್ರೀವೀರಪ್ರತಾಪ ದೇವರಾಯ ಮಹಾರಾಯನ ನಿರೂಪದಿಂದ ಬಾರಕೂರು ರುಪ್ಸಂಣ 
ಒಡೆಯರು ಶ್ರೀ ಕೋಟನಾಥ ದೇವರಿಗೆ ೨೦೮% ಹೊನ್ನಿನ ಉತ್ಸತ್ತಿಯಿರುವ ಕರುವ 
ಕುಂದ ಗ್ರಾಮವನು ದೇವರಾಯನ ಹೆಸರಿನಲ್ಲಿ ಕೋಟೇಶ್ವರ ದೇವಸ್ಥಾ ನದಲ್ಲಿ ಧಾರ್ಮಿಕ 


5 ೮5.1, IX, Part 11: No. 407; ದೇವಸ್ಥಾನದ ಓಲಗ ಮಂಟಪದ ಶಶ್ಚಿಮಕ್ಕಿ 
ರುವ ಶಾಸನ 

6 €,1, IX, Part Il, 7೫೦. 409; ದೇವಸ್ಥಾನದ ಪೂರ್ವಪ್ರಾಕಾರದಲ್ಲಿರುವ ಶಾಸನ 

7 5.1. IX, Part 11, No. 415; ದೇವಸ್ಥಾನದ ಪೂರ್ನಪ್ರಾಕಾರದ ಹೊರಗಿರುವ 
ಶಾಸನ ೨ 

8 5.1. 12: Part I], No. 417; ದೇನಸ್ಥಾನದ ಪೂರ್ನಪ್ರಾಕಾರದ ಅಂಚಿನಲ್ಲಿರುವ 


ಶಾಸನ 
9 ವ್ಯಕ್ತ ಉಡ Part IL, No: 435; ದೇವಸ್ಥಾನದ ಪೂರ್ವ ಪಡಸಾಲೆಯಲ್ಲಿರುವ 


ಇನ್ನೊಂದು ಶಾಸನ 


೧೦೨ ಮಾನವಿಕ ಕರ್ಣಾಟಕ 


ಕಾರ್ಯಗಳು ಸಾಂಗವಾಗಿ ನೆರವೇರುವಂತೆ ಧರ್ಮಶಾಸನ ಬಿಟ್ಟಿದ್ದರು. “ ಶಾಲಿವಾಹನ 
ಶಕ ೧೪೬೮ ಸಂದು ಒಂಬತ್ತನೆಯ ವರ್ತಮಾನ ಪರಾಭವ ಸಂವತ್ಸರದಲ್ಲಿ ಕಾರ್ತಿಕ ತ್ತ 
ಮಾಸ ಶು. ೧೫ರಲ್ಲು ಬಾರಕೂರಿನಲ್ಲಿ ವಿಜಯನಗರ ಚಕ್ರವರ್ತಿಗಳಾಜ್ಞಾನುಸಾರವಾಗಿ 
ಆಳಿಕೊಂಡಿದ್ದ ಅಚ್ಚಪ್ಪ ಒಡೆಯರು ಶ್ರೀ ಸದಾಶಿವ ಮಹಾರಾಯರಿಗೆ ಶತ್ರುಕ್ಷಯ ' 
ಮಿತ್ರೋರ್ಜಿತ, ಆಯುರಾರೋಗ್ಯ ಐಶ್ವರ್ಯ ವೃದ್ಧಿ ಯಾಗಬೇಕೆಂದು ಕೋಟೇಶ್ವರ 
ದೇವರಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಗಳು ಸಾಂಗವಾಗಿ ನೆರವೇರಲಿಕ್ಕೆ ಹುದರ | 
ಹಳಿವಾಡದಲು ೫೦ ಗದ್ಯಾಣದ ಭೂಮಿಯನ್ನು ಬಿಟ್ಟಿ ದ್ದರು.33 ಈ ಶಾಸನದ 
ವೈಶಿಷ್ಟ ಸವೇನೆಂದರೆ, ವಿಜಯನಗರದ ಅರಸರ ಧಾರ್ಮಿಕ ಸಹಿಷ್ಣು ತೆಯನ್ನು ತಿಳಿಸು 
ವುದೇ, ರಾಮರಾಜ ವೇಂಕಟಾದ್ರಿಯವರು ಶ್ರೀವೈಷ್ಣವ ಪಂಥದವರಾಗಿದ್ದರೆಂಬುದನ್ನು 
ನೆನಪಿನಲ್ಲಿಟ್ಟು ಕೊಳ್ಳ ಬೇಕು, ವಿಜಯನಗರದ ಕೊನೆಯ ಅರಸರು ವೈಷ್ಣ ವ ಪಕ್ಷಪಾತಿ ' 
ಗಳಾಗಿ ಶಿವಜೇವಾಲಯವನ್ನು ಕಡೆಗಣಿಸಿದ್ದ ರೆಂಬುದು, ಇದರಿಂದಾಗಿ ಶ್ರೀವೈಷ್ಣವ 
ಮತ್ತು ಶೈವರಲ್ಲಿ ಮತಭೇದ ಉಂಟಾಗಿ ವಿಜಯನಗರದ ಪತನಕ್ಕೆ ನಾಂದಿಯಾಯಿತು. 
ಎಂಬುದು ಶಿವಮೂರ್ಶಿಶಾಸ್ತ್ರೀ ಅವರ ಅಭಿಪ್ರಾಯ. ಆದರೆ ಈ ಶಾಸನ ಈ ವಾದ 
ಸರಿಯಿರಲಾರದೆಂಬುದನ್ನು ತಿಳಿಸುತ್ತದೆ. ಶೈವ ದೇವಾಲಯವಾದ ಕೋಟೇಶ್ವರ ' 
ದೇವಸ್ಥಾನಕ್ಕೆ ಕ್ರಿ.ಶ. ೧೫೬೨ರ ವರೆಗೆ ವಿಜಯನಗರ ಅರಸರಿಂದ ಉಂಬಳಿ ಸಿಗುತ್ತಿತ್ತೈಂದು 
ಇನ್ನು ಕೆಲವು ಶಾಸನಗಳು ತಿಳಿಸುತ್ತವೆ.18 . ವಿಜಯನಗರದ ಅರಸರು ಇಲ್ಲಿಯ 
ಧಾರ್ಮಿಕ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡುವುದರೊಂದಿಗೆ, ಇಲ್ಲಿ ಧಾರ್ಮಿಕ ಕಾರ್ಯ 
ಗಳಿಗೆ ಭಂಗ ಉಂಟಾದಾಗ ಅದನ್ನು ರಾಜರು ಪ್ರತ್ಯಕ್ಷವಾಗಿ ವಿಚಾರಿಸಿ ತಕ್ಕು ಕ್ರಮ 
ಕೈಕೊಳ್ಳುತ್ತಿದ್ದರೆಂದು ಇಲ್ಲಿ ಸಿಕ್ಕಿದ ಇನ್ನೊಂದು ಶಾಸನ ತಿಳಿಸುತ್ತದೆ.34 ಈ ಶಾಸನ 
ದಂತೆ (೧೫೫೧) : ಕೋಟೀಶ್ವರ ಜೀವಸ್ಥಾನದ ಕೊಡಿ! ಹಬ್ಬದಲ್ಲಿ ತುಳುರಾಜ್ಯ 
ಕೂಡಿದಲ್ಲಿ ಜನರು ತಮ್ಮತಮ್ಮೊಳಗೆ ಕಾದಾಡಿ, ಬ್ರಾಹ್ಮಣರು ಶೂದ್ರರ ಹೆಣಗಳು 


10 S|]. IX, Part Il, No. 451 
11 5,1, IX, Part 11, No. 621; ದೇವಸ್ಥಾನದ ಓಲಗಮಂಟಪದ ಪಶ್ಚಿಮ 
ಕ್ವಿರುವ ಶಾಸನ 

12 ಶಿನಮೂರ್ತಿಶಾಸ್ತ್ರಿ ಬಿ: ಮಲೆನಾಡಿನ ರಾಜ್ಯದ ಮೂರು ಚಿತ್ರಗಳು, ಪುಟ 45 

13 5.1, IX, Part 11, No. 673 

೩4 5.1, IX, Part 11, No: 621 

15 ಕೋಟೇಶ್ವರ ರಥೋತ್ಸವಕ್ಕೆ ಕೊಡಿಹಬ್ಬವೆಂದು ಮು ಕಡೆಯಲ್ಲಿ ಕರೆಯುತ್ತಾರೆ, ಈ 
ರಥೋತ್ಸವದ ಮಾರನೆ ದಿನ ಓಕುಳಿ ಜರುಗುತ್ತದೆ. ಇಲ್ಲಿಯ ಹೆಚ್ಚಿನ ಜಾತಿಯವರು ಓಕುಳಿ. 
ಹಬ್ಬದಲ್ಲಿ ಭಾಗವಹಿಸುತ್ತಾರೆ, ಈ ಹಬ್ಬ ಪ್ರತಿವರ್ಷ ವೃಶ್ಚಿಕ ಮಾಸ ಪೂರ್ಣಿಮೆಯಲ್ಲಿ 
ಜರುಗುತ್ತದೆ. ಕುಂದಾಪುರ ತಾಲ್ಲೂ ಕಿನಲ್ಲಿ ನಡೆಯುವ ರಥೋತ್ಸವಗಳಲ್ಲಿ ಇದು ಮೊದಲನೆಯದು, 
ಈ ಹಬ್ಬ ಕೊಡಿ ತಿಂಗಳಲ್ಲಿ ಬರುವುದರಿಂದ ಇದನ್ನು ಕೊಡಿಹಬ್ಬವೆನ್ನುತ್ತಾರೆ, 


\ 


ವಿಜಯನಗರ ಅರಸರ ಕಾಲದಲ್ಲಿ ಕೋ ಟೀಶ್ವ ರ ದೇವಸ್ಥಾ ನ ೧೦೩, 


ದೇವಸ್ಥಾ ನದೊಳಗೆ ಬಿದ್ದು ಗೋಹತ್ಯವಾಗಿ ದೇವಸ್ಥಾ ನದ ಬಾಗಿಲು ಮುಚ್ಚಿ ಇನ್ನಿತ 
ಥರ್ಮಕಾರ್ಯ ಗಳು ಆರು ಗಳ ಪರ್ಯಂತ ನೋಡಾ ಇದು fe 
ಚಕ್ರ ಹ ಸದಾಶಿವರಾಯನಿಗೆ ತಿಳಿದು ಇದನ್ನು ನಿಚಾರಿಸುವಂತೆ ಬಾರಕೂರಿನಲ್ಲಿ ತನ್ನ 
ಪ್ರತಿನಿಧಿಯಾದ ಏಕದಳ ನಾಯಕನಿಗೆ ಆಜ್ಞಾಪಿಸಿದ, ರಾಜಪ್ರತಿನಿಧಿಯಾದೆ 
ಏಕದಳ ನಾಯಕ ಇಲ್ಲಿಗೆ ಆಗಮಿಸಿ ಇಲ್ಲಿ ನಡೆದ ವಾ )ಜ್ಯಗಳನ್ನು ತೀರ್ಮಾನಿಸಿ 
ದೇವಸ್ಥಾ ನದಲ್ಲಿ ಪ್ಲಾ ಪ್ರಾಯತ್ಚಿ ತ್ರ ನಡೆಸುವುದಕ್ಕೆ ೩೫ ವರಪವನ್ನು ಕೊಟ್ಟ. ಕ್ರ ಶೆ. 
೧೫೫೪ರಲ್ಲಿ ಸಿಕ್ಕಿದ: ಶಾಸನ, ವಿಜಯನಗರ ಚಕ್ರವರ್ತಿ ಸಹಾಶಿ ಗಜ ಆಜ್ಞಾ ನು 
ಸಾರವಾಗಿ ಕೆಳದಿ ಸದಾಶಿವ ನಾಯಕ ಈ ಸಾ ನದ ಧಾರ್ಮಿಕ ಕಾರ್ಯಗಳನ್ನು 
ಸಾಂಗವಾಗಿ ನೆರವೇರಿಸಲು ಜಮಿನಾನನ್ನು ಈ ದೇವಸ್ಥಾ ಕ್ಕೆ ಬಿಟ್ಟ ನೆಂದು ತಿಳಿಸುತ್ತದೆ.16 
ಕ್ರಿ.ಶ. ೧೫೬೨ರಲ್ಲಿ ಕೆಳದಿ ಸದಾಶಿವ ನಾಯಕ ವಿಜಯನಗರದ ಸದಾಶಿವ ಮಹಾರಾಯನ 
ನಿರೂಪದಿಂದ ತುಳು ರಾಜ್ಯವನ್ನು ಆಳಿಕೊಂಡಿರುವಲ್ಲಿ ಸೋಟೀಶ್ವ ರ. ದೇವರ 
ರುದ್ರಾಭಿಷೇಕ ಮತ್ತು ಶಿವರಾತ್ರಿ ಯಲ್ಲಿ ನಡೆಯುವ ರಂಗಪೂಜೆಗೆ ಬಸ್ಕೂ ರು ಹೊಳೆಯ 
ಬಳಿಯ ಚತುಶೆಟ್ಟಿ ಬಿಟ್ಟಿ ನೆಂದು ತಿಳಿಸಿದೆ.17 

ಪ್ರ ಶಸ ಗಂದ ತಿಳಿದುಬರುವ ವಿಷಯವೇನೆಂದಕ್ಕೆ ವಿಜಯನಗರ ಅರಸರು 
ಇಲ್ಲಿಯ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ವಹಿಸಿದ್ದರು. ಇಲ್ಲಿ ದತ್ತಿ ಬಿಟ್ಟಿ ಶಾಸನಗಳು 
ವಿಜಯನಗರ ಅರಸರ ಹೆಸರಿನಲ್ಲಿಯೇ ಇವೆ. ಇದೂ ಅಲ್ಲದೆ ಇಲ್ಲಿಯ ಪ್ರಮುಖ 
ನಾಗರಿಕರು ದೇವಸ್ಥಾ ನಕ್ಲೆ ಉಂಬಳಿ ಬಿಡುವಾಗ ವಿಜಯನಗರ. ಚಕ್ರವರ್ತಿಗಳ 
ಹೆಸರನ್ನೂ ಕೂಡಿಸಿಕೊಂಡಿದ್ದ ರು. ಇದರಿಂದಾಗಿ ವಿಜಯನಗರ ಚಕ್ರವರ್ತಿಗಳು 
ಇಲ್ಲಿಯ RA ವಾತ ಶ್ಸಲ್ಯುಕ್ಕೆ "ಪಾತ್ರ ರಾಗಿದ್ದರೆಂದೂ ಇಲ್ಲಿಯ ಜನರಿಗೆ ವಿಜಯನಗರ 
ಸಮ್ರಾಟರಲ್ಲಿ ಅಪಾರ ಸ್ವಾಮಿಭಕ್ತಿಯಿತ್ತೆಂದೂ ತಿಳಿದರೆ ತಪ್ಪಾ ಪ್ಸಾಗಲಿಕ್ಕಿಲ್ಲ.38 


ದೇವಸ್ಥಾನದ ಆಡಳಿತತ್ರಯ 
ಇಲ್ಲಿ ಸಿಕ್ಕಿದ ಶಾಸನಗಳು ಈ ದೇವಸ್ಥಾನದ ಆಡಳಿತ ವಿಷಯಗಳ ಮೇಲೆ ಬೆಳಕು 
ಚೆಲ್ಲುತ್ತವೆ. “ ವಿಷ್ಣು ಆಸ್ರ್ರಣನ ಮಗ ನಾರಾಯಣ ಆಸ್ರಣ ರಾಯದ ಆಸ್ರಣನ 


ಮಗ ಕೃಷ್ಣ ಆಸ್ಪ್ರಣ ನೆಂದು! ಒಂದು ಶಾಸನದಲ್ಲಿ ಉಲ್ಲೇಖಿಸಿದೆ. ಆಸ್ರಣಕರೆಂದರೆ 


26 Ranga Achar, V.» Topographical list of Inscriptions of 
Madras Presidency, Vol. 1! 

17 5.1. Vol. IX, Part 11, No: 673 

SENN Part IL NO 621; 
ಮಿತ್ರೋರ್ಜಿತ ಆಯುರಾರೋಗ್ಯ ಐಪಶ್ಪರ್ಯನ್ನ 4 ದ್ದಿಯಾಗಬೇ ಕೆಂದೂ, 
ರಾಜರುಗಳಿಗೆ ಪುಣ್ಯವಾಗಬೇಕೆಂದೂ'' ph ಶಾಸನದಲ್ಲಿ ತಿಳಿಸಿದೆ, 

439 5, ]; IX; Part 11 No: 673 


«4 ಸದಾಶಿನರಾಯರಿಗೆ ಶತ್ರುಕ್ಷಯ 
ರಾನುರಾಜ ನೆಂಕಬಾದಿ 
ಈ 


೧೦೪ ಮಾನನಿಕ ಕರ್ಣಾಟಕ 


ದೇವಸ್ಥಾನದ ಪೂಜಾವಿಧಿಗಳನ್ನು ಸಾಂಗವಾಗಿ ನಡೆಸಿಕೊಂಡು ಹೋಗುವವರು.20 
ಈ ದೇವಸ್ಥಾನದಲ್ಲಿ ಸೇವಾವರ್ಗವಿದ್ದಿತು. ಇದರ ಬಗ್ಗೆಯೂ ಶಾಸನಗಳಲ್ಲಿ ಉಲ್ಲೇಖ 
ವಿಜಿ. ಇವುಗಳಂತೆ “ ದೇವಸ್ಥಾನದಲ್ಲಿ ಬ್ರಾಹ್ಮಣ ಅಡಿಕೆ (ಗೆ?) ಮಾಡುವನೊಬ್ಬ.... 
ದೇವರಿಗೆ ಚಾಮರವನಿಕ್ತುವ [ಹೆ]ಮಕ್ಕಳು ಜನ ಎರಡಕ್ಕಂ ಪ್ರತಿದಿನ ಒಂದಕ್ಕುಂ 
ಅಕ್ಕಿನಾಡ (ಹಾನೆ) ಎರಡರ ಲೆಕ್ಕು ವರುಷ ಒಂದಕ್ಕುಂ ಅಕ್ಕು ಹಾನೆತ್ತರ ಲೇಖದ ಮೂಡೆ 
ಹದಿನೆಂಟು....ತನಕ ದಂಡದ ಚವರಿ ಸದಕ ಹಳೆತಾದೆಡೆ ಹೊಸತ ಮಾಡಿಸುವನು. 
ದೇವರ ಫಲವಸತಿಗೆ ಹರಿದೆಡೆ ಹೊಸ ಪಟ್ಟಿಗಳ (ಹೊಲಿಸಿ)ಕ್ಳುಡುವನು. ಆ ಮಠದ 
ಬೋಹರಿಸುವ ಬಸವಿತ್ತಿಯ ಜದ ಒಂದಕ್ಕಂ ವರಿಸ ಒಂದಕ್ಕುಂ ಅಕ್ಸಿಮೂಡೆ ೩ 
ಹಾನೆ ಹತ್ತು, ಮಠದ ಪಾದುಕೆ ಕಸವ ಗುಡಿಸಿದರೆಯು | ?2 ಈ ಸೇವಾವರ್ಗದ ಜನ 
ದೇವಸ್ಥಾನದ ನೈರ್ಮಲ್ಯವನ್ನು ಕಾಪಾಡಿಕೊಂಡು ಹೋಗುತ್ತಿದ್ದರು. ಈ ರೀತಿ 
ಸೇವಾವರ್ಗ ರಾಜವೈಭವವನ್ನು ಪಡೆದ ದೇವಗೃಹದಲ್ಲಿತ್ತು.22 ಈ ಪ್ರದೇಶದಲ್ಲಿ 
ಯಾವ ದೇವಸ್ಥಾನಕ್ಕಾಗಲಿ, ಯಾವ ವ್ಯಕ್ತಿಗಾಗಲಿ ದಾನಮಾಡುವಾಗ ಈ ದೇವಸ್ಥಾ 
ನಕ್ಕೂ ಅದರಲ್ಲಿ ಸ್ವಲ್ಪ ಭಾಗ ಸಲ್ಲಿಸಬೇಕಿತ್ತು. ಈ ವಿಚಾರವನ್ನು ಇಲ್ಲಿ ಸಿಕ್ಸಿದ ಎರಡು 
ಶಾಸನಗಳು ಪುಷ್ಟೀಕರಿಸುತ್ತವೆ. ಒಂದು ಶಾಸನದಂತೆ?3 ಶಾ.ಶ, ೧೪೦೬ರ ಫಾಲ್ಗುಣ 
ದಲ್ಲಿ ಬಾಚಣ್ಣ ಒಡೆಯರು ಬಾರಕೂರಿನಲ್ಲಿ ಆಳಿಕೊಂಡಿರುವಾಗ ಕುಂದಾಪುರದ ಎರಡು 
ಧನಿಗಳು ಈ ಸ್ಥಳದಲ್ಲಿ ಬ್ರಹ್ಮಾದಾಯಕ್ಕೆ ತೆಗೆದುಕೊಂಡು ಅದನ್ನು ಶೃಂಗೇರಿಯ 
ನರಸಿಂಹ ಭಾರತಿಯವರಿಗೆ ಉದಾರವಾಗಿ ಬಿಟ್ಟಿದ್ದರು. ಬಿಟ್ಟಿ ಉತ್ಪತ್ತಿಯಲ್ಲಿ 
ಕೋಟೇಶ್ವರ ದೇವರಿಗೆ ನಾಡ ಹಾನೆ ೬೦ ಅಕ್ಟಿನಾಗಂಡುಗದಲು ಮತ್ತು ಮೂರು 
ಮುಡೆ ಭತ್ತವು ಸಲ್ಲಬೇಕು- ಎಂದು ಹೇಳಿದೆ. ""ಶ್ರೀ ಕೋಟೀಶ್ವರದೇವರ ಸನ್ನಿ ಧಿಯಲು 
ಬಸ್ರೂರು ಪದುವಕೇರಿಯ ಗಣಪಶೆಟ್ಟಿಯ ಮಗ ಹೊಳೆಯ ಬಳಿಯ ಚತುಶೆಟ್ಟ 
ಶಿವರಾತ್ರಿ ಪುಣ್ಯಕಾಲದಲ್ಲು ಕಟ್ಟಿಸಿದ ಮಠಧರ್ಮಕ್ಕೆ ” ಬಿಟ್ಟ24 ಧರ್ಮಶಾಸನದಲ್ಲಿ 
"« ಕೋಟೀಶ್ವರದೇವರ ರುಧ್ರಾ ಭಿಷೇಕ ಮು ೯, ಶಿವರಾತ್ರಿ ರಂಗಪೂಜೆಗೆ ಬಿಟ್ಟ ದಾನದ 
ವಿಷಯ ತಿಳಿಸುತ್ತದೆ. ಆದುದರಿಂದ ಈ ದೇವಸ್ಥಾನ ಸೀಮೆದೇವಸ್ಥಾ ನವಾಗಿರಬೇಕು. 
ಈ ದೇವಸ್ಥಾನದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಗಳನ್ನು ಸಾಂಗವಾಗಿ ನೋಡಿಕೊಂಡು 
ಹೋಗುವ ಜವಾಬ್ದಾರಿ ಬಾರಕೂರಿನ ರಾಜ್ಯಪಾಲನಿಗಿದ್ದಿದ್ದರೂ ವಿಜಯನಗರದ 
ಅರಸರು ಇದರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿದ್ದರು. ವಿಜಯನಗರದ ಅರಸರು 


20 ಗುರುರಾಜ ಭಟ್ಟಿ, ಡಾ. ಆರ್‌, ತುಳುನಾಡಿನ ಇತಿಹಾಸದಲ್ಲಿ ಸ್ಥಾನಿಕರ್ಕು ಪು ತ್ಮಿ 
2. 5.1, IX, Part 11, No: 409, 417, 673 

22 ಗುರುರಾಜ ಭಟ್ಟ, ಡಾ, ಆರ್‌., ತುಳುನಾಡಿನ ಇತಿಹಾಸದಲ್ಲಿ ಸ್ವಾನಿಕರು, ಪು. ೧೯ 
23 5.1. IX, Part 11, No. 430 

34 5,7. IX, Part 11, No. 613 


§ 
? 
3 
| 


ವಿಜಯನಗರ ಅರಸರ ಕಾಲದಲ್ಲಿ ಕೋಟೇಶ್ವರ ದೇವಸ್ಥಾನ ೧೦೫ 


= ದೇವಸ್ಥಾ ನಕ್ಕೆ ಬಿಟ್ಟಿ ಉಂಬಳಿ ಜಮಾನಿಗೆ ತೆರಿಗೆಯಿಂದ ವಿನಾಯಿತಿ ದೊರಕು 
| ತ್ತಿತ್ತು.35..' 


ದೇವಸ್ಥಾ ನದಲ್ಲಿಯ ಧಾರ್ಮಿಕ ಚಟುವಟಕೆಗಳು 


ಇಲ್ಲಿಯ ಶಾಸಸಗಳು ದೇವಸ್ಥಾ ನದಲ್ಲಿ ಆ ಕಾಲದಲ್ಲಿ ನಡೆಯುವ ಧಾರ್ಮಿಕ ಚಟುವಟಿಕೆ 
ಗಳನ್ನು ತಿಳಿಸುತ್ತವೆ. ಈ ಪೂಜಾಕಟ್ಟ ಳೆಗಳಿಗೆ. ರಾಜರಿಂದಲೂ ಇಲ್ಲಿಯ ಪ್ರಮುಖ 

ಪ್ರಜೆಗಳಿಂದಲೂ ಉಂಬಳಿ ಸಿಗುತಿತ್ತು. ಇಲ್ಲಿಯ ಧಾರ್ಮಿಕ ಕಟ್ಟಳೆಗಳನ್ನು ಪಾಲಿಸ 
ಬೇಕಿತ್ತೆಂದೂ ಶಾಸನಗಳು ತಿಳಿಸುತ್ತವೆ. ಈ ದೇವಸ್ಥಾನದಲ್ಲಿ ನಡೆಯುವ ಇನ್ನೊಂದು 
ಧಾರ್ಮಿಕ ಚಟುವಟಕೆಯಾದ ಹಬ್ಬಗಳಲ್ಲಿ ಕೊಡಿಹಬ್ಬ ಮುಖ್ಯವಾಗಿದೆ. ಈ ಹಬ್ಬದ 
ವಿಚಾರವಾಗಿ ಇಲ್ಲಿಯ ಒಂದು: ಶಾ ಸನ ಈ ಸತ್‌ ತಿಳಿಸುತ್ತದೆ ; “ ಶ್ರೀಮತು 
ಕೋಟೇಶ್ವರ ದೇವರ ಸಂನಿಧಿಯಲು ಕಟ್ಟಿಯ ಹೆಬ್ಬದಲು ಉಬಯ ಜಂಗಮರಿಗೆ 
ಆರೋಹಣ ಧರ್ಮಕ್ಕೆ ?೩6 ೧೨ ಮುಡಿ ಮತ್ತು ೪೦ ಹಾನೆ ಉತ್ಪತ್ತಿ ಬರುವ 
ಜನಿರಾನನ್ನು ಭೃಂಗಿನಾಥ ನಂದಿನಾಥ ವೀರಭದ್ರ ಮತ್ತು ಗಣ ಕೂಮಾರ ಹೆಗ್ಗೆಯರು 
ದೇವಸ್ಥಾ ನದಲ್ಲಿ ದಾನಬಿಟ್ಟ ರು. ಇಲ್ಲಿಯ ಇನ್ನೊಂದು ಶಾಸನ ಕೋಟೀಶ್ರ ರ ಕೊಡಿ 
ಹಬ್ಬ ದಲ್ಲಿ ತುಳುರಾಜ್ಯವೇ ಡಿಸ ಬಡು ವರ್ಣಿಸಿದೆ. 27 ಇದರಿಂದಾಗಿ ತೊಡಿಹಬ್ಬ 
ಈಗಿನಂತೆ ಆ ಕಾಲದಲ್ಲೂ ಪ್ರಖ್ಯಾತವಾಗಿತ್ತೆಂದು ತಿಳಿಯಬಹುದು. 

ವಿಜಯನಗರ ಅರಸರ ಅನಂತರ ಈ ಪ್ರದೇಶದಲ್ಲಿ ಆಳ್ವಿಕೆಗೆ ಬಂದ ಕೆಳದಿ. 

ಅರಸರೂ ಇಲ್ಲಿಯ ಪೂರ್ವಮರ್ಯಾಜಿಯನ್ನೂ ಧರ್ಮ ಕಟಿ ಸ್ನ ಸಾಂಗವಾಗಿ 
ನಡೆಸಿಕೊಂಡು. ಬಂದರು. 


25 5,1. Vol. IX, Part 11, No: 621 
26 ೪.1. Vol. IX, Part 11, No: 409 
27 5.1. Vol. IX, Part 11, No. 621 


ವಿಜಯನಗರ ರಾಜ್ಯ ದೈವನಿರ್ಮಿತ ರಾಜ್ಯವೇ ಹೊರತು, ಮನುಷ್ಯನಿರ್ಮಿತ 
ವಲ್ಲವೆಂದು ಅಂದಿನ ಜನ ದೃಢವಾಗಿ ನಂಬಿದ್ದರು, ಅದರ ಮೂಲೋತ್ಪತ್ತಿಯನ್ನು 


ಕುರಿತು ಯಾವುದೋ ನಿಗೂಢ ಭಾವನೆ ಅವರಲ್ಲಿ ನೆಲೆಯಾಗಿತ್ತು. ಅದೊಂದು 


ವಶಿಸ್ಟ ಸೃಷ್ಟಿ 


ನರಸಿಂಹ, ವಿಟ್ಠಲ, ಶ್ರೀರಾಮಚಂದ್ರ, ಹನುಮಂತ್ಕ ವೀರಭದ್ರ ಮೊದಲಾಡ 


ಅನೇಕ ದೇವಾಧಿದೇವತೆಗಳ ನಿಲಯವೆಂದೂ ಜನ ನಂಬಿದ್ದರು. ದುರ್ಗದ ಪರಿಸರ 
ದಲ್ಲಾಗಲಿ ಉದ್ಯಾನ ಮಂದಿರಗಳಲ್ಲಾಗಲಿ ವೀರಾಧಿನೀರರ ಮೂರ್ತಿಗಳೂ ಚೈತ್ಯಾ ' 


ಮಾತ್ರವಲ್ಲ--ಭಗವಾನ್‌ ವಿರೂಪಾಕ್ಷನ ವಾಸಸ್ಥಾ ಸ್ಥಾನವೆಂದೂ : 


ಲಯಗಳೂ ಗುಡಿ ದೇಗುಲಗಳೂ ಉಪವನಗಳೂ ಕಾರಂಜಿಗಳೂ ಗುಹೆಗಳೂ * 


ಕೈಲಗಳೂ ಸುಗಂಧಪುಷ್ಪ ಮಾಲೆಗಳಿಂದ ಅಲಂಕೃತವಾಗಿದ್ದುವು. ಜಲದೇವತೆಗಳು 
ಎಡೆಯಾಡುವ ನಿತ್ಯನಿರ್ನುರಗಳು, ಅಶರೀರವಾಣಿ ಹೊರಡುವ ಗುಹೆಗಳು, ನಾಗ 
ಸಮಾಧಿಗಳು, ನಿತ್ಯಾರಾಧನೆಯಿಂದ ಪವಿತ್ರವಾದ ಪ್ರಾಚೀನ ಶಿಲೆಗಳು, ವೃಕ್ಷಪೂಜೆ, 
ಶಿಲಾಪೂಜೆ, I ದಿಗಳು ಸಗರದ ನಿತ್ಯಜೀವನದ ರಹಸ್ಯವನ್ನು 
ಮತ್ತಷ್ಟು ವರ್ಧಿಸಿದುವು. ಪ್ರಜೆಯಾದವನು ಜನ್ಮ ತಾಳಿರುವುದು ಈ ತೆ 
ಗಳಿಗಾಗಿ ಇವರ ಆರಾಧನೆಗಾಗಿ ಸಂತತವಾಗಿ ನಡೆಯತಕ್ಕು ಏಧಿ ಸಂಸ್ಥಾರಗಳೂ 
ಧರ್ಮೊೋತ್ಸವಗಳೂ ಪ್ರಜೆಯ ಅನನ್ಯಾಧಿಕಾರ. ಅವುಗಳನ್ನು ಅವನು ಬಿಟ್ಟು 
ಕೊಡುವಂತೆಯೂ ಇಲ್ಲ ಹೊಸದಾಗಿ ಗಳಿಸಿಕೊಳ್ಳುವಂತೆಯೂ ಇಲ್ಲ. ಎಲ್ಲೋ 
ಒಮ್ಮೊಮ್ಮೆ ಗಂಡಾಂತರ ಕಾಲಗಳಲ್ಲಿ ಹೊರತು, ಬೇರೆಂದೂ ಅವನು pe 
ಬಿಟ್ಟು ಹೋಗಲಾರ ; ಹಾಗೆಲ್ಲಾದರೂ ಹೊರಟುಹೋದ ಪಕ್ಷಕ್ಕೆ, ಅವನು ಸ 
ಬಹಷ ತನಾಗಿ ಪ್ರಜೆಯ ಹಕ್ಕು ಹಾಢ್ಯತೆಸಳನ್ನು ಕಳೆದುಕೊಳ್ಳ hc. ತ 
ದೇವತಾರಾಧನೆ ಅವನ ನಿತ ಕರ್ಮ. ಕಲಾಪ್ರದರ್ಶನ, ಧಾರ್ಮಕೋತ್ಸ ಗಳ 
ದೇವತಾರಾಧನೆಯ ಅಂಗ್ರವಾಗಿದ್ದುವು. ವಿಜಯನಗರದಲ್ಲಿ ವರ್ಷದ i 
ವೆಲ್ಲ ವಿಪರೀತ ಸೆಕೆಯಿ ದ್ದ ಕಾರಣ, ಈ ಉತ್ಸ ವಗಳೆಲ್ಲ ಹೊರಬಯಲಿನಲ್ಲಿಯೇ 
ನಡೆಯುತ್ತಿ ದ್ದುವು. ಸಾರ್ವಜನಿಕ ಸ ಸ್ಥಳಗಳಲ್ಲಿ ಚಿತ ಗಳೂ, ದೇವತಾ ಪ್ರ ತಿಮೆಗಳೂ 
ಕಣ ಗಳನ್ನು, ಸೆಳೆಯುವಂತಿದ್ದುವು. “ಸ್ತೋತ್ರ ಗಳೂ ಹೋಮ ಕವನ! 
ಜನರ ಮನೋವೈಕಲ್ಯವನ್ನು ಕಳೆಯುತ್ತಿದ್ದ ವು. ರಾಮನವಮಿ, ಕೃ ಷ್ಣ 
ಜನ್ಮಾಸ್ಟಮಿ, ದೀಪಾವಳಿ, ಮಹಾಶಿವರಾತ್ರಿ ಕಾಮನ ಹಬ್ಬ ಇವೆಲ್ಲದಕ್ಕೂ ನ 

ಇಗಿ ಪ್ರಸಿದ್ಧ ವಾದ ನವರಾತ್ರಿ, ದುರ್ಗಾಷ್ಟಃ ಹ] ನವಮ್ಮಿ ಒಬರತಕು ಮೊದ 
ಲಾದ ಉತ್ಸ ಗಳಿಂದ ಜನರು ಹರ್ಷಚಿತ್ತ ರಾಗಿದ್ದ ರು. ಕುಶಲಕರ್ಮ ಪ್ರದರ್ಶನ, 
ನೃತ್ಯ ದೇವತಾ ವಿಗ್ರಹಗಳ ಮೆರವಣಿಗೆ, ರಥ ತುರಗಗಳ ಪಂತ, ಮಲ್ಲಯುದ್ಧ ?, 
ನನ್ಯನ್ನು ಗಗಳೊಡಸೆ ಕಾಳಗ ಬೊಂಬೆಯಾಟ--ಇವುಗಳೂ ಇರ್ಮಿಕ ಸಂರ 
ರಂಭಗಳೇ ಆಗಿದ್ದುವು. 1 

—ಡಾ. ಎಂ. ವಿ. ಕೃಷ್ಣರಾವ್‌, 
ಎಂ. ಕೇಶನಭಟ್ಟಿ 


ಲಿ 


1 ಕರ್ಣಾಟಕ ಇತಿಹಾಸದರ್ಶನ, ಕರ್ಣಾಟಕ ಸಹಕಾರೀ ಪ್ರ ಕಾಶನ ಮಂದಿರ, ಬೆಂಗಳೂರು, 
ಪು, ೯೮೫ 


ಹಾ ಗ (0 ಲ್‌ py 5೬ 


ಡಾ. ಜಿ. ಷೇಕ್‌ ಆಲಿ 


ಡಾ. ಏಂ. ವ. ಕೃಷ್ಟ ರಾವ್‌ 
€ 


ಇತಿಹಾಸದ ದಿಗಂತದಲ್ಲಿ ಸುಮಾರು ಅರ್ಥಶತಮಾನಕಾಲ ಜ್ಞಾನಜ್ಯೋತಿ 
ಯನ್ನು ಅವಿರತವಾಗಿ ಬೆಳಗಿದ ಡಾ. ಎಂ. ನಿ. ಕೃಷ್ಣರಾವ್‌ ಅವರ ನಿಧನದಿಂದ 
ದುರ್ದೈವ ಕರ್ನಾಟಕದ ಮತ್ತೊಬ್ಬ ಸುಪುತ್ರನನ್ನು ಕ ಕಸಿದುಕೊಂಡಿದೆ. ಬಿ. 
ಲೂಯಿ ರೈಸ್‌, ಆರ್‌. ಸ. ಚಾರ್ಯ ಶಾಮಶಾ ೨ ವೆಂಕಟೇಶ್ವರಲು 
ಮತ್ತು ಎಂ. ಎಚ್‌. ಕೃಷ್ಣ : ಇವರ ಘನವೆತ್ತ ಹೆಸರುಗಳು ವಿದ್ವತ್‌ ಪ್ರಸಂಚಕ್ಕೆ 
ಮತ್ತು ಕರ್ಣಾಟಕದ ML ಮತ್ತು ಗೌರವಗಳ ಸಲ್ಲಿಸಿರುವ ಅಮೋಘ 
ಸೇವೆಯಿಂದ ಮೈಸೂರಿನೊಂದಿಗೆ ಶಾಶ್ವತವಾಗಿ ಉಳಿದುಕೊಂಡಿವೆ... ನಮ್ಮ 
ಭೌತಿಕ ದೃಷ್ಟಿಗೆ ಅಗೋಚರವಾದ, ಆದರೆ ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಗಳ 
ಮೇಲೆ ಅಚ್ಚಳಿಯದಂಥ ಪ್ರಭಾವ ಬೀರಿ ಮರೆಯಾದ ಇಂಥ ಮಹಾ ಧೀಮಂತರ 
ಕ್ರೀಡೆಯಲ್ಲಿ ಡಾ. ಎಂ. ವಿ. ಕೃಷ್ಣರಾವ್‌ ಸೇರಿ ಅಮರರಾಗಿದ್ದಾರೆ. ಅಧ್ಯಾಪಕರಾಗಿ, 
ವಿದ್ವಾ ಂಸರಾಗಿ, ಭಾಷಣಕಾರರಾಗಿ, ಸಂಘಟನಕಾರರಾಗಿ, ಸ್ನೇಹಿತರಾಗಿ ಹಾಗೂ 
ಒಬ್ಬ ವ್ಯಕ್ತಿಯಾಗಿ ಅವರು ಹೊಂದಿದ್ದ ಅಪೂರ್ವ ಪ್ರತಿಭೆ ಮತ್ತು ವರ್ಚಸ್ಸು 
ಗ ಹಾಗೂ ಹಳೆಯ ತಲೆಮಾರಿನ "ಕೊನೆಯ ಕೊಂಡಿಯೋಪಾದಿಯಲ್ಲಿದ್ದಂಥ 
ಎಂ. ವಿ. ಕೆ. ಅವರನ್ನು ಕಳೆದುಕೊಂಡಿದ್ದ ಕ್ಕಾಗಿ ನಾವು ಸಂತಾಪವನ್ನು ಸೂಚಿಸ 
ಬೇಕಾಗಿದೆ. ಅವರೊಂದಿಗೆ ಸಂಪರ್ಕ ಹೊಂದಿದ ಯಾರನ್ನಾದರೂ ಅವರ ಅಕ್ಷಯ 
ಶಕ್ತಿ, ಸಕೃ ದಯತೆ, ಉದಾರತಾದೃಷ್ಟಿ ಮತ್ತು ಗ್ಯ ವಾಗ್ಮಿತೆಗಳು ಮಂತ್ರ 
ಮುಗ್ಧ ೫ ಗಿ ಮಾಡುತ್ತಿ ದ್ಲುವು. ಸ್‌ ್ರಾಢಿಮೆ ನಮ್ಮ aE 
ಅದರಲ್ಲೂ ನಮ್ಮ ವಿಶ್ನ ವಿದ್ಯಾನಿಲಯಕ್ಕೆ ಪ್ರತಿಷ್ಠೆ ಸ್ಟ ಭತ ತಂದು 
ಕೊಟ್ಟಿದೆ. 

ಎಂ. ವಿ. ಕೆ. ಅವರು ಒಂದು ಸ್ರಸಿದ್ಧ ಮಾಧ್ವ ಬ್ರಾಹ್ಮಣ ಮನೆತನದಲ್ಲಿ 
ಪ್ಲಂಬರ್‌ ೭ರಂದು, ಶೃಷ್ಣಾಸ್ಟ ಸ್ನಮಿಯ ದಿನ ಜನಿಸಿದರು. ಇವರು 
ಕನ್ನ ಡವೆಂದರೆ ಮೂಗು 
ಹೈಸ್ಕೂಲ್‌ ಶಿಕ್ಷಣ 


ಕ್ರಿ.ಶ. ೧೯೦೧ರ ಸೆ 
ಮೈಸ ಸೂರು ವಿಶ್ವ ನಿದ್ಯಾನಿಲಯದ ಸತ! ಗಿದ್ದ, 
ಮುರಿಯುತ್ತಿದ್ದ ಕಾಲದಲ್ಲಿ ಕನ್ನಡ ಶಿಕ್ಷಣಮಾಧ್ಯಮವನ್ನು 


೧೦೮ ಮಾನವಿಕ ಕರ್ಣಾಟಕ 


ದಲ್ಲಿ ಅಳವಡಿಸಲು ಧೀರೋದಾತ್ತ ಹೆಜ್ಜೆಯನ್ನಿಟ್ಟ ಎನ್‌. ಎಸ್‌. ಸುಬ್ಬರಾವ್‌ 
ಅವರ ಹತ್ತಿರದ ಸಂಬಂಧಿಗಳು. ಎಂ. ವಿ. ಕೆ. ಅವರು ಬಾಲ್ಯದಿಂದಲೂ ಆಟ 
ಪಾಠಗಳಲ್ಲಿ ಅತ್ಯಂತ ಆಸಕ್ತಿ ಹೊಂದಿದ್ದರು. ಸ್ನೇಹಿತರನ್ನು ಆರಿಸುವಾಗ ಎಚ್ಚರಿಕೆ 
ವಹಿಸ ಸುತ್ತಿದ್ದರು. ಅವರು ತಮ್ಮ ಸಹಪಾಠಿಗಳೊಂದಿಗೆ ಅನೇಕ ಆಸಕ್ತಿಕಾರಕ 
ನಿಷಯಗಳನ್ನು ಚರ್ಚಿಸುತ್ತಿದ್ದರು. ತಮ್ಮ ನಡೆವಳಿಕೆ ಮತ್ತು ಸದ್ಗುಣಗಳಿಂದ 
ಗುರುಹಿರಿಯರ ಮೆಚ್ಚುಗೆ ಗಳಿಸಿದ್ದರು. ಅವರು ಕೆ. ಓ. ಹಾ, ಡಾ. ರಾಧಾ 
ಕೃಷ್ಣನ್‌, ರಾಷ್ಟ್ರಕವಿ ಕುವೆಂಪು ಮುಂತಾದ ಅನೇಕ ಮಹಾತತ ತ್ತ್ವಜ್ಜಾ ನಿಗಳು, 
ಕವಿಗಳು ಹಾಗೂ ಆಡಳಿತಗಾರರ ಕಾರ್ಯಕ್ಷೇತ್ರ ಹಾಗೂ ಜ್ಞಾನದೇಗುಲವಾದ 
ಮಹಾರಾಜ ಕಾಲೇಜನಲ್ಲಿ ತಮ್ಮ ಬಿ.ಎ. ಮತ್ತು ಎಂ.ಎ. ಪದವಿಗಳನ್ನು ಪಡೆದು 
ಕೊಂಡರು. ಥಾಮಸ್‌ ಡೆನ್‌ಹ್ಯಾಮ್‌, ಸಿ. ಆರ್‌. ರೆಡ್ಡಿ, ರಾಧಾಕುಮುದ್‌ 
ಮುಖರ್ಜಿ, ವೆಂಕಟೇಶ್ವ ರಲು ಮತ್ತು ಎಂ. ಎಚ್‌ ಕೃಷ್ಣರಂತಹ ಗುರುಗಳ 
ಶಿಷ್ಯರಾಗುವ ಅದೃಷ್ಟ ಅವರದಾಯಿತು. ಒಳ್ಳೆಯ ಶಿಕ್ಷಕರಾಗುವ ಅರ್ಹತೆ 
ಪಡೆಯಲು ಬಿ.ಟ. ಪದವಿ ಗಳಿಸಿದರು. ಮಹಾ kA ಕಾಲೇಜಿನಲ್ಲಿ ಗ ಇ 


ವೃತ್ತಿಗೆ ಸೇರಿದರು. ಅವರು ತಮ್ಮ ಕಾಯಕನಿಷ್ಠೆ ಯಿಂದ ಸಹಾಯಕ ಪ್ರೊಫೆಸರರ, 


ಹುದ್ದೆಗೇರಿದರು. ಜ್ಞಾನದಾಹ ಮತ್ತು ಪ್ರಗಳ್ಳ ಪಾಂಡಿತ್ಯವನ್ನು "ನಡೆದ 
ವಿದ್ವಾಂಸರ ಪಾದದಡಿಯಲ್ಲಿ ಜ್ಞಾನವನ್ನು ವೃದ್ಧಿಸುವ ಆಸೆ ಇವರನ್ನು ಲಂಡನ್ನಿಗೆ 
ಕರೆದೊಯ್ಯಿತು. ಪ್ರೊಫೆಸರ್‌ ಲಾಸ್ಕಿಯಂಥ ವಿದ್ವಾಂಸರ ಬಳಿ ಕೆಲಸ ಮಾಡಿದರು. 
ಅವರ ಶ್ರಮಪೂರಿತ ದುಡಿಮೆಯ ಫಲವಾಗಿ " ಗ್ರೋತ್‌ ಆಫ್‌ ಲಿಬರಲಿಸಂ ಇನ್‌ 
ಇಂಡಿಯ ಇನ್‌ ದಿ ನ್ಳೆ ನ್‌ಹೀನ್ತ್‌ ಸೆಂಚುರಿ? ಎಂಬ ಕೃತಿ ಹೊರಬಂತು. 
ಎಂ. ವಿ. ಕೆ. ಅವರು ನಕ್ಕ ವಿಷಯದಲ್ಲಿ ಪ್ರವೀಣತೆ ಪಡೆಯುವ ಕಿರುದಾರಿಯನ್ನು 
ಬಿಟ್ಟು ಎಲ್ಲ ವಿಷಯಗಳಲ್ಲೂ ಹಿಕಕ್ರಕಾರತಾಳಿ ಆಸಕ್ತಿ ತೋರಿಸತೊಡಗಿದರು. 
ಅವರು ಇಂಗ್ಲಿಷ್‌ ಭಾಷೆಯಲ್ಲಿ, ಇತಿಹಾಸದಲ್ಲಿ, ರಾಜ್ಯಶಾಸ್ತ್ರದಲ್ಲಿ ಮತ್ತು ತತ್ತ್ವ 
ಶಾಸ್ತ್ರದಲ್ಲಿ ಅಪರಿಮಿತ ಪಾಂಡಿತ್ಯ ಪಡೆದರು. ಇದು ಎಷ್ಟರಮಟ್ಟಿಗಿತ್ತೆಂದರೆ, ಈ 
ವಿಷಯಗಳಲ್ಲಿ ಅವರು ಯಾವುದೇ ಉನ್ನತ ಜ್ಞಾ ನಪೀಠವನ್ನೂ. ಅಲಂಕರಿಸಲು 
ಸಾಮರ್ಥ್ಯ ಸಂಪಾದಿಸಿದ್ದ ರು. 

ಎಂ. ವಿ. ಕೆ. ಅವರು ನೀಳವಾಗಿ, ಸೌಮ್ಯವಾಗಿ, ದೃಢವಾಗಿ, ಸುಂದರ 
ವಾಗಿದ್ದರು. ಅವರ ಮಿಂಚುತ್ತಿದ್ದ ಅಕ್ಸಿದ್ವಯಗಳಲ್ಲಿ ಆಳವಾದ ಜ್ಞಾ ಸ ನಜ್ಯೋತಿ 
ಯನ್ನು ಅಡಗಿಸಿಟ್ಟ ಂತಿತ್ತು. ಸಮಯವ ಅವರ ವಿಚಾತಿವುಹಿರಿ 
ಈಲನುಯುಂತೆ ಚ ಅವ್ಯಾಹತವಾಗಿ ಹೊರಹೊಮ್ಮುತ್ತಿತ್ತು. ಅವರ ಧ್ವನಿ 
ಮಧುರ, ನುಡಿ ಮೃದು, ಸಂಭಾಷಣೆಯಲ್ಲಿ ನಿರರ್ಗಳ. ಅವರು ತರಗತಿಯ 
ಕೊಟಡಿಯಲ್ಲಿ ಹೆಚ್ಚು ಭಾವವಶರಾಗುತ್ತಿದ್ದರು. ವಿದ್ಯಾರ್ಥಿಗಳಿಗೆ, ಅದರಲ್ಲೂ 
ಹೊಸತಾಗಿ ಸೇರನವರಿಗೆ ಅವರ ಸ್ಪಷ್ಟೋಚ್ಛಾರಣೆಯ ಘನವಾದ ಅಭಿಪ್ರಾಯ 


p- 


ಸ ಡ್‌ 1 


ಡಾ. ಎಂ. ಪಿ. ಎ 
ಎಂ. ಫಿ. ಕೃಷ್ಣರಾವ್‌ ೧೦೯ 


ಗಳನ್ನು ಗ್ರಹಿಸುವುಜೀ ಒಂದು ಸಾಹೆಸವಾಗಿತ್ತು. "ಭಾರತ ಬಿಟ್ಟು ತೊಲಗಿ” ಚಳವಳಿ 
ನಡೆದ ಚರಿತ್ರಾರ್ಹ ವರ್ಷವಾದ ಕ್ರಿ.ಶ. ೧೯೪೨ರಲ್ಲಿ ನಾವು ಹೊಸದಾಗಿ ಮೊದಲ 
ನೆಯ ಆನರ್ಸ್‌ ತರಗತಿಗೆ ಸೇರಿಕೊಂಡೆವು. ಆಗ ಅವರು ನಮಗೆ ರಾಜ್ಯಶಾಸ್ತ್ರ 
ವನ್ನು ಬೋಧಿಸುತ್ತಿದ್ದರು. ಅವರ ಉಪನ್ಯಾಸದ ಪ್ರಭಾವ ನಮಗೆ ಕಬ್ಬಿಣದ 
ಕಡಲೆಯ ಹಾಗಿತ್ತು. ಮೊದಲ ಕೆಲವು ದಿನಗಳಲ್ಲಿ ನಾವು ಎನನ್ನೂ ಗ್ರಹಿಸಲು 
ಸಾಧ್ಯವಾಗಲಿಲ್ಲ. 'ಅವರ ಘನವಾದ ಭಾಷೆಯ ಮುಂದೆ ಅವರ ಅಭಿಪ್ರಾಯಗಳು 
ಹುದುಗಿಹೋಗುತ್ತಿದ್ದವು. ಅವರ ವಿಶಾಲವಾದ ಜ್ಞಾನ, ಬುದ್ಧಿ ವಂತಿಕೆ ಮತ್ತು 
ಅಂತರ್‌ದೃಷ್ಟಿಯಿಂದ ಮತ್ತು ಅವರು ಆಗಾಗ ಮಾಡುತ್ತಿದ್ದ ವಿಷಯಬದಲಾವಣೆ 
ಯಿಂದ, ನಮ್ಮನ್ನು ಮೂಕರನ್ನಾಗಿಸುತ್ತಿದ್ದರು. ಅವರು ನಿಗದಿಪಡಿಸಿದ ಪಾಠಕ್ರಮ 
ಗಳಿಗೇ ಸೀಮಿತವಾಗುತ್ತಿದ್ದುದು ಅಪರೂಪ. ಶಿಕ್ಷಣವರ್ಷಕ್ಕೆ ನಿಗದಿಪಡಿಸಿದ 
ಯಾವೊಂದು ಸಣ್ಣ ವಿಷಯವನ್ನೂ ಬಿಡುತ್ತಿರಲಿಲ್ಲ. ಅವರು ಯಾವಾಗಲೂ 
ಯಾವುದೇ ಸಮಸ್ಯೆಯನ್ನೂ ಸಂಪೂರ್ಣವಾಗಿ ವಿಶ್ಲೇಷಿಸುವುದರಲ್ಲಿ, ವಿಶಾಲವಾದ 
ಸಮೀಕ್ಷೆಯಲ್ಲಿ ಮತ್ತು ಸಾಮಾನ್ಯ ನಿರೂಪಣೆಯಲ್ಲಿ ಹೆಚ್ಚಿನ ಹರ್ಷವನ್ನು ತೋರಿಸು 
ತ್ತಿದ್ದರು. ಅವರು ಅತ್ಯಂತ ಸೂಕ್ಷ್ಮ ನಿಷಯಗಳಿಗೂ ಆದ್ಯಗಮನ ಕೊಡುವಂಥ 
ಲೂಯಿ ಫಿಷರ್‌, ಲಾರ್ಡ್‌ ಆಕ್ಟನ್‌ ಮತ್ತು ಜೆ. ಬಿ. ಬ್ಯೂರಿಯರ ವರ್ಗಕ್ಕೆ ಸೇರಿದವ 
ರಾಗಿದ್ದರು. ಸರಳ ಪಠ್ಯಪುಸ್ತಕಗಳಿಗೇ ಅಂಟಿಕೊಳ್ಳುವ ಬದಲು, ವಿಶಾಲದೃಷ್ಟಿ, 
ಮಹೆದ್ದಾವನೆ ಮತ್ತು ಆತ್ಮವಿಶ್ವಾಸವನ್ನು ತಂದುಕೊಡುವ ವಿಚಾರಭರಿತ ಗ್ರಂಥ 
ಗಳನ್ನು ಅಧ್ಯಯನ ಮಾಡುವುದರಿಂದ ಬಹಳಷ್ಟು ನೆರವಾಗುತ್ತದೆ ಎಂಬುದನ್ನು 
ಬೇಗ ಕಲಿತುಕೊಂಡೆವು. ಅವರು ನಮಗೆ ಯಾವಾಗಲೂ ಲಾಸ್ಕಿ ಅಥವಾ 
ಮಾರ್ಕ್ಸ್‌ ಅಥವಾ ರೂಸೊ ಆಥವಾ ಹಾಬ್ಸ್‌ರ ಕೃತಿಗಳಿಗಿಂತ ಕಡಿಮೆ ಮಟ್ಟದ 
ಕೃತಿಗಳನ್ನು ಓದಲು ಹೇಳುತ್ತಿರಲಿಲ್ಲ. ಜ್ಞಾನಪಿಪಾಸೆಯನ್ನು ಹಿಂಗಿಸಿಕೊಳ್ಳಲು 
ಮಹಾಕೃತಿಗಳನ್ನೇ ಆಶ್ರಯಿಸಬೇಕು ಎಂಬ ಅಂಶ ನಮ್ಮ ಮನಸ್ಸಿಗೆ ಹೊಗುವಂತೆ 
ಮಾಡಿದ್ದರು. ಅವರ ಉಪನ್ಯಾಸಗಳು ಪರೀಕ್ಸಾದೃಷ್ಟಿಯಿಂದ ಪ್ರಯೋಜನಕ್ಕೆ 
ಬರದಿದ್ದುದರಿಂದ ಪುಸ್ತಕಲೋಕವನ್ನು ಶೋಧಿಸುವ ಹವ್ಯಾಸವನ್ನು ಬೆಳೆಸಿ 
ಕೊಂಡೆವು. ಇದರಿಂದ ಸಾಕಷ್ಟು ಪ್ರತಿಫಲವೂ ದೊರೆಯುತ್ತಿತ್ತು. ನಾವು ತರಗತಿ 
ಗಳಿಗೆ ಹೆಚ್ಚು ಪೂರ್ವಅಧ್ಯಯನ ಮಾಡಿಕೊಂಡು ಹೋದಷ್ಟೂ ಹೆಚ್ಚುಹೆಚ್ಚಾಗಿ 
ಅವರ ಉಪನ್ಯಾಸಗಳನ್ನು ಮೆಚ್ಚುತ್ತಿದ್ದೆವು. ಕಬ್ಬಿಣ ಕಡಲೆಯಾಗಿದ್ದಂತಹ ಅವರ 
ಉಪನ್ಯಾಸಗಳು, ಬುದ್ಧಿಯ ಕುಲುಮೆಯಲ್ಲಿ ಕಾದಮೇಲೆ ಉಲ್ಲಾಸಕರ ಮತ್ತು 
ಗಹನವಾದ ಸಂಭಾಷಣೆಗಳ ಹುರಿಗಡಲೆಯಾಗಿ ಮಾರ್ಪಟ್ಟುವು. ನಾವು ಮಾಡ 
ಬೇಕಾಗಿದ್ದ ಕೆಲಸವೆಂದರೆ, ಅವರ ಅಧರದ್ವಯಗಳಿಂದ ಪ್ರವಹಿಸುತ್ತಿದ್ದ ಜ್ಞಾನ 
ತಲೀನತೆಯಿಂದ ಗಮನಿಸಿ, ಮನನಮಾಡಿಕೊಂಡು ಅವರೊಡ್ಡಿದ 


ವಾಹಿನಿಯನ್ನು H } 
ಗಳಿಗೆ ಮನೆಯಲ್ಲಿ ನಿಷ್ಕೆಯಿಂದ ಉತ್ತರಗಳನ್ನು ಅರಸಬೇಕಾಗಿತ್ತು. 


ಅನೇಕ ಸಮಸ್ಯೆ 


೧೧೦ ಮಾನವಿಕ ಕರ್ಣಾಟಕ 


ಸಮಂಜಸವಾಗಿ ಪ್ರತಿಕ್ರಿಯೆಯನ್ನು ತೋರುವ ವಿದ್ಯಾರ್ಥಿಗಳ ಬುದ್ದಿಯನ್ನು 
ಹರಿತಗೊಳಿಸಲು ಸವಾಲನ್ನು ಹಾವೇ ಅವರ ಬೋಧನಕ್ರಮವಾಗಿತ್ತು. 


KR 
ಅವರು ಬೌದ್ಧಿಕವಾಗಿ ಗಗನದೆತ್ತರ ಬೆಳೆದಿದ್ದರೂ ಸಾಮಾನ್ಯನೆನ್ನೂ ಹೆಚ್ಚು 


ಹೆಚ್ಚು ಮೇಲೇರಿಸುತ್ತಿದ್ದರು. ಅವರೊಂದಿಗೇ ತೇಲುವವರನ್ನು ಪ್ರೀತಿಸುತ್ತಿದ್ದರು 
ಮತ್ತು ಲೌಕಿಕ ಜಂಜಾಟದಲ್ಲಿಯೇ ಜಡವಾಗಿದ್ದ ವರನ್ನು ಮೂದಲಿಸುತ್ತಿ ದ್ದ ರು. 
ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಅವರು ಉತ್ಸಾ ಹೆವಿಲದೆ ಸಿನಾ ಗಲೂ ಯಾಜ 
ಮಹೆತ್ಕಾರೃವನ್ನೂ ಸಾಧಿಸಲಾಗಿಲ್ಲವೆಂಬ ನಂಬಿಕೆಯ ನ್ನುಳ್ಳಂಥ ಸ್ಫೂರ್ತಿದಾಯಕ ' 
ಅಧ್ಯಾಪಕರಾಗಿದ್ದರು. 
ಎಂ. ವಿ. ಕೆ. ಅವರು ನನಗೆ ಬಲ್ಲಂತೆ ಎಂಥ ಉಪಾಧ್ಯಾಯರು ಎಂಬುದನ್ನು 
ತಿಳಿಸಿದ್ದೇನೆ. ಅವರು ತಮ್ಮ ಸ; ಭಾವನಾಶಕ್ತಿಯಿಂದ ಚರಿ ತ್ರಿಯನ್ನೂ 
ಸಾಹಿತ್ಯದ ಒಂದು ಪ್ರಕಾರದ ಸಾಧನವನ್ನಾಗಿ ಮಾಡಿಕೊಂಡಿದ್ದುದು ಸತ್ಯ. * 
ಅವರು ತಮ್ಮ ಅಕ್ಷಯಶಬ್ದಕೋಶದಿಂದ ಮತ್ತು ಬಹು ನಾಟಕೀಯವಾಗಿ ೫ 
ಅನನುಕರಣೀಯ ಜ್ರ ರೀತಿಯಲ್ಲಿ ಚಾರಿತ್ರಿಕ ಪಾತ್ರಗಳನ್ನು ಚಿತ್ರಿಸಿ ಇತಿಹಾಸ 
ವನ್ನು ಒಂದು ಭವ್ಯ ಕಲೆಯನ್ನಾಗಿ ಮಾಡಿದ್ದಾ ರೆ. ಅವರು ಪಾಲಿಬಸ್‌ ಮತ್ತು 
ಥ್ಯೂಸಿದೈಡಿಸರಂತೆ ಚರಿತ್ರೆಯ: ಉಪಯೋಗ ರಾಜ್ಯಶಾಸ್ತ್ರದ ಕಲೆಗೆ ಶಿಕ್ಷಣವಿದ್ದಂತೆ 
ಎಂದು ಭಾವಿಸಿದ್ದರು. ಇವರು ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಗಳೆರಡರ ನಮ್ರ 
ದಾ ಬ್ಯರ್ಥಿಯಾಗಿದ್ದ ತೆ ಅವೆರಡರ ಸುಗಮ ಸಮ್ಮಿಳನವನ್ನು ನೋಡಲು ಇಷ್ಟ ಪಡು 
ತಳು. ಅವರಿ ಸ್ಫೂರ್ತಿಯುತ ಇತಿಹಾಸ ಬರವಣಿಗೆಯಲ್ಲಿ ಎದ್ದು ಇ 
ಎರಡು ಅಂಶಗಳೆಂದರೆ ರಾಷ್ಟ್ರೀಯತೆ ಮತ್ತು ತತ್ತ ತ್ರ್ವಜ್ಞಾನ. "ಗಂಗಾಸ್‌ ಆಫ್‌ 
ತಲಕಾಡ್‌' ಅಥವಾ " ಗ್ರಿಂಪಸ್ಸ್‌ ಆಫ್‌ ಕರ್ಣಾಟಕ ' ಅಥವಾ " ಫ್ರೀಡಂ ಮೂವ್‌ 
ಮೆಂಟ್‌, '" ಕರ್ನಾಟಕದ ಇತಿಹಾಸ ದರ್ಶನ' ಎಲ್ಲದರಲ್ಲೂ ಅವರ ಚರಿತ್ರೆಗೆ 
ಚೀತನಶಕ್ತಿಯೆಂದರೆ ಉಜ್ವಲ ರಾ ಷ್ಟ್ರಪ್ರೆ ಪ್ರೇಮ, ತಪಸ್ವಿಗಳು ದೇವರನ್ನು ನಂಬುವಂತೆ 
ಅವರು ನಮ್ಮ ನಾಡಿನ ಭನ್ಯತೆಯಲ್ಲಿ ನಂಬಿಕೆಯನ್ನಿಟ್ಟದ್ದ ದ್ದರು, ಚರಿತ್ರೆಯೆಂಬುದು 
"ನಾಗರಿಕ? ಕಲ್ಪನೆಯ ನಾಲ್ಕು ಮೂಲ ಸ್ವಾತಂತ್ರ ಗಳಾದ ದಾರಿದ ರ್ರ ದಿಂದ 
ಮುಕ್ತಿ, ಶೋಷಣೆಯಿಂದ ಮುಕ್ತಿ, ಧಾರ್ಮಿಕ ಸಾ ತಂತ್ರ ಮತ್ತು ಅಭಿವ್ಯಕ್ತಿಯ 
ಸ್ವಾತಂತ್ರ್ಯಗಳತ್ತ ಗಮನವೀಯಲು ನಮ್ಮ ಯುವಕರಿಗೆ ಸ್ಫೂರ್ತಿಕೊಡುವಂಥ 
ಮಾಧ್ಯಮವಾಗಬೇಕೆಂದು ಅವರು ಬಯಸಿದ್ದರು. “ ಚರಿತ್ರೆಯಿಂದ ಉದಾರತೆ ' 
ಯನ್ನು ಪಡೆಯದಿದ್ದರೆ ರಾಜ್ಯಶಾಸ್ತ್ರ ಕೇವಲ ಕುಲ್ಲಕವಾಗುತ್ತ ಮತ್ತು ಇತಿಹಾಸ 
ರಾಜ್ಯಶಾಸ್ತ್ರದ ಸಂಪರ್ಕವನ್ನು ಕಳೆದುಕೊಂಡರೆ ಕೇವಲ ಸಾಹಿತ್ಯವಾಗುತ್ತದೆ ” 
ಎಂಬ ಸರ್‌ ಜಾನ್‌ OK ಅಭಿಪ್ರಾಯವನ್ನೇ ಇವರೂ ಹೊಂದಿದ್ದ ರು. 
ಇತಿಹಾಸ ಯುವಕರನ್ನು ಅವರ ನಾಂ ಮೌಢ್ಯದಿಂದ ಎಬ್ಬಿಸುವ ಒಂದು 
ಮದ್ದಾಗಬೇಕು. ಪ್ರಾಯಶಃ ಇಂಥ ಆವಶ್ಯಕತೆ ನಮ್ಮ ದೇಶಕ್ಕಿಂತ ಹೆಚ್ಚಾಗಿ 


EE TE 


ಡಾ. ಎಂ.ಪಿ ಕೃಷ್ಣರಾವ್‌ ೧೧೧ 


* ಬೇರೆಲ್ಲೂ ಇರಲಾರದು. ಎಂ. ವಿ. ಕೆ.ಯವರ "ಮೇಲೆ ಅಧಿಕ ಪ್ರಭಾವ ಬೀರಿದ 


ಇನ್ನೊ ಆಂದು ವಿಷಯವೆಂದರೆ ತತ್ತ ಆಶೌಸ್ರ್ರ. ತತ್ತ ಜಾ ನ್ವ ನಕ್ಕೆ ತೌರಿನಂತಿರುವ 
ನಡಾ ರಾಜ ಕಾಲೇಜಿನಲ್ಲಿ ಬೆಳೆದ ಅವರಲ್ಲಿ ಮಾನವನ ಬಾದ್ದಿ ಕ ಮತ್ತು ತಿಳಿವಳಿ 


ಕೆಯ ಬೆಳವಣಿಗೆಯೇ ಇತಿಹಾಸವೆಂಬ ಹೊಸ ದೃಷ್ಟಿಕೋನ ರೂಪುಗೊಂಡಿತು. 
ಕ ಯಾವುದು ಇತಿಹಾಸದ ಮುಂಜಾವಿನಿಂದಲೂ ಭೂತ “ಭವಿಷ್ಯತ್ತನ್ನು ಕೂಡಿಸಿ 
4 ಸಂಯೋಗವನ್ನು ಕಾಯ್ದುಕೊಂಡು ಬಂದಿದೆಯೋ ಆ ಪ್ರ ಭಗ ಭಾವನೆಯಲ್ಲಿ 


ACh hath ಓಂ CAS di 


ಅವರು ವಿಶ್ವಾಸವಿಟ್ಟಿ ಆಶಾ ವಾದಿಗಳಾಗಿದ್ದ ರು. ಈ ನವೀನ ದೃಷ್ಟಿ ಸ್ಟಿಕೋನದಿಂದ 
ಚರಿತ್ರೆ ಕೇವಲ ಜ್ಞಾ ನದ ಒಂದು ಶಾಖೆ ಹ ತ್ರವಲ್ಲದೆ ಅದರದೇ ತಹ ರೀತಿ 
ತ್ತು ಕ್ರಮದಿಂದ ಇತರ ಶಾಖೆಗಳಲ್ಲಿ ಆಗು 1 ಎಲ್ಲೆ ರೀತಿಯ ವಿಕಾಸವನ್ನೂ 
ತಿಳಿಸುವ ಚ ತ್ರದರ್ಶನವಾಗಿದೆ ಎಂಬ ಭಾವನೆ ಮೂಡಿತು. ಇಂತಹ ದೃಷ್ಟಿ 
ಚರಿತ್ರಕಾರನಿಗೆ ಸಮಸ್ಯೆಗಳನ್ನು ಭಾನವಶತೆ ಮತ್ತು ಡಂಭಾಚಾರದಿಂದ ತ 
ಬದಲು ಗಂಭೀರತೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಪರಿಶೀಲಿಸುವ ಮನೋ 
ಭಾವವನ್ನು ಮೂಡಿಸುತ್ತದೆ. 

ಇಂದಿನ ಕಾಲಕ್ಕೆ ಸಾಗಿಬಂದ ಗತಕಾಲದ ಅನೇಕ ಹೆಂತಗಳನ್ನು ತಿಳಿಸು 
ವುದರ ಮೂಲಕ ಚರಿತ್ರೆ ಬುದ್ಧಿ ಮತ್ತು ಆತ್ಮಗಳಿಗೆ ಜೇತನಯುತವಾದ 
ಪೋಷಣೆಯನ್ನು ಒದಗಿಸುವ ಜ್ಞಾ ನಮೂಲವಾಗಿದೆ. ಅವರು ಒಂದು ರೀತಿಯಲ್ಲಿ 
ವೃತ್ತಿತತ್ತ್ವಜ್ಞಾ ನಿಗಳಿಗಿಂತ ವಿಭಿನ್ನ ವಾಗಿದ್ದ ರು. ಅವರು ಚರಿತ್ರಕಾರರ ಭೌದ್ಧಿಕ 
ಪರಿಮಿತಿಯೊಳಗೆ ಇರುವಂಥ ಆಭಿಪ್ರಾ ಯಗಳೇ ಮಾನವ ಗರಿಷ್ಠ ಮಿತಿಯಲ್ಲಿ 
ಗ್ರಹಿಸಬಹುದಾದಂಥ ನರಿಜ್ಞಾ ನವೆಂದು. ಒಪ್ಪುತ್ತಿರಲಿಲ್ಲ. ಇತಿಹಾಸದಲ್ಲಿ ಅಪರಿ 
ಮಿತ ವ್ಯಾಖ್ಯಾನಗಳನ್ನು ನಿರೂಪಿಸಲು ಬರುತ್ತದೆ. ಅದರಲ್ಲಿ ಕೊನೆ ಎಂಬುದೇ 
ಇಲ್ಲ. ಯಾವುದೇ ಒಂದು ಧರ್ಮ ಅಥವಾ ಒಂದು ರೀತಿಯ ಸರ್ಕಾರ ಅಥವಾ 


' ಒಂದು ವಿಧದ ತತ್ತ್ಯಜ್ಞಾನವೇ ಅಂತಿಮ ಮತ್ತು ಪರಿಪೂರ್ಣವೆಂದು ಊರ್ಜಿತ 


ಪಡಿಸಲು ಯಾರಿಗೂ ಸಾಧ್ಯವಿ ಲ್ಲ. ಹಾಗೂ ಆ ತಿಯ ವಾದ ಅಭಿವ ಸೈದ್ಧಿಯನ್ನು 
ಗೌಣವಾಗಿಸುತ್ತದೆ. ಚರಿತ್ರೆ ಯಾವಾಗಲೂ ಉತ್ತಮದ ಕಡೆಗೆ ಬದಲಾಯಿ 
ಸುತ್ತಿರುತ್ತದೆ. ಉದಾಹರಣೆಗೆ ಭಾರತದ ಚರಿತ್ರೆಯ ಒಂದೊಂದು ರಾಜ 
ಸಂತತಿಯೂ ಹಳೆಯ 'ಮೌಲ್ಯಗಳನ್ನು ಹೀರಿಕೊಂಡು, ನಮ್ಮ ಸಂಸ್ಕೃತಿಯನ್ನು 
ಇಲಕಾಲಕ್ಕೆ ಬೆಳೆಸುತ್ತಿರುವ ಸ ಪೂರ್ಣಜೇತನಕ್ಕೆ ತಮ್ಮ ಕಾಣಿಕೆಗಳನ್ನು 
ಸಲ್ಲಿಸಿವೆ. ಎಂ. ವಿ. ಕೆ. ಅವರು ಬ್ಯೂರಿಯವರ ಇತಿಹಾಸದ ಪ್ಲೂರಲಿಸ್ಟಿಕ್‌ 
ವ್ಯಾಖ್ಯಾನವನ್ನು ಒಪ್ಪುತ್ತಿದ್ದ ರು. ಇದರಲ್ಲಿ ಚರಿತ್ರ ಕಾರನ ನಿರ್ಧಾರಗಳು ಲವನ 
ಮುಂದೆ ಹೊಸ ಹೊಸ ಅಂಶಗಳು ಬಂದಂತೆ ಬನಲಾವಣೆಯಾಗಳೇಕು ಎಂಬ 
ದೃಷ್ಟಿ ಇದೆ. ನಮ್ಮ ಗತಕಾಲದ ಕಲ್ಪನೆ ವರ್ತಮಾನ ಕಾಲವನ್ನೂ ರೂಪಿಸಲು 
ಸಹಾಯವಾಗುವಂತೆ ಅರಿವನ್ನು ORR ಚರಿತ್ರೆಯ ಮಹತ್ಸಾಧನೆ. 


೧೧೨ ಮಾನವಿಕ ಕರ್ಣಾಟಕ 


ಇದು ಮಾನವನ ಬೌದ್ಧಿ ಕ ವಿಕಾಸದ ನವಹೆಂತ. ಈ ನಿಲವನ್ನು ಒಪ್ಪದೆ 
ಇರುವವರು ಎಂ.ವಿ. ಕೆ. 'ಅವರು ಸಿದ್ದಾ ತಕ್ಕ ಪ್ರಾಮಾಣಿಕವಾದ ಆದ್ಯತೆಯನ್ನು 


ಕೊಡಲಿಲ್ಲ ಎಂದು ಟೀಕಿಸುವುದು ಅನಾವಶ್ಯ ಕ. ಇದು ಉಜ್ವಲ 'ಪಾಂಡಿತ್ಯವಿರು ' : 
ವವರಿಗೆ ಸೇರಿದ್ದು. ಅವರು ಹೇಗೆ ಎಲ್ಲರ ಜತವನ್ನೂ ಇ ಯಾರಿಗೂ ಅಹಿತ ' 
ವನ್ನೆಣಿಸದೆ, ಆತ್ಮಸಾಕ್ಷಿಯಿಂದ ಕರುಣಾಮಯರಾಗಿದ್ದರೋ ಹಾಗೆ ಚರಿತ್ರೆಗೂ 
ಅವರೆಂದೂ ಸೀಮಿತವನ್ನು ಹಾಕದೆ ವ್ಯಾಪನಗೊಳಿಸಿದರು. ಇತಿಹಾಸ ತತ್ತ್ವಶಾಸ್ತ್ರ | 


ದಂತೆ ಎಲ್ಲ ಕ್ಷೇತ್ರವನ್ನೂ ಪ್ರವೇಶಿಸಬೇಕೆಂದು ಅವರು ಬಯಸುತ್ತಿದ್ದರು. 
ಎಲ್ಲ ಕಾಲಗಳ ಚರಿತ್ರೆ ಹೇಗೆ ವಿಶ್ವದ ಕ್ರಮದಲ್ಲಿ ಮುಖ್ಯವೋ ಹಾಗೆ ಚರಿತ್ರ 


ಕಾರ ಮಾನವನ ಎಲ್ಲ ಚಟುವಟಿಕೆಗಳನ್ನೂ ಅಧಿಕೃತವಾಗಿ ಪರಿಶೀಲಿಸುವಂತಿರ ' 
ಬೇಕು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಘಟನೆಗಳು ಮತ್ತು ವಿಷಯಗಳು ಒಂದ ' 


ಕೊಂದು ಕ್ರಮಬದ್ಧವಾಗಿ ಮತ್ತು ಶಾಶ್ವತವಾದ ಕ್ರಮದಿಂದ ಅಂಟಿಕೊಂಡಿವೆ; 
ಅದರಿಂದ ಚರಿತ್ರಕಾರನ ಕಾರ್ಯವೆಂದರೆ ಒಂದು ಭಾಗದ ಕಾರ್ಯದೊಂದಿಗೆ ಇನ್ನೊಂದು 


ಭಾಗದ ಕಾರ್ಯವನ್ನು ಸಂಬಂಧಿಸುವುದಾಗಿದೆ--ಎಂದು ಎಂ. ವಿ. ಕೆ. ಅವರು ' 
ನಂಬಿದ್ದರು. ಉದಾಹರಣೆಗೆ ವಿದೇಶಾಂಗ ಚರಿತ್ರೆಯನ್ನು ವಿಚಾರ ವಿಕಾಸದ ಚರಿತ್ರೆ ' 


ಯೊಂದಿಗೂ ಧಾರ್ಮಿಕ ಕಥೆಯನ್ನು ಅದು ಯಾವ ಸಂಸ್ಕೃತಿಯ ಮಧ್ಯವರ್ತಿಯಿಂದ 


ರೂಪುಗೊಂಡಿದೆ ಎಂಬುದಕ್ಕೂ ಸಂಬಂಧ ಕಲ್ಪಿಸಿ ವಿಶ್ಲೇಷಿಸುವುದು. ಅಂತರ"ದೃಷ್ಟಿ, : 


ಅನುಭವ ಮತ್ತು ಸೂಕ್ಷ್ಮಮತಿಯಲ್ಲಿ ಇತಿಹಾಸದ ; ಮೌಲ್ಯ ಅಡಗಿದೆ ; 
ಅತಿಯಾದ ಸಂಕುಚಿತ ಪ್ರಾವೀಣ್ಯವನ್ನು ಹೊಂದುವುದರಿಂದ ಅದರ ದರ್ಶನ ನಮಗೆ 
ನಷ್ಟ ವಾಗುತ್ತದೆ. ಅಂತರ್‌ದೃ ಸ್ಟಿ ಮತ್ತು ಬುದ್ಧಿ ವಂತಿಕೆಗಳು ಒಬ್ಬ ಚರಿತ್ರ ಕಾರ 


ನನ್ನು ಥೂಸಿದೈಡಿಸ್‌ನಂತೆ ನೀತಿಜೋಧಕನನ್ನಾಗಿ ಮಾಡುತ್ತದೆ. ಥೂಸಿಡೈಡಿಸನ | 


ಜಲದಿ ಅಮರ ಸತ್ಯಪ್ರತಿಪಾದಕಗಳಾದ “ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತದಿಂದ 
ಸುದಿನ ಬರುತ್ತದೆ ಲ RNS: ಜಯನ್‌ ಮ x “ ಜನ 
ಪ್ರಿಯತೆಯ ಹುಚ್ಚು ವಿನಾಶಕ್ಕೆಡೆಗೊಡುತ್ತದೆ ” ಮತ್ತು; “ ರಾಜಕೀಯ ಪಾತಕ 
ಹಿಂಸೆಗಿಂತ ಕೀಳು” ಎಂಬವು ಇಂತಹ ಪರಿಜ್ಞಾ ನದಿಂದ ಮೂಡಿಬಂದವು. 
ಎಂ. ವಿ. ಕೆ. ಅವರ ವಿಚಾರವೈಖರಿ ಮತ್ತು ಬರೆವಣಿಗೆಗಳು ಇಂಥ ಉನ್ನತವಾದ 
ತತ ತ್ತ್ವಜ್ಞಾ ನದ ಸಾಲಿಗೆ ಸೇರುತ್ತವೆ. ಇವರು ಕೇವಲ ಸಿದ್ಧಾ ಂತಕ್ಕೆ ಅಂಟಿಕೊಳ್ಳುವ 
ಮತ್ತು ಸಂದುಹೋದ ಕಾಲದ ಸಾಮಗ್ರಿ ಗಳನ್ನರಸುತ್ತಾ "ಇಡದ ಚರಿತ ್ರಶಾರನಿಗೆ 
ಹೊರತಾದ ಮಹಾದಾರ್ಶನಿಕತೆ, ಸ್ವಯಂಕೂಪ ದ ದೃಷ್ಟಿ ಮತ್ತು ಪರಿಪೂರ್ಣ 
ಜ್ಞಾನವನ್ನು ಪಡೆದಂಥ ದ್ರಷ್ಟಾ ರರಾಗಿದ್ದ ರು. 

ಕಡೆಯದಾಗಿ ಎಂ. ವಿ. ಕೆ. ಯವರನ್ನು ಒಬ್ಬ ವ್ಯಕ್ತಿಯ ದೃಷ್ಟಿಯಲ್ಲಿ 
ನೋಡೋಣ. ಅವರ ಇಡೀ ಜೀವನ ಪರಿಶುದ್ಧ ಹೃದಯದಿಂದ ಆತ್ಮ ಪವಿತ್ರತೆ 
ಮತ್ತು ಆತ್ಮತೇಜಸ್ಸಿನಿಂದ ಹಾಗೂ ತಪಶ್ಚ ರ್ಯೆಯಿಂದ ಕೂಡಿತ್ತು. ಅವರ 


ಡಾ. ಎಂ. ಪಿ, ಕೃಷ್ಣರಾವ್‌ ೧೧೩ 


ಅಕ್ಷಯಶಕ್ಷಿ, ಸದಭಿರುಚಿ, ವಿನಯ ಮತ್ತು ಸದಾ ಹಸನ್ಮುಖಿಗಳಾಗಿರು 
ತ್ರಿದ್ದಂಥ ಸ್ವಭಾವಗಳನ್ನು ಅವರ ಅಸಂಖ್ಯ ಸ್ನೇಹಿತವೃಂದ ನೆನಸಿಕೊಳ್ಳುತ್ತದೆ. 
ಇದರಿಂದ ಅವರು ಎಂಥ ಎದುರಾಳಿಯನ್ನೂ ಹಿಮ್ಮೆಟ್ಟಿ ಸುವ ಶಕ್ತಿ ಪಡೆದ ಉತ್ಸಾಹ 
ಪೂರಿತ ವ್ಯಕ್ತಿಯಾಗಿದ್ದರು. ಅವರ ಅಗಾಧ ವಿದ್ಯಾರ್ಥಿಗಣ ಅವರು ತೋರಿಸು 
ತ್ತಿದ್ದ ವಾತ್ಸಲ್ಯ, ಅಭಿಮಾನ, ಪ್ರೇಮ ಮತ್ತು ಕರುಣೆಗಳನ್ನು ಎಂದಿಗೂ ಮರೆಯ 
ಲಾರದು. ಹೊಸ ಆಲೋಚನೆಗಳು ಕಲ್ಪನೆಗಳು ಮತ್ತು ಆದರ್ಶಗಳನ್ನಿಟ್ಟು 
ಕೊಂಡಿದ್ದ ಅವರೊಡನೆ ಮಾತನಾಡುವುದೇ ನಿಜವಾಗಿಯೂ ಉಲ್ಲಾ ಸಕರವಾಗಿತ್ತು. 
ಅವರು ಆದರ್ಶಜೀವಿಯಾಗಿದ್ದರೂ ಆ ಆದರ್ಶಗಳು ಅವರನ್ನು ಸ್ವಷ್ನ ಜೀವಿಯ 
ನ್ನಾಗಿ ಮಾಡಿರಲಿಲ್ಲ. ಅವರಿಗೆ ಒಳ್ಳೆಯ ಜೀವನ, ಉಡುಗ ತೊಡಿಗೆ, ಆಹಾರಗಳ 
ಮೇಲಿದ್ದ ಹಂಬಲ ಮತ್ತು ವಿನೋದಪ್ರಿಯತೆ, ಸಜ್ಜನರ ಸಹವಾಸ ಮತ್ತು ಉಪ 
ಕಾರಿ ಪ್ರವೃತ್ತಿಗಳು ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ತಂದುಕೊಟ್ಟಿದ್ದವು. ಅವರು 
ಉದಾರದೃಷ್ಟಿಯನ್ನಿಟ್ಟುಕೊಂಡಿದ್ದರು, ಸಂಕುಚಿತತನ ಮತ್ತು ಹಮ್ಮುಬಿಮ್ಮು 
ಗಳಿಂದ ದೂರವಾಗಿದ್ದರು. ಹಿಂದುಳಿದವರಿಗೆ ಮತ್ತು ಶೋಷಿತ ವರ್ಗಕ್ಕೆ ಸಹಾಯ 
ಮಾಡಲು ಶಕ್ತಿಮೀರಿ ಶ್ರಮಿಸುತ್ತಿದ್ದರು. ಅವರಿಗೆ ಉದಾರತೆ ಕೇವಲ ವೇದಿಕೆಯ 
ಮೇಲಿನ ಘೋಷಣೆಯಾಗಿ ಪರಿಣಮಿಸಿರಲಿಲ್ಲ. ನಿಜವಾಗಿ ಕಾರ್ಯಗತ ಮಾಡ 
ಬೇಕಾಗಿದ್ದ ನಿಷ್ಕ ನಂಬಿಕೆಗಳಾಗಿ ಪರಿಣಮಿಸಿದ್ದುವು. 

ಅವರು ಪರಿಕ್ಷಾ ಫಲಿತಾಂಶದಲ್ಲಿಯಾಗಲಿ ವಿಶ್ವವಿದ್ಯಾನಿಲಯದಲ್ಲಿ ಸೇವಾ 
ನೇಮಕಗಳಲ್ಲಾಗಲಿ ಕಾಲದ ಜವಾಬ್ದಾರಿಯುತ ಪರಿಜ್ಞಾನದಿಂದ ಸಮಾಜದಲ್ಲಿ 
ಹಿಂದುಳಿದವರಿಗೆ ಆದ್ಯತೆ ಕೊಡುತ್ತಿದ್ದರು. ಅವರು ಸಾಮಾಜಿಕವಾಗಿ ದುರ್ಬಲ 
ವಾದ ವರ್ಗದವರನ್ನೂ, ಉತ್ತಮ ಹಿನ್ನೆಲೆಯನ್ನೂ ಹೊಂದಿದ್ದವರಿಗೆ ಬುದ್ದಿಮತ್ತೆ 
ಯಲ್ಲಿ ಸರಿದೂಗಲಿಲ್ಲ. ಅವರು ಜಾತಿ ಮತ್ತು ಪಂಗಡಗಳ ಹೆಸರಿನಲ್ಲಿ ವ್ಯಕ್ತಿಯ 
ಗೌರವಕ್ಕೆ ಧಕ್ಕೆ ತರುವ ಪ್ರಯತ್ನವನ್ನು ಕಟುವಾಗಿ ನಿಂದಿಸುತ್ತಿದ್ದರು. ಪ್ರೀತಿ 
ಮತ್ತು ಸೇವೆಯಲ್ಲಿಯೇ ಮಹಾಗುಣವಡಗಿದೆ ಎಂಬ ಸಂದೇಶವನ್ನು ಸಾರಿದ ಮತ್ತು 
ಅದೇ ರೀತಿ ಬಾಳಿದ ಮಹಾನುಭಾವರವರು. 

ಇಂಥ ಮಾನವೀಯ ಗುಣಗಳೊಂದಿಗೆ ಎಂ. ವಿ. ಕೆ. ಅವರು ಅದ್ಭುತವಾದ 
ಸಂಘಟನಶಕ್ತಿ ಪಡೆದಿದ್ದರು. ಇವರು ಬೃಹತ್‌ ಯೋಜನೆಗಳನ್ನು ರೂಪಿಸು 
ಶ್ರಿದ್ದರು ಮತ್ತು ಅವನ್ನು ಕಾರ್ಯಗತ ಮಾಡುವಾಗ ಪರಿಪೂರ್ಣತೆಯಲ್ಲಿ ಜರ್ಮನ್‌ 
ಪ್ರವೀಣನಂತೆ, ಮನೋಹರತೆಯಲ್ಲಿ ಫ್ರೆಂಚ್‌ ಕಲೆಗಾರನಂತೆ ನಿರ್ವಹಿಸುತ್ತಿದ್ದರು. 
ಅವರು ವ್ಯವಸ್ಥೆ ಗೊಳಿಸಿದ ಅನೇಕ `ಸಮಾರಂಭಗಳನ್ನು ನಾವು ನೋಡಿದ ಹೆಮ್ಮೆಗೆ 
ಪಾತ್ರರಾಗಿದ್ದೇವೆ. ಅವುಗಳಲ್ಲಿ ಇತಿಹಾಸ ಸಂಘದ ಚಿನ್ನದ ಹಬ್ಬ ಮತ್ತು 
ವಜ್ರಮಹೋತ್ಸವ, ಹಿಸ್ಟಾರಿಕಲ್‌ ರಿಕಾರ್ಡ್‌ ಕಮಿಷನಿನ ಅಧಿವೇಶನ ಮತ್ತು 
ಮಹಾರಾಜ ಕಾಲೇಜಿನ ಶತಮಾನೋತ್ಸವಗಳು ಬಹು ಪ್ರಮುಖವಾದವು. ಈ 

8 


೧೧೪ ಮಾನವಿಕ ಕರ್ಣಾಟಕ 


ಎಲ್ಲ ಸಮಾರಂಭಗಳ ಯಶಸ್ಸಿಗಾಗಿ ವಿಶ್ವಪ್ರಯತ್ನಮಾಡಿ ಅವುಗಳ ನೇತೃತ್ವವನ್ನು 
ನಿರ್ವಹಿಸಿದರು. ೧೯೪೪ರಲ್ಲಿ ಮರಾಹಾಜ ಕಾಲೇಜಿನ ಇತಿಹಾಸ ಸಂಘದ ಸ್ವರ್ಣ 
ಮಹೋತ್ಸವವನ್ನು ಆಚರಿಸಲಾಯಿತು. p 
ಅವರು ಈ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ನಿದ್ವನ್ಮಣಿಗಳನ್ನು ನಮ್ಮ ದೇಶದ 
ಚರಿತ್ರೆ ಮತ್ತು ಸಂಸ್ಕೃತಿಯ ಮೇಲೆ ಉಪನ್ಯಾಸಗಳನ್ನು ಕೊಡಲು ಆಹ್ವಾನಿಸಿದ್ದರು. 
ಇಂಥ ಒಂದು ಸಂದರ್ಭದಲ್ಲಿ ಬಿ. ಎಂ. ಶ್ರೀಕಂಠಯ್ಯ ಅವರು ನಮ್ಮ ಗುರಿಯನ್ನು 
ಕರ್ಣಾಟಕದ ಏಕೀಕರಣಕ್ಕಾಗಿ ಹೋರಾಡುವತ್ತ ಹರಿಸಿದರು. ಅದು ಆಗ 
ಒಂದು ಕ್ರಾಂತಿಕಾರಕ ಹೆಜ್ಜೆಯಾಗಿದ್ದರೂ, ಒಂದು ದಶಕದ ಅನಂತರ ಆ 
ಕನಸು ನನಸಾಯಿತು. ೧೯೫೧ರಲ್ಲಿ ಮಹಾರಾಜ ಕಾಲೇಜಿನ ಶತಮಾನೋತ್ಸವ 
ವನ್ನು ಆಚರಿಸಿದಾಗ, ಎಂ. ವಿ. ಕೆ. ಅವರು ಪ್ರಮುಖ ಮತ್ತು ಅಮೂಲ್ಯ ಪಾತ್ರ 
ನಿರ್ವಹಿಸಿದರು. ೧೯೫೪ರಲ್ಲಿ ಇತಿಹಾಸ ಸಂಘದ ವಜ್ರಮಹೋತ್ಸವವನ್ನು ಆಚರಿಸ 
ಬೇಕಾಯಿತು. ಆಗ ಎಂ. ವಿ. ಕೆ. ಅವರು ತೋರಿದ ಶ್ರದ್ಧೆ, ವಹಿಸಿದ ಪಾತ್ರ 
ಅವಿಸ್ಮರಣೀಯ ಮತ್ತು ಅಮೋಘವಾದವು. ಈ ವೈಭವದ ಸಮಾರಂಭ ಒಂದು 
ವಾರಕಾಲ ನಡೆಯಿತು. ಇದಕ್ಕಾಗಿ ಎಂ. ವಿ. ಕೆ. ಅವರು ಒಂದು ವರ್ಷ 
ಮೊದಲಿನಿಂದಲೇ ಸಿದ್ಧತೆ ಮಾಡಿಕೊಂಡರು. ಇದರಲ್ಲಿದ್ದಂಥ ಮುಖ್ಯ ಸಮಸ್ಯೆ ' 
ಯೆಂದರೆ ಹಣದ ಸಂಗ್ರಹ. ಸ್ಮರಣ ಸಂಚಿಕೆಯ ಬಿಡುಗಡೆ, ಮಹೋತ್ಸವದ 
ಬಹುಮಾನ, ಕಾಲೇಜಿನ ಮುಂಭಾಗದಲ್ಲಿದ್ದ ಅಶೋಕ ಸ್ತಂಭದ ಸುತ್ತ ಚಿಲುಮೆ 
ಯನ್ನು ನಿರ್ಮಿಸುವುದು ಮತ್ತು ಒಳಾಂಗಣದ ಎದುರಿಗೆ ಗೋಡೆಯ. ಮೇಲೆ ಗಡಿ 
ಯಾರವನ್ನು ಇಡುವುದು--ಇವೇ ಮೊದಲಾದ ಕಾರ್ಯಗಳು ವೆಚ್ಚವನ್ನು ಅಧಿಕ 
ಗೊಳಿಸಿದ್ದುವು. ಅವರು ಈ ಸಮಾರಂಭಕ್ಕೆ ಕೊಟ್ಟಂಥ ಪ್ರಚಾರ, ವಿದ್ಯಾರ್ಥಿಗಳು 
ಮತ್ತು ಅಧ್ಯಾಪಕರಲ್ಲಿ ಮೂಡಿಸಿದ ಉತ್ಸಾಹ, ಈ ಸಂಘದ ಹಳೆಯ ವಿದ್ಯಾರ್ಥಿ 
ಗಳಿಂದ ಮತ್ತು ಸಾರ್ವಜನಿಕರಿಂದ ಪಡೆದ ನೆರವು --ಇವು ಅವರ ಸಾಧನೆಯನ್ನು : 
ತೋರಿಸುತ್ತವೆ. ಉದ್ಭಾಟನದ ಅಧ್ಯಕ್ಷತೆಗೆ ಮಹಾರಾಜರನ್ನು ಆಹ್ವಾನಿಸಿ . 
ನಡೆಸಿದ ಅಪೂರ್ವ ಸಮಾರಂಭ ನಮ್ಮ ಮನಸ್ಸಿನಲ್ಲಿ ಇನ್ನೂ ಹಸಿರಾಗಿ ಉಳಿದಿದೆ. 
ಎಂ.ವಿ.ಕೆ. ಅವರು ೧೯೫೬ರಲ್ಲಿ ನಿವೃತ್ತರಾದರು. ಅವರು ಸೇವೆಯಲ್ಲಿದ್ದುದ 
ಕಂತ ನಿವೃತ್ತಿಯ ಅನಂತರ ಹೆಚ್ಚು ಕ್ರಿಯಾಶೀಲರಾಗಿ, ರಚನಾತ್ಮಕವಾಗಿ ಮತ್ತು 
ಚೇತನಭರಿತರಾಗಿದ್ದರು. ಆವರ ಧರ್ಮಪತ್ನಿಯವರು ೧೯೫೪ರಲ್ಲಿ ನಿಧನರಾದರು. 
ತಮ್ಮ ವೈಯಕ್ತಿಕ ಜೀವನದ ನಷ್ಟದ ಪರಿಣಾಮವನ್ನು ತಮ್ಮ ಕಾರ್ಯಕ್ಷೇತ್ರಕ್ಕೆ 
ತಟ್ಟಲು ಬಿಡದೆ, ಹಿಡಿದ ಕಾರ್ಯಗಳನ್ನು ನಡೆಸಿಕೊಂಡು ಬಂದರು. ಇದರ ಅನಂತರ 
ಇವರು ಬೆಂಗಳೂರಿನಲ್ಲೇ ನೆಲೆಸಲು ನಿರ್ಧರಿಸಿ ತಮ್ಮ ಕಾರ್ಯಕ್ಷೇತ್ರಕ್ಕೆ ವಿಶೇಷ 
ವ್ಯಾಪ್ತಿಯನ್ನು ಪಡೆದುಕೊಂಡರು. ಬೆಂಗಳೂರಿನಲ್ಲಿ ನಡೆಯುತ್ತಿದ್ದ ಯಾವುದೇ 
ಸಾಹಿತ್ಯ ಚಟುವಟಕೆಯಲ್ಲಾ ದರೂ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಪಾತ್ರವಿಲ್ಲದೆ 


ಇರುತ್ತಿರಲಿಲ್ಲ. ಅವರಿಗೆ ಬೋಧನೆಯಲ್ಲಿ ಬಹಳ ಆಸಕ್ತಿ ಯಿತ್ತು. ಅಲ್ಲಿ ನಿಶ್ಚವಿದ್ಯಾ 
ನಿಲಯಕ್ಕೆ ಸೇರಿದ ಒಂದು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿರುವ ಮೂಲಕ 
ಯಾವಾಗಲೂ ಶಿಷ್ಯ ಸಮೂಹದೊಡನೆ ಬೆರೆತು ತಮ್ಮ ವೃತ್ತಿಯನ್ನು ಮುಂದು 
ವರಿಸಿದ್ದರು. ಇದರ ಜೊತೆಗೆ, ಯುವಕರು ಪ್ರಪಂಚಾದ್ಯಂತ ವ್ಯವಸ್ಥಿತ ಸಮಾಜದ 
ಕಟ್ಟುಪಾಡುಗಳನ್ನು ಪ್ರತಿಭಟಿಸುತ್ತಿದ್ದ ಕಾಲದಲ್ಲಿ ಇವರು "ಅಖಿಲ ಭಾರತ 
ವಿದ್ಯಾರ್ಥಿ ಪರಿಷತ್ತಿ?ಗೆ ಉಪಾಧ್ಯಕ್ಷರಾದರು. ಇವರು "ಸೆಕೆಂಡರಿ ಶಾಲೆಗಳ 
ಉಪಾಧ್ಯಾಯರ ಸಂಘ 'ಕ್ಟೂ ಅಧ್ಯಕ್ಷರಾಗಿದ್ದರು. ಬಹುಕಾಲದಿಂದಲೂ " ಮಿಥಿಕ್‌ 
ಸೊಸೈಓ'ಗೆ ಅವಶ್ಯವಾಗಿದ್ದ ಚೇತನಯುತ ಅಧ್ಯಕ್ಷ ಸ್ಥಾನವನ್ನು ಇವರು ಹೆಚ್ಚು 
ಯಶಸ್ವಿಯಾಗಿ ತುಂಬಿದ್ದರು. 

ಸರ್ಕಾರ ಉದ್ದೇಶಿಸಿದ್ದ " ಕರ್ಣಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ'ಯೆಂಬ 
ಇತಿಹಾಸ ರಚನೆಯ ಯೋಜನೆಯನ್ನು ಎಂ.ವಿ.ಕೆ. ಅವರು ವಹಿಸಿಕೊಂಡು 
ಅತ್ಯಂತ ಸಮರ್ಥ ರೀತಿಯಲ್ಲಿ ನಿರ್ವಹಿಸಿದರು. ಬೆಂಗಳೂರಿನಲ್ಲಿ ರಾಷ್ಟ್ರೀಯ 
ಕಾಂಗ್ರೆಸ್‌ ಅಧಿವೇಶನ ಸೇರಿದಾಗ ಇವರು " ಗ್ಲಿಂಪ್ಸಸ್‌ ಆಫ್‌ ಕರ್ಣಾಟಕ ಹಿಸ್ಟರಿ? 
ಎಂಬ ಗ್ರಂಥವನ್ನು ರಚಿಸಿದರು. ಇವರು ಮಾತನಾಡುತ್ತಿದ್ದಷ್ಟೆ ಸುಲಲಿತವಾಗಿ 
ಬರೆಯುವ ಶಕ್ತಿ ಪಡೆದಿದ್ದರು. ಇದಲ್ಲದೆ " ರಾಯಲ್‌ ಏಷ್ಯಾಟಕ್‌ ಸೊಸೈಟ'ಯ 
ಫೆಲೊ ಆಗಿ, " ಹಿಸ್ಟಾರಿಕಲ್‌ ರಿಕಾರ್ಡ್ಸ್‌ ಕಮಿಷನ್‌'ನ ಸದಸ್ಯರಾಗಿ, ಆಚಾರ್ಯ 
ತುಳಸಿಯವರ ಅಣುವ್ರತ ಸಮಿತಿಯ ನಿರ್ದೇಶಕರಾಗಿ, " ಬ್ರಹ್ಮವಾದಿನ' ನಿಯತ 
ಕಾಲಿಕದ ಸಂಪಾದಕರಾಗಿ ಮತ್ತು ಕನ್ನಡ ವಿಶ್ವಕೋಶದ ಇತಿಹಾಸ ವಿಭಾಗದ 
ಸಮಿತಿಯ ಸಂಯೋಜಕರಾಗಿ ನಾನಾ ಸಂಘಸಂಸ್ಥೆ ಗಳೊಡನೆ ತಮ್ಮ ಸಂಪರ್ಕ 
ವನ್ನಿಟ್ಟುಕೊಂಡು ಸೇವೆಸಲ್ಲಿಸುತ್ತಿದ್ದರು. ಶ್ರೀಸಾಮಾನ್ಯನಿಗೆ ವಿದ್ಯೆ ಮುಟ್ಟ 
ಬೇಕಾದರೆ ಅದು ತಾಯ್ದುಡಿಯಿಂದ ಮಾತ್ರ ಸಾಧ್ಯವಲ್ಲದೆ ಅನ್ಯಭಾಷೆಯ ಮೂಲಕ 
ಸಾಧ್ಯವಿಲ್ಲವೆಂಬುದನ್ನು ಮನಗಂಡಿದ್ದರು. " ಕರ್ಣಾಟಕ ಇತಿಹಾಸ ದರ್ಶನ'ವನ್ನು 
ರಚಿಸುವುದರ ಮೂಲಕ ತಮ್ಮ ಭಾವನೆಯನ್ನು ಕಾರ್ಯಗತಗೊಳಿಸಿ ಈ ದಿಸೆಯಲ್ಲಿ 
ಒಂದು ಮಹಾ ಹೆಜ್ಜೆಯನ್ನಿಟ್ಟಿರು. ಈ ಬೃಹತ್‌ಕೃತಿ ಅವರನ್ನು ಪ್ರಖ್ಯಾತಗೊಳಿಸು 
ವುದಲ್ಲದೆ ಕರ್ಣಾಟಕದ ಉದ್ದಗಲಕ್ಕೂ ಪ್ರತಿಯೊಂದು ಮನೆಯಲ್ಲೂ ಈ ಇತಿಹಾಸ 
ಜ್ಯೋತಿಯನ್ನು ಪ್ರತಿಷ್ಠಾಪಿಸುತ್ತದೆ. ಎಂ.ವಿ.ಕೆ. ಅವರು ತಮ್ಮ ಜೀವನದ 
ಕಡೆಯ ಕಾಲದವರೆಗೂ ಚಟುವಓಕೆಯಿಂದ ಕೂಡಿದ್ದರು. ಇತಿಹಾಸ ವಿಭಾಗದ 
ಯೋಜನೆಯಾದ ಕರ್ಣಾಟಕದ ಇತಿಹಾಸವನ್ನು ಆಮೂಲಾಗ್ರವಾಗಿ ಹೊರತರುವ 
ಸಮಿತಿಗೆ ಸದಸ್ಯರನ್ನಾಗಿ ವಿಶ್ವವಿದ್ಯಾನಿಲಯ ಇಗೆ ಅವರನ್ನು ಭು ಇಷ್ಟು 
ಅದನ್ನು ಹರ್ಷದಿಂದ ಒಪ್ಪಿಕೊಂಡು ೧೯೭೧ರ ಫೆಬ್ರುವರಿ ತಿಂಗಳಲ್ಲಿ ನಡೆದ ಸಭೆಗೂ 
ಬಂದಿದ್ದರು. ಆದರೆ ದುರದೃಷ್ಟ ವಶಾತ್‌ ಅವರು ಈ ಕಾರ್ಯ ಕೈಗೂಡುವ ಮೊದಲೇ 
ನಮ್ಮನ್ನಗಲಿದುದು ದುಃಖದಾಯಕ ಘಟನೆಯ 

ಹೀಗಿ ಬೌದ್ಧಿಕ ಪ್ರಪಂಚದ ಜ್ಞಾ ನನೀಠದ ಅನಭಿಸಿಕ್ತ ಚಕ್ರವರ್ತಿಯಂತಿದ್ದ 


ಮಾನವಿಕ ಕರ್ಣಾಟಕ 


೧೧೬ 


ಎಂ.ವಿ.ಕೆ. ಅವರ ರಚನಾತ್ಮಕ, ಕ್ರಿಯಾತ್ಮಕ, ಪ್ರತಿಬಿಂಬಾತ್ಮಕ ಮತ್ತು ಪ್ರತಿಭಾ ' 
ಪೂರಿತವಾದ, ಜೇತನಮಯವಾದ, ಬೌದ್ಧಿ ಕವಾಗಿ ಸಂಪ್ರದಾಯವಾದಿಯಾ ' 
ಗಿದ್ದರೂ ಪ್ರಜಾಪ್ರಭುತ್ವದ ಸ್ಫೂರ್ತಿಯನ್ನು ಹೊಂದಿದ್ದಂಥ ಪ್ರಾಣಜ್ಯೋತಿ 
ನಮ್ಮನ್ನಗಲಿ ಕಣ್ಮರೆಯಾಗಿದೆ. ಅವರ ನಿಧನದಿಂದ ಅಸಾಧ್ಯವಲ್ಲದಿದ್ದರೂ | 
ತುಂಬಲು ಕಷ್ಟಕರವಾದ ನಷ್ಟವಾಗಿರುವುದು ಸತ್ಯ. ಇಂಥ ಮಹಾನುಭಾವರ 
ನೆನಪು ಎಂದೆಂದಿಗೂ ಹಸಿರಾಗಿರಲಿ. ಪರಮಾತ್ಮ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ' 
ಕರುಣಿಸಲಿ. 


ಹ 
3 
| 


sais 


Ave 


MEN WY ST SN ॥/ 


NT 


ಡಾ. ಎಂ. ಮಾದಯ್ಯ 
ಮತ್ತು 
ಸಿ, ತೆ. ರೇಣುಕಾರ್ಯ 


ಸೈಮನ್‌ ಕುಜ್ನೆಟ್ಸ್‌ 


ಅರ್ಥಶಾಸ್ತ್ರದಲ್ಲಿ ಈ ವರ್ಷ ನೊಬೆಲ್‌ ಬಹುಮಾನವನ್ನು ಪಡೆದಿರುವವರು ಅಮೆರಿಕ 
ಸಂಯುಕ ಹಾಂ ಹಾರ್ವರ್ಡ್‌ ವಿಶ್ವವಿದ್ಯಾ Np ಪ್ರೊಫೆಸರ್‌ ಸೈಮನ್‌ 
ಕುಜ್ನೆ ಬ್ಸ್‌. ಪುತ್ತು ವರ್ಷ ವಯಸ್ಸಿನ ಈ ಜ್ಞಾ ನವೃ ದ್ಧ ರಿಗೆ ದೊರೆತಿರುವ ಈ 
ಅತ್ಯುಜ್ಜ' Ik ವಿಶ್ವದ ಎಲ್ಲ ಅರ್ಥವಿಜ್ಞಾ ನಗೆ ಹಾಗೂ ಅರ್ಥಶಾಸ್ತ್ರದ 
ವಿದ್ಯಾರ್ಥಿಗಳಿಗೆ ಅತ್ಯ ಗ್‌ ಸಂತೋಷವನ್ನು ಟುಮಾಡಿಣೆ। 


ಅರ್ಥಶಾಸ್ತ್ರದಲ್ಲಿ ನೊಬೆಲ್‌ ಪ್ರಶಸ್ತಿಯನ್ನು ಪಡೆಯುವವರಲ್ಲಿ ಪ್ರೊಫೆಸರ್‌ 
ಕುಜ್ನೆಟ್ಸ್‌ ನಾಲ್ಕನೆ ಯವರು, ಅರ್ಥ ಶಾಸ್ತ್ರಕ್ಕಾಗಿ ನೊಬೆಲ್‌ ಪ್ರಶಸ್ತಿ ನೀಡಿಕೆ 
ಪ್ರಾ 'ಕಂಭೆವಾದದ್ದು ೧೯೬೯ರಲ್ಲಿ. ಆ ವರ್ಷ ಪ್ರಥಮ ಬಹುಮಾನವನ್ನು ನಾರ 
ಪ್ರೊಫೆಸರ್‌ ರ್ಯಾಗ್ನ ರ್‌ ಭ್ರಶ್‌ ಮತ್ತು ನೆದರ್‌ಲೆಂಡ್ಸ್‌ನ ಜಾನ್‌ ನನ್‌ ಬರ್ಗನ್‌ 
ಒಟ್ಟಾಗಿ ಪಡೆದುಕೊಂಡರು. ೧೯೭೦ರ ಬಹುಮಾನವನ್ನು ಮೆಸಚುಸೆಟ್ಸ್‌ ಇನ್‌ಸ್ಟಿ 
ಟ್ಯೂ ಟ್‌ ಆಫ್‌ ಟಿಕ್ನಾಲಜಿಯ ಪ್ರ ಸಿದ್ಧ ಅರ್ಥವಿಜ್ಞಾನಿ ಪ್ರೊಫೆಸರ್‌ ಸ್ಯಾಮ್ಯು 
ಇತ್ತ ಕೆ ತಲಾರಿ ಇವರುಗಳಿಗೆ ಸನ್ಮಾನ ದೊರೆತದ್ದು ಇವರ 
ಸಿದ್ಧಾ ತಗಳ ಮಂಡನೆ ಹಾಗೂ ಆರ್ಥಿಕ ಅಭಿವೃ ದ್ಧಿಗಾಗಿ, ಅವುಗಳ ಅನ್ವಯಕ್ಕಾಗಿ. 
ಆದರೆ ಕುಜ್ಜೆ ಬ್ಸ್‌ ಅನರಿಗೆ ಬಹುಮಾನ ಜೊರೆಯುತ್ತಿ ರುವುದು, ಪ್ರಶಸ್ತಿ ನೀಡು 
ತ್ರಿರುವ ಸ್ತಿ ಇಷ ಕಾಕಃ ಆಫ್‌ ಸೈನ್ಸಸ್‌ ೯ ಸಾರಿರುವಂತೆ, " ಅವರ ಸಮೀಕ್ಷಾತ್ಮ ಕ 
ಪ್ರಾಯೋಗಿಕ ಅರ್ಥಿಕ ಬೆಳವಣಿಗೆಯ ವಿಶ್ಲೆ ೇಸಣೆ ಹಾಗೂ ಫಲಿತಾಂಶ ವಿವರಣೆ 
ಗಾಗಿ " ಅವರ ಈ ಸೆ ಕಳೆದ ಶತಮಾನದ ಉತ್ತ ರ ೦೯ಠೀದ ಅರ್ಥವ್ಯವಸ್ಥೆ 
ಗಳ ಆರ್ಥಿಕ ಹಾಗೂ ಸ ಜಿಕ ಸ್ತರೂಸ ಮತ್ತು ಆರ್ಥಿಕ ಅಭಿವೃದ್ಧಿ ಯ ವಿಷಯ 
ಗಳಲ್ಲಿ ನೂತನ ಗ pi ಪ್ರವೇಶವನ್ನು ನೊರಕಿಸಿಕೊಟ್ಟಡೆ' ಎಂದು 


ಅಕಾಡೆಮಿ ಅಭಿಪ್ರಾಯಪಟ್ಟಿದೆ. 


೧೧೮ ಮಾನವಿಕ ಕರ್ಣಾಟಕ 


ಅಕಾಡೆಮಿಯ ವಿವರಣೆಯಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ಅರ್ಥಶಾಸ್ತ್ರದ ' 


ಮೀಮಾಂಸೆಗಳಿಗೆ ಎರಡು ಮುಖಗಳಿವೆ ಎಂಬುದು ಕೂಡ ಅರ್ಥಶಾಸ್ತ್ರಾಭ್ಯಾಸಿ 
ಗಳಿಗೆ ಗೊತ್ತಿರುವ ವಿಷಯ. ಮೊದಲನೆಯದು, ಅರ್ಥವಿಜ್ಞಾನಿ ತನ್ನ ಮೇಧಾ 
ಶಕ್ತಿಯಿಂದ, ಪರಿಕಲ್ಪನೆಗಳ ಆಧಾರದ ಮೇಲೆ ಮಂಡಿಸುವ ಹೊಸಹೊಸ 
ಸಿದ್ಧಾಂತಗಳದು. ಅವನ ಮಂಡನೆ, ಮುಖ್ಯವಾಗಿ ಅವನ ಬುದ್ಧಿ ಶಕ್ತಿ, ಆ ಕ್ಷೇತ್ರದಲ್ಲಿ 
ಬಂದ ಸಿದ್ಧಾಂತಗಳ ಳ್ಳಾಗಳ್ಳ ತಾರ್ಕಿಕ ಕ್ರಮಬದ್ಧತೆ ಇವನ್ನು ಹೊಂದಿ 
ಕೂಂಡು, ಸತ್ಯವಾದುದೂ ಪ್ರಖರವಾದುದೂ ಆಗಬಹುದು. ಅಥವಾ ಕಾಲ 
ಕ್ರಮದಲ್ಲಿ ಅವನ ಪರಿಕಲ್ಪನೆಗಳು ಆಧಾರರಹಿತವಾಗಿ ಪರಿಣಮಿಸಿ ಅವನ ಸಿದ್ಧಾಂತ 
ಗಳು ಬಿದ್ದುಹೋಗಬಹುದು. ಈ ರೀತಿಯ ಸಿದ್ಧಾ ೦ತಮಂಡನೆ ಮಾಡಿರುವ, 


.. ಮಾಡುತ್ತಿರುವ ಅರ್ಥವಿಜ್ಞಾನಿಗಳು ಅರ್ಥಶಾಸ್ತ್ರ ಪ್ರಪಂಚದಲ್ಲಿ ಬಹೆಳ ಜನ. 


ಆದರೆ ಸಿದ್ಧಾಂತವನ್ನು ಮಂಡಿಸುವ ಮತ್ತೊಂದು ಕಠಿಣವಾದ ಕ್ರಮವೂ ಉಂಟು, 
ಇದು ಅನುಭವೈಕ ಪ್ರಯೋಗ (ಎಂಪಿರಿಕಲ್‌) ಕ್ರಮ. ಯಾವುದೇ ಸಿದ್ಧಾಂತವನ್ನು 
ಮಂಡಿಸಬೇಕಾದರೂ, ಅದಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನೂ ಅಂಕಿ-ಸಂಖ್ಯೆ 
ಗಳನ್ನೂ ಸಂಗ್ರಹಿಸಿ, ಇವನ್ನು ವಿಶ್ಲೇಷಿಸಿ, ಅನುಭವಸತ್ಯವಾದ ಸಿದ್ಧಾಂತವನ್ನು 
ರೂಪಿಸಿ, ಅದರ i ದೊರಕಬಹುದಾದ ಫಲಿತಾಂಶಗಳನ್ನು ಪತ್ತೆ 
ಹಚ್ಚುವುದು. ಎರಡನೆಯ ಕ್ರಮವನ್ನು ಅನುಸರಿಸುವುದು ಬಹಳ ಕಷ್ಟವಾದ 
ವಿಷಯ. ಇದು ತಾಳ್ಕೆಂ ಯನ್ನು ಪರೀಕ್ಷಿಸುವಂಥದು. ಹಿಂದೆಯೇ ನಿರೀಕ್ಷಿಸಿದ್ದ 
ಫಲಿತಾಂಶ ದೊರೆಯದೆ ಹಾ ವೇದನೆಯನ್ನು ಂಟುಮಾಡಬಹುದಾದ್ದು ; = 
ವೈಜ್ಞಾನಿಕ ಅನ್ರೇಷಣೆಯಿಂದ ಆಕರ್ಷಿತರಾಗುವವರು ಬಹಳ ವಿರಳ. ಪ್ರೊಫೆಸರ್‌ 
ಕುಜ್ಜಿಟ್ಸ್‌ ಎರಡನೆಯ ಬಗೆಗೆ ಸೇರಿರುವರಷ್ಟೇ ಅಲ್ಲದೆ ಆ ಕ್ಷೇತ್ರದಲ್ಲಿ ಇಡೀ 
ವಶದಲ್ಲಿ ಲೇ ಶಿಖರಪ್ರಾಯವಾಗಿರುವ ಅರ್ಥನಿಜ್ಞಾ ನಿ. 

ಈ ಅನೆ ೇಷಣೆಗೆ ಇರುವ ತೊಡಕುಗಳು ಆನೇಕ. ಇಲ್ಲಿ ಅನ್ವೇಷಕನ ಸ್ಟೆ "ಹೆ 
ವಿಷಯಗಳೊಂದಿಗಲ್ಲ, ಸಂಖ್ಯೆಗಳೊಂದಿಗೆ. ಕುಜ್ಜೆಟ್ಸ್‌ ಅಸಾಧಾರಣ a. ಯ 
ಸಂಯಮಪೂರ್ಣನಾದ, ಅನುದ್ವಿಗ್ನ ವಿಜ್ಞಾ Ee ಈ ಕ್ಷೇತ್ರದಲ್ಲಿ ನಡೆಸಿರುವ 
ಸಂಶೋಧನೆಗೆ ಪ್ರತಿಯಾಗಿ ನಡೆ ಬಳ ಮಾನ ಅವರ ತೆಯ ಬಾಗಿಲಿಗೆ 
ಬಂದದ್ದು ಆಶ ಶ್ಚರ್ಯವನ್ನು ಂಟುಮಾಡುವ ವಿಷಯವೇನಲ್ಲ. 

ಜೀವನ: ಪ್ರೊಫೆಸರ್‌ ಸೈಮನ್‌ ಕುಜ್ಜೆಟ್ಸ್‌ ೧೯೦೧ರ ಏಪ್ರಿಲ್‌ ೩೦ರಂದು 
ರಷ್ಯದಲ್ಲಿ ಜನಿಸಿದರು. ಆದರೆ ಬಹಳ ಚಿಕ್ಕಸೆರಿದ್ದಾ ಗಲೇ ಅಮೆರಿಕಕ್ಕೆ ತೆರಳಿದರು. 
ಆಲ್ಲೇ ಅವರು ಬಿ.ಎಸ್‌. (೧೯೨೩) ಮತ್ತು ಎಂ.ಎ. (೧೯೨೪) ಪದವಿಗಳನ್ನು 
ಕೊಲಂಬಿಯ ವಿಶ್ವವಿದ್ಯಾನಿಲಯದಿಂದ ಪಡೆದು, ೧೯೨೬ರಲ್ಲಿ ಅಲ್ಲಿಂದಲೇ 
ಡಾಕ್ಟರೇಟ್‌ ಪದವಿಯನ್ನು ಸಹ ಪಡೆದುಕೊಂಡರು. ಅವರು ಡಾಕ್ಟಕೇಟ್‌'ಗಾಗಿ 
ಚಿಲ್ಲರೆ ಹಾಗೂ ಸಗಟು ವ್ಯಾಪಾರದಲ್ಲಿ ಆವರ್ತಕ ವ್ಯತ್ಯಾಸ ಸೆಗೆಳು? ಎಂಬ 


wi 


ಸೈಮನ್‌ ಕುಜ್ನೆಟ್ಸ್‌ ೧೧೯ 


ವಿಷಯದ ಮೇಲೆ ಮಹಾಪ್ರಬಂಧವನ್ನು ರಚಿಸುವಾಗಲೇ ಅವರಿಗೆ ಸಂಖ್ಯಾ 
ಪರಿಮಾಣ ವಿಶ್ಲೇಷಣೆಯಲ್ಲಿದ್ದ ಮೇಧಾಶಕ್ತಿ ಪ್ರಕಟವಾಯಿತು. ಅವರ ಮಹಾ 
ಪ್ರಬಂಧ ೧೯೨೬ರಲ್ಲಿ ಪುಸ್ತಕರೂಪದಲ್ಲಿ ಹೊರಬಂತು. ೧೯೩೬-೫೪ರ ಅವಧಿಯಲ್ಲಿ 
ಅವರು ಸೆನ್ಸಿಲ್‌ವೇನಿಯ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರ ಮತ್ತು ಸಂಖ್ಯಾ 
ಶಾಸ್ತ್ರ ಪ್ರೊಫೆಸರ್‌ ಆಗಿ ಸೇವೆ ಸಲ್ಲಿಸಿದರು. ಅನಂತರ ೧೯೫೪ರಿಂದ ೧೯೬೦ರ ವರೆಗೆ 
ಜಾನ್‌ ಹಾಪ್‌ಕಿನ್ಸ್‌ ವಿಶ್ವವಿದ್ಯಾನಿಲಯದಲ್ಲಿ ರಾಜಕೀಯ ಅರ್ಥಶಾಸ್ತ್ರದ 
ಪ್ರಾಧ್ಯಾಪಕರಾಗಿ ಕೆಲಸಮಾಡಿ ೧೯೬೦ರಲ್ಲಿ ವಿಶ್ವವಿಖ್ಯಾತ ಹಾರ್ವರ್ಡ್‌ ವಿಶ್ವ . 
ವಿದ್ಯಾನಿಲಯಕ್ಕೆ ಅರ್ಥಶಾಸ್ರ್ರದ ಪ್ರಾಧ್ಯಾಪಕರಾಗಿ ಆಗಮಿಸಿದರು. 

ಸಂಶೋಧನೆ ಬೋಧನೆಗಳಿಗೆ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರುವ 
ಕುಜ್ಜಿಟ್ಸ್‌ ಅವರಿಗೆ ಸನ್ಮಾನ ದೊರೆಯುತ್ತಿರುವುದು ಇದೇ ಮೊದಲಲ್ಲ. ಈಗಾಗಲೇ 
ಅನೇಕ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ಮತ್ತು ಉನ್ನತ ಸಂಶೋಧನ ಸಂಸ್ಥೆಗಳು 
ಉಚ್ಚ ಗೌರವ ಪದವಿಗಳನ್ನು ನೀಡಿ ಅವರನ್ನು ಸನ್ಮಾನಿಸಿವೆ. ಜೆರುಸಲೇಂನ ಹಿಬ್ರೂ 
ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್‌ ನೀಡಿದೆ. ಇಂಗ್ಲೆಂಡಿನ ರಾಯಲ್‌ 
ಸ್ಟಾಟಿಸ್ಟಿಕಲ್‌ ಸೊಸೈಟ ಅವರನ್ನು ಗೌರವ ಫೆಲೋ ಅನ್ನಾಗಿ ಮಾನ್ಯ ಮಾಡಿದೆ. 
ಪ್ರಿನ್ಸ್‌ಟನ್‌, ಪೆನ್‌ಸಿಲ್‌ವೇನಿಯ, ಹಾರ್ವರ್ಡ್‌ ನಿಶ್ಚವಿದ್ಯಾಲಯಗಳು ಅವರಿಗೆ 
ಗೌರವ ಎಸ್‌ಸಿ.ಡಿ. ಪದವಿಯನ್ನೂ ಕೊಲಂಬಿಯ ಡಿ.ಎಚ್‌.ಎಲ್‌. ಗೌರವ ಪದವಿ 
ಯನ್ನೂ ನೀಡಿವೆ. 

ಬೋಧನೆ, ಸಂಶೋಧನೆಗಳ ಮಧ್ಯೆ ಸಹ ಸಮಯ ದೊರಕಿಸಿಕೊಂಡು 
ಕುಜ್ಜೆಟ್ಸ್‌ ಅವರು ವಿಶ್ವದ ಅನೇಕ ಸಮಿತಿಗಳಲ್ಲಿ ಸಲಹೆಗಾರರಾಗಿ, ಸ ಸ್ಯರಾಗಿ 
ಕೆಲಸ ಮಾಡಿದ್ದಾರೆ. ೧೯೨೬-೫೮ರಲ್ಲಿ ಅವರು ನ್ಯೂ ಯಾರ್ಕಿನ ನ್ಯಾಷನಲ್‌ 
ಬ್ಯೂರೋ ಆಫ್‌ ಎಕನಾಮಿಕ್‌ ರಿಸರ್ಚ್‌ನ ಸದಸ್ಯರಲ್ಲೊಬ್ಬರಾಗಿದ್ದರು. ೧೯೬೦ 
ರಿಂದ ಮತ್ತೆ ಅದೇ ಸಂಸ್ಥೆಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ೧೯೪೨-೪೪ರ 
ಅವಧಿಯಲ್ಲಿ ಅವರು ವಾಹಿಂಗ್‌ಟನ್ನಿನ ಬ್ಯೂರೋ ಆಫ್‌ ಪ್ಲಾನಿಂಗ್‌ ಅಂಡ್‌ 
ಸ್ವಾಟಿಸ್ಟಿಕ್ಸ್‌ನ ಸಹೆನಿರ್ದೇಶಕರಾಗಿದ್ದರು. ೧೯೪೬ರಲ್ಲಿ ಚೀನದ ನ್ಯಾಷನಲ್‌ 
ರಿಸೋರ್ಸಸ್‌ ಕಮಿಟಿಯ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದರು. ೧೯೫೦-೫೧ರಲ್ಲಿ 
ಅವರು ಭಾರತದ ರಾಷ್ಟ್ರೀಯ ವರಮಾನ ಸಮಿತಿಯ ಸದಸ್ಯರಾಗಿದ್ದರು. 

ವಿಶ್ರದ ಪ್ರತಿಸ್ತಿತ ಜ್ಞಾನಸಂಸ್ಥೆಗಳಲ್ಲಿ ಅವರು ಪಡೆದಿರುವ ಸದಸ್ಯತ್ವ ಅವರಿಗೆ 
ಅರ್ಥಶಾಸ್ತ್ರ ಪ್ರಪಂಚದಲ್ಲಿ ದೊರೆಯುತ್ತಿರುವ ಗೌರವಕ್ಕೆ ದ್ಯೋತಕ. ಅಮೆರಿಕನ್‌ 
ಅಸೋಸಿಯೇಷನ್‌ ಫಾರ್‌ ದಿ ಅಡ್ರಾನ್ಸ್‌ಮೆಂಟ್‌ ಆಫ್‌ ಸನ್ಸ್‌, ಅಮೆರಿಕನ್‌ 
ಸ್ಟಾಟಿಸ್ಟಿಕಲ್‌ ಅಸೋಸಿಯೇಷನ್‌, ಇಂಟರ್‌ನ್ಯಾಷನಲ್‌ ಸ್ಟಾಟಿಸ್ಟಿಕಲ್‌ ಇನ್‌ಸ್ಟಿ 
ಟ್ಯೂಟ್‌, ಅಮೆರಿಕನ್‌ ಫಿಲಸಾಫಿಕಲ್‌' ಸೊಸೈಟಿ ಎಕಾನೊಮಿಟ್ರಿಕ್‌ ಸೊಸೈಟಿ 
ಮತ್ತು ಸ್ವೀಡಿಷ್‌ ರಾಯಲ್‌ ಅಕಾಡೆಮಿ ಆಫ್‌ ಸೈನ್ಸಸ್‌ಗೆ ಇವರು ಸದಸ್ಯರು. 


೧೨೦ ಮಾನವಿಕ ಕರ್ಣಾಟಕ 


೧೯೫೪ರಲ್ಲಿ ಅಮೆರಿಕನ್‌ ಎಕನಾಮಿಕ್‌ ಅಸೋಸಿಯೇಷನಿನ ಅಧ್ಯಕ್ಷರನ್ನಾಗಿ 
ಮಾಡಿ ಅರ್ಥಶಾಸ್ತ್ರ ಪ್ರಪಂಚ ಇವರಿಗೆ ತನ್ನ ಗೌರವ ಸೂಚಿಸಿತು. 
ಸಂಶೋಧನ ಸಾಧನೆ: ಪ್ರೊಫೆಸರ್‌ ಕುಜ್ಜೆಟ್ಸ್‌ ಅವರ ಸಂಶೋಧನ 


ಪ್ರಪಂಚ ವಿಶಿಷ್ಟವಾದುದು. ಸಂಖ್ಯೆಗಳ ನಡುವೆ ಅವರ ಜೀವನ. ಸಂಖ್ಯೆಗಳಿಗೆ - ' 


ಪರಿಮಾಣಸೂತ್ರ ನಿರೂಪಣೆ ಅವರ "ಕೊಡುಗೆ. ಬಂದ ಫಲಿತಾಂಶಗಳನ್ನು 
ಕ್ರಮಬದ್ಧವಾಗಿ ವಿಶ್ಲೇಷಿಸಿ, ಫಲಿತಾಂಶದ ತರ್ಕಬದ್ಧ ಅನ್ವಯಗಳ ಮಂಡನೆ ಅವರ 
ಕ್ರಮ. ಅವರು ತಮ್ಮ ಸಂಶೋಧನೆಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಸಿರುವುದು 
ಅಭಿವೃದ್ಧಿ ಶೀಲ ರಾಷ್ಟ್ರಗಳಿಗೆ ಉಪಯುಕ್ತವಾಗಿದೆ. ಅವರ ಕೃತಿಗಳನ್ನು ಕುರಿತು 
ಅಕಾಡೆಮಿ ಹೀಗೆ ಹೇಳಿದೆ: “ಆರ್ಥಿಕ ಅಸ್ತಿತ್ವಗಳ ಸಂಕ್ಸಿಪ್ತ ಪರಿಮಾಣ 
ನಿರೂಪಣೆಗಾಗಿ ಸತತವಾಗಿ ದುಡಿದಿರುವ ಕುಜ್ಕೆಟ್ಸರ ವಿವರಣೆ, ಆರ್ಥಿಕ ಹಾಗೂ 
ಸಾಮಾಜಿಕ ಬೆಳವಣಿಗೆಗಳ ಕ್ರಮಗಳನ್ನು ಅರ್ಥಮಾಡಿಕೊಳ್ಳುವುದಕ್ಕೆ ಸುಸಂಬದ್ಧ 
ಮಾರ್ಗಗಳಾಗಿವೆ.” 

ಪ್ರೊಫೆಸರ್‌ ಕುಜ್ಜೆಟ್ಟರ ಶ್ರೇಯಸ್ಸಿಗೆ ಕಾರಣವಾದ ಗ್ರಂಥಗಳು ಹಲವಾರಿವೆ. 
ಅವುಗಳಲ್ಲಿ ಮುಖ್ಯವಾದವು ಇವು: ೧ ಸೆಕ್ಯುಲರ್‌ ಮೂವ್‌ಮೆಂಟ್ಸ್‌ ಇನ್‌ 
ಪ್ರೊಡಕ್ಷನ್‌ ಅಂಡ್‌ ಪ್ರೈಸಸ್‌, ೧೯೩೦. ೨ ಸೀಸನಲ್‌ ವೇರಿಯೇಷನ್ಸ್‌ ಇನ್‌ 
ಇಂಡಸ್ಟ್ರಿ ಅಂಡ್‌ ಟ್ರೇಡ್‌, ೧೯೩೪. ೩ ನ್ಯಾಷನಲ್‌ ಇನ್‌ಕಮ್‌ ಅಂಡ್‌ ಕ್ಯಾಪಿ 
ಟಿಲ್‌ ಫಾರ್ಮೇಷನ್‌ (೧೯೧೯-೧೯೩೫), ೧೯೩೭. ೪ ಕಮಾಡಿಟ ಫ್ಲೋ ಅಂಡ್‌ 
ಕ್ಯಾಪಿಟಲ್‌ ಫೂರ್ಮೇಷನ್‌ ೧೯೩೮. ೫ ನ್ಯಾಷನಲ್‌ ಇನ್‌ಕಮ್‌ ಅಂಡ್‌ 
ಇಟ್ಸ್‌ ಕಾಂಪೊಸಿಷನ್ಸ್‌, ಸಂಪುಟ ೧ ಮತ್ತು ೨, ೧೯೪೧. ೬ ನ್ಯಾಷನಲ್‌ 
ಪ್ರಾಡಕ್ಟ್‌ ಸಿನ್ಸ್‌ ೧೮೬೯, ೧೯೪೬. ೭ ಇನ್‌ಕಮ್‌ ಅಂಡ್‌ ವೆಲ್ತ್‌ ಸೀರೀಸ್‌, ೨ 
(ಸಂಪಾದಿತ), ೧೯೫೨, ೮ ಷೇರ್ಸ್‌ ಆಫ್‌ ಅಪ್ಪರ್‌ ಇನ್‌ಕಮ್‌ ಗ್ರೂಪ್ಸ್‌ ಇನ್‌ 
ಇನ್‌ಕಮ್‌ ಅಂಡ್‌ ಸೇವಿಂಗ್ಸ್‌, ೧೯೫೩. ೯ ಎಕನಾಮಿಕ್‌ ಜೇಂಜಸ್‌ : 
ಸೆಲೆಕ್ಟೆಡ್‌ ಎಸ್ಸೇಸ್‌ ಇನ್‌ ಬಿಸಿನೆಸ್‌ ಸೈಕಲ್ಸ್‌, ನ್ಯಾಷನಲ್‌ ಇನ್‌ಕಮ್‌ ಅಂಡ್‌ 
ಎಕನಾಮಿಕ್‌ ಗ್ರೋತ್‌, ೧೯೫೪. ೧೦ ಇನ್‌ಕಮ್‌ ಅಂಡ್‌ ವೆಲ್ತ್‌ ಸೀರೀಸ್‌, ೫ 
(ಸಂಪಾದಿತ), ೧೯೫೫. ೧೧ ಎಕನಾಮಿಕ್‌. ಗ್ರೋತ್‌ : ಬ್ರಜಿಲ್‌, ಇಂಡಿಯಾ 
ಅಂಡ್‌ ಜಪಾನ್‌, ೧೯೫೫. ೧೨ ಸಿಕ್ಸ್‌ ಲೆಕ್ಟರ್ಸ್‌ ಆನ್‌ ಎಕನಾಮಿಕ್‌ ಗ್ರೋತ್‌ 
೧೯೫೯. ೧೩ ಪಾಪ್ಯುಲೇಷನ್‌ ರೀಡಿಸ್ಟ್ರಿಬ್ಯೂಷನ್‌ ಅಂಡ್‌ ಎಕನಾಮಿಕ್‌ ಗ್ರೋತ್‌, 
ಯುನೈಟಡ್‌ ಸ್ಟೇಟ್ಸ್‌ (೧೮೭೦-೧೯೫೦), ೧೯೬೦. ೧೪ ಕ್ಯಾಪಿಟಲ್‌ ಇನ್‌ ದಿ 
ಅಮೆರಿಕನ್‌ ಎಕಾನಮಿ, ೧೯೬೧. ೧೫ ಎಕನಾಮಿಕ್‌ ಟ್ರೆಂಡ್ಸ್‌ ಇನ್‌ ದಿ 
ಸೋವಿಯಟ್‌ ಯೂನಿಯನ್‌ (ಬರ್ಗ್‌ಸನ್‌ಕೊಡನೆ ಸಂಪಾದಿತ), ೧೯೬೩. 
೧೬ ಪೋಸ್ಟ್‌ ವಾರ್‌ ಎಕನಾಮಿಕ್‌ ಗ್ರೋತ್‌, ೧೯೬೪. ೧೭ ಮಾಡರ್ನ್‌ 
ಎಕನಾಮಿಕ್‌ ಗ್ರೋತ್‌, ೧೯೬೬. ೧೮ ಎಕನಾಮಿಕ್‌ ಗ್ರೋತ್‌ ಆಫ್‌ ನೇಷನ್ಸ್‌ : 
ಟೋಟಲ್‌ ಔಟ್‌ಪುಟ್‌ ಆಂಡ್‌ ಪ್ರೊಡಕ್ಷನ್‌ ಸ್ಪಕ್ಸರ್‌, ೧೯೭೧. 


ಸ್ಕೈ ಮನ್‌ ಕುಜ್ಜೆ ಟ್ರ ಜಾ 


ಪ್ರೊಫೆಸರ್‌ ಕುಜ್ಜೆಟ್ಟಿರ ಸಾಧನೆ ಇರುವುದು ಮುಖ್ಯವಾಗಿ ಆರ್ಥಿಕ 
ಬೆಳವಣಿಗೆ ಮತ್ತು ರಾಷ್ಟ್ರೀಯ ಆದಾಯ ವಿಶ್ಲೇಷಣೆಗಳಲ್ಲಿ. ಅವರ ಗ್ರಂಥಗಳಲ್ಲಿ 
ಮಾಡರ್ನ್‌ ಎಕನಾಮಿಕ್‌ ಗ್ರೋತ್‌: ಕೇಟ್‌, ಸ್ಟ್ರಕ್ಚರ್‌ ಅಂಡ್‌ ಸ್ಪ್ರೆಡ್‌, ೧೯೬೬ 
ಮತ್ತು ಎಕನಾಮಿಕ್‌ ಗ್ರೋತ್‌ ಆಫ್‌ ನೇಷನ್ಸ್‌: ಟೋಟಲ್‌ ಔಟ್‌ಪುಟ್‌, ಅಂಡ್‌ 
ಪೊಡಕ್ಷನ್‌ ಸ್ಟ್ರಕ್ಚರ್‌, ೧೯೭೧ ಎಂಬ ಎರಡು ಗ್ರಂಥಗಳು ಮೈಲಿಗಲ್ಲುಗಳಂತಿವೆ. 
ರಾಯಲ್‌ ಅಕಾಡೆಮಿ ಆಫ್‌ ಸೈನ್ಸಸ್‌ ಬಹುಮಾನವನ್ನು ಪ್ರಕಟಸುತ್ತ, ಈ ಗ್ರಂಥ 
ಗಳನ್ನು ಕುರಿತು, " ಇವು ಅಂತರರಾಷ್ಟ್ರೀಯ ಉತ್ಪನ್ನದ ಮತ್ತು ರಾಷ್ಟ್ರೀಯ 
ವರಮಾನಗಳ ಹೆಚ್ಚಳ ಹಂಚಿಕೆಗಳ ಅಂತರರಾಷ್ಟ್ರೀಯ ಹೋಲಿಕೆಗಳನ್ನು ಕುರಿತು 
ಹೊಸ ವಿಷಯವನ್ನೂ ವಿನೂತನ ವಿಶ್ಲೇಷಣೆ ಮತ್ತು ವಿವರಣೆಗಳನ್ನೂ ನೀಡುತ್ತವೆ? 
ಎಂದು ಹೇಳುತ್ತದೆ. 

" ಮಾಡರ್ನ್‌ ಎಕನಾಮಿಕ್‌ ಗ್ರೋತ್‌ನಲ್ಲಿ ಅವರು ಮಂಡಿಸುವ ವಿಷಯ 
ಬಹಳ ವಿಶಿಷ್ಟವಾದದ್ದು, ಅನೇಕ ಅರ್ಥಶಾಸ್ತ್ರಜ್ಞರಿಗೆ ಹೊಸ-ಹೊಸ ಸಂಶೋಧನೆ 
ಗಳನ್ನು ಕೈಗೊಳ್ಳಲು ಪ್ರೇರಕವಾದ್ದು. ಕುಜ್ಜೆಟ್ಸರ ಅಭಿಪ್ರಾಯದಂತೆ, ಆಧುನಿಕ 
ಆರ್ಥಿಕ ಬೆಳವಣಿಗೆ ೧೭೮೦ರ ಅವಧಿಯಲ್ಲಿ ಇಂಗ್ಲೆಂಡಿನಲ್ಲಿ ಆರಂಭವಾದದ್ದು, 
೧೮೩೦ರ ವೇಳೆಗೆ ಅನೇಕ ಐರೋಪ್ಯ ರಾಷ್ಟ್ರಗಳಿಗೆ ಹರಡಿ, ಪ್ರಥಮ ಯುದ್ಧದ 
ವೇಳೆಗೆ ಸುಮಾರು ೧೫-೧೬ ರಾಷ್ಟ್ರಗಳನ್ನು ಆವರಿಸಿತು. ಈಗ ಸಾಧಾರಣವಾಗಿ 
ಪ್ರಪಂಚದ ಎಲ್ಲ ಹಿಂದುಳಿದ ರಾಷ್ಟ್ರಗಳಲ್ಲೂ ಆಧುನಿಕ ಆರ್ಥಿಕ ಬೆಳವಣಿಗೆಯ 
ಬೀಜ ಬಿತ್ತಲಾಗಿದೆ. ಆಧುನಿಕ ಆರ್ಥಿಕ ಬೆಳವಣಿಗೆಯ ವೈಶಿಷ್ಟ್ಯವೆಂದರೆ, ಜನ 
ಜೀವನಕ್ಕೂ ಆರ್ಥಿಕ ಬೆಳೆವಣಿಗೆಗೂ ವಿಜ್ಞಾನದ ಅಳವಡಿಕೆ. ಈ ಕಾರಣದಿಂದಲೇ 
ರಾಷ್ಟ್ರಗಳಲ್ಲಿ ತಲಾ ವರಮಾನವೂ ರಾಷ್ಟ್ರೀಯ ವರಮಾನವೂ ಹೆಚ್ಚಾಗಿವೆ 
ಎನ್ನು ತ್ತಾರೆ. ಕುಜ್ಜೆಟ್ಸ್‌ ಅವರ ವಿಚಾರಗಳು ಸದಾ ಪಸರಿಮಾಣನಿರೂಪಣೆಯನ್ನೆ 
ಹಿನ್ನೆಲೆಯಾಗಿ ಉಳ್ಳಂಥವು. ಬೆನ್ನೈಲುಬಿಲ್ಲದ ಸಿದ್ಧಾಂತಗಳು ಕುಜ್ಜೆಟ್ಟರಿಗೆ 
ಹಿಡಿಸುವುದಿಲ್ಲ. 

ರಾಷ್ಟ್ರೀಯ ವರಮಾನದ ವಿಶ್ಲೇಷಣೆಯಲ್ಲಿ ಸಹ ಕುಜ್ಜೆಟ್ಸರದು ವಿಶಿಷ್ಟವಾದ 
ಮಾರ್ಗ. ರಾಷ್ಟ್ರೀಯ ವರಮಾನದ ಅಂದಾಜಿನ ಹಾದಿಯ ದೊಡ್ಡ ತೊಡಕೆಂದರೆ 
ನಿರ್ದಿಷ್ಟವಾದ ಆರ್ಥಿಕ ಪರಿಕಲ್ಪನೆಗಳ ಉಪಯೋಗ. ಈ ತೊಡಕನ್ನು ಸಮರ್ಥ 
ವಾಗಿ ಬಿಡಿಸಿರುವ ಶ್ರೇಯಸ್ಸು ಕುಜ್ಜೆಟ್ಸರದು. ಅವರು ರಾಷ್ಟ್ರೀಯ ವರಮಾನಕ್ಕೆ 
ಸಂಬಂಧಿಸಿದಂತೆ ಅನೇಕ ಪರಿಮಾಣ ವಿಶ್ಲೇಷಣೆಗಳನ್ನು ನಡೆಸಿದ್ದಾರೆ. ಪ್ರಪಂಚದ 
ಅನೇಕ ರಾಷ್ಟ್ರಗಳು ಈ ದೃಷ್ಟಿಯಿಂದ ಅವರಿಗೆ ಬಹಳ ಖುಣಿಯಾಗಿರಬೇಕು. ಒಂದು 
ದೇಶದ ರಾಸ್ಟ್ರೀಯ ಆದಾಯದ ಬೆಳೆವಣಿಗೆಗಿಂತ ಮತ್ತೊಂದು ರಾಷ್ಟ್ರದ ಆದಾ 
ಯದ ಬೆಳೆವಣಿಗೆ ಹೇಗೆ ಮತ್ತು ಏಕೆ ಭಿನ್ನವಾಗಿದೆ. ಎಂಬುದರ ವೈಜ್ಞಾನಿಕ 


ವಿಶ್ಲೇಷಣೆ ಕುಜ್ನೆಟ್ಟರ ಸಾಹಸಕ್ಕೆ ದೃಷ್ಟಾಂತ. 


೧೨೨ ಮಾನಪಿಕ ಕರ್ಣಾಟಕ 


ನಿಶ್ವದ ಬೇರೆ ಯಾವ ಅರ್ಥಶಾಸ್ತ್ರಜ್ಞನೂ ಪ್ರೊಫೆಸರ್‌ ಕುಜ್ನೆಟ್ಟರಷ್ಟು 
ನಾಷ್ಟ ಕವಾಗಿ ರಾಷ್ಟ್ರಿ ಯ ವರಮಾನ ವಿಶ್ಲೇಷಣೆಯನ್ನೂ ಆರ್ಥಿಕ ' 
ಬೆಳೆವಣಿಗೆಯ ವಿಶ್ಲೆ ಷಣೆಯನ್ನೂ ಮಾಡಿಲ್ಲ. ಇವರು ತಮ್ಮ ಗಂಭೀರ ಬರವಣಿಗೆ ' 
ಯಿಂದಾಗಿ ಅನೇಕ ಅರ್ಥಶಾಸ್ತ್ರಜ್ಞರನ್ನು ಪ್ರಚೋದಿಸಿದ್ದಾರೆ. ಗೌಣವಾದ ಅನೇಕ ' 
ಅಂಶಗಳು ಆರ್ಥಿಕ ಬೆಳೆವಣಿಗೆಯಲ್ಲಿ ಹೇಗೆ ಪರಿಣಾಮ ಬೀರಬಲ್ಲವು ಎಂಬ ' 
'ವಿಷಯದ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಇವರ ಬರವಣಿಗೆಯಲ್ಲಿ ಎದ್ದು ಕಾಣುವ 
ಸ್ತುತ್ಯಾರ್ಹ ಅಂಶಗಳೆಂದರೆ, ಅವರ ಸ್ಪಷ್ಟ ನಿರೂಪಣೆ, ಆರ್ಥಿಕ ಸಂಭಾವನೆಗಳಿಗೆ ' 
ಅವರು ನೀಡುವ ಸಂಶಯಾತೀತ ವಿವರಣೆ ಮತ್ತು ಅತ್ಯಂತ ಎಚ್ಚರಿಕೆಯಿಂದ | 
ನಿರ್ವಹಿಸುವ ವಿಶ್ಲೇಷಣೆ. ಅಂಕಿ-ಅಂಶಗಳ ಸಮೂಹೆವೆಂದರೆ ಸಾಧಾರಣವಾಗಿ ' 
ಅನೇಕರಿಗೆ ಭಯ ಹುಟ್ಟಿಸುವ ವಿಷಯ. ಆದರೆ ಕುಜ್ನೆಟ್ಸ್‌ ಇದಕ್ಕೆ ಅಪವಾದ. 

' ಕೊನೆಯದಾಗಿ ಸ ವರ ವಿಜ್ಞಾನಸ್ವಭಾವದ ಬಗ್ಗೆ ಒಂದು ಮಾತು ಹೇಳ 
ಬೇಕು. ವಿಶ್ವವಿಖ್ಯಾತ ಅರ್ಥಶಾಸ್ರ್ರಜ್ಞ ಜೆ. ಎಂ.. ಕೇನ್ಸ್‌ ಒಂದು ಕಡೆ! 
ಅದ್ವಿತೀಯ ಅರ್ಥವಿಜ್ಞಾನಿಗೆ ಇರಬೇಕಾದ ಲಕ್ಷಣಗಳನ್ನು ಹೀಗೆ ವಿವರಿಸುತ್ತಾ ಕ್ರ 
“ಆತ ಗಣಿತಜ್ಞ, ಇತಿಹಾಸಜ್ಞ, ರಾಜಕಾರಣಿ ಮತ್ತು ಸ್ವಲ್ಪಮಟ್ಟಿಗೆ ವೇದಾಂತಿ 
ಆಗಿರಬೇಕು. ಅವನು ಸಂಕೇತಗಳ ಭಾಷೆಯನ್ನು ಅರ್ಥಮಾಡಿಕೊಂಡು ಪದಗಳ 
ಮೂಲಕ ಅದನ್ನು ವಿವರಿಸುವ ಶಕ್ತಿ ಪಡೆದಿರಬೇಕು. ಅವನು ಸಮಷ್ಟಿ ಅಂಶಗಳ , 
ಮೂಲಕ a ವನ್ನು ಕುರಿತು ಚಿಂತಿಸುವವನಾಗಿರಬೇಕು. ಒಂದೇ ವಿಚಾರದಲ್ಲಿ | 
ಅವ್ಯಕ್ತ ಮತ್ತು ವ್ಯಕ್ತಗಳನ್ನು ಮುಟ್ಟುವವನಾಗಿರಬೇಕು. ಆತ ಹಿಂದಿನ. 
ವಿಷಯಗಳ ಆಧಾರದ ಮೇಲೆ ವರ್ತಮಾನವನ್ನು ವಿಶ್ಲೇಷಿಸಿ, ಭವಿಷ್ಯಕ್ಕೆ ನೀತಿ 
ಯನ್ನು ರೂಪಿಸುವ ಸಾಮರ್ಥ್ಯ ಪಡೆದಿರಬೇಕು. ಆತ ಮಾನವನ ಸ್ವಭಾವ, 
ಸಾಮಾಜಿಕ ಸಂಸ್ಥೆ ಗಳು ಇವನ್ನು ನಿರ್ಲಕ್ಷಿಸದೆ ವಿಷಯವನ್ನು ಕುರಿತು ಚಿಂತಿಸ 
ಬೇಕು. ಅವನು ಉಜ್ಜಿ ೀಶಸಾಧನೆಗಾ ಗಿ, ಆದರೆ ಏಕಕಾಲದಲ್ಲಿಯೇ ತನಗೋಸ್ಕರ 
ಆಸಕ್ತಿ ವಹಿಸದೆ ಇರುವಂಥ ಮನೋಭಾವ ಹೊಂದಿರಬೇಕು. ಕಲಾವಿದನಂತೆ ' 
ನಿರ್ಲಿಪ್ತ ಹಾಗೂ ನಿಷ್ಕನಾಗಿರಬೇಕು. ಆದರೆ ಸಂದರ್ಭ ಬಂದಾಗ ರಾಜಕಾರಣಿ 
ಯಂತೆ ಜನರ ಸಾಮೀಪ್ಯವನ್ನು ಪಡೆಧಿರಬೇಕು. * ಪ್ರೊಫೆಸರ್‌ ಕುಜ್ನೆಟ್ಸ್‌ ಈ 
ಗುಣಗಳ ಗಣಿ. ಬ 

ಕುಜ್ಜೆಟ್ಟರ ನೆನಪು ಸದಾ ಉಳಿಯುವುದಕ್ಕೆ ಕಾರಣವಾದ್ದೆಂದರೆ: ಅವರು 
ರಚಿಸಿದ ಸ್ಥೂಲ ರಾಷ್ಟ್ರೀಯ ಉತ್ಪನ್ನ (ಗ್ರಾಸ್‌ ನ್ಯಾಷನಲ್‌ ಪ್ರಾಡಕ್ಟ್‌- 
ಜಿ.ಎನ್‌.ಪಿ.) ಎಂಬ ಶಬ್ದ. ಆರ್ಥಿಕ ಸಾಧನೆಗಳನ್ನು ಅಳೆಯಲು ಇದನ್ನೊಂದು 


1 ೫. 1/, Keynes: Alfred Marshall, 1842-1924, Economic 
Journal, 1924 


ಸೈಮನ್‌ ಕುಜ್ನೆಟ್ಸ್‌ ೧೨ 


ಸಾಧನವನ್ನಾಗಿ ಅವರು ಬೆಳೆಸಿದರು. ಆದರೆ ವಿಧಿಯ ಅಣಕವೆಂದರೆ ಇದು: 
ಜಿ.ಎನ್‌.ಸಿ. ಅಷ್ಟೇನೂ ನಿಖರವಾದ್ದಲ್ಲವೆಂದು ಈಚಿನ ತಲೆಮಾರಿನ ಅರ್ಥ 
ಶಾಸ್ತ್ರಜ್ಞರು ವಾದಿಸುತ್ತಿರುವಾಗಲೇ ಕುಜ್ಜೆಟ್ಲಿರಿಗೆ ಅದಕ್ಕಾಗಿ ಬಹುಮಾನ 
ಬಂದಿದೆ. ಮಾರುಕಟ್ಟಿಗೆ ಬಾರದ ಅಥವಾ ಮಾರಾಟಕ್ಕೆ ಒಳಪಡದ ಅನೇಕ 
ಆರ್ಥಿಕ ಚಟುವಟಕೆಗಳು ಜಿ.ಎನ್‌.ಪಿ.ಯ ಲೆಕ್ಕಾಚಾರದಲ್ಲಿ ಸೇರುವುದಿಲ್ಲ. 
ಉತ್ಪಾದನ ವ್ಯವಸ್ಥೆ ಯಲ್ಲಿ ಒಳ್ಳೆಯವುಗಳ ಉತ್ಪಾದನೆಯ ಜೊತೆಗೆ ಕೆಟ್ಟಿವೂ 
ಉತ್ಪಾದನೆಯಾಗುವುವೆಂಬುದನ್ನು ಅದು ಪರಿಗಣಿಸುವುದಿಲ್ಲ--ಎಂಬುದು ಇವರ 
ವಾದ. ಆದರೆ ತಮ್ಮ “ ಜಿ.ಎನ್‌.ಪಿ. 'ಯಲ್ಲಿ ದೋಷವೇ ಇಲ್ಲವೆಂದಾಗಲಿ, ಅದು 
ಸಂಪೂರ್ಣ ವಸ್ತುನಿಷ್ಠವೆಂದಾಗಲಿ ತಾನೆಂದೂ ಹೇಳುವುದಿಲ್ಲವೆಂದು ಕುಜ್ಜೆಟ್ಸ್‌ 
ಹಿಂದಿನಿಂದಲೂ ಎಚ್ಚರಿಸುತ್ತಲೇ ಬಂದಿದ್ದಾರೆ, ಜಿ.ಎನ್‌.ನಿ.ಯ ಅಳತೆಯ ಪರಿಷ್ಕ್ರತ 
ವಿಧಾನಗಳನ್ನು ನವೆಂಬರಿನಲ್ಲಿ ಕುಜ್ಜೆಟ್ಸಿರ ಹಾಜರಿಯಲ್ಲಿ ಪ್ರಿನ್ಸ್‌ಟನ್‌ನಲ್ಲಿ 
ನಡೆಯಲಿರುವ ಸಮ್ಮೇಳನವೊಂದರಲ್ಲಿ ಚರ್ಚಿಸಲಾಗುತ್ತದೆ. 


ಕುಜ್ನಿಟ್ಸರ ವಿಶಿಷ್ಟ ಕೊಡುಗೆ 


ಕುಜ್ಜೆ ಟ್ಸರ ಅಧ್ಯಯನಕ್ಕೆ ಪ್ರಾಮುಖ್ಯ ಬ ಬಂದಿರುವುದು ರಾಷ್ಟ್ರೀಯ ವರಮಾನದ 
ಮಾಪನ ಕಾರ್ಯದಲ್ಲಿ ಅಗತ್ಯವಾದ ಸಾಂಖ್ಯಿಕ oN ಕೇವಲ ಪರಿಷ್ಕರಣ 
ದಿಂದ ಅಲ್ಲ; ಅಭಿವೃದ್ಧಿ ಕ್ರಿಯೆಗಳ ಬಗ್ಗೆ ಅವರು ಮಾಡಿರುವ ವಿಶ್ಲೇಷಣೆಯ 
ಉಪಯುಕ್ತ ತೆಯಿಂದ. ನಾನಾ ದೇಶಗಳ ವಿಭಿನ್ನ ಸಾಮಾಜಿಕ, ರಾಜಕೀಯ 
ಅಭಿವೃದ್ಧಿಯ ಸ್ಪಷ್ಟ ವಿಶ್ಲೇಷಣೆ ಅವರ ಅಧ್ಯಯನಗಳಿಂದ ಸಾಧ್ಯವಾಗಿದೆ. 
ಅವುಗಳಲ್ಲಿ ಸಾಧ್ಯವಾಗಿರುವ ಬದಲಾವಣೆಗಳನ್ನು--ಅಥವಾ ನಿರೀಕ್ಷಿತ ಬದಲಾವಣೆ 
ಗಳು ಏಕೆ ಸಾಧ್ಯವಾಗಿರಲಿಲ್ಲವೆಂಬುದನ್ನು--ಮುಖ್ಯವಾಗಿ ಅವರ ಅಧ್ಯಯನಗಳ 
ನೆರವಿನಿಂದ ಅರಿಯಬಹುದಾಗಿದೆ. " ಪೂರ್ಣವಾಗಿ ಅಭಿವೃದ್ಧಿ ಿ ಹೊಂದದ ರಾಷ್ಟ್ರ 
ಗಳು--ಹಿಂದಿನ ಬೆಳೆವಣಿಗೆಯ ವಿನ್ಯಾಸದ ದೃಷ್ಟಿಯಲ್ಲಿ ಪ್ರಕೃತ By 
(೧೯೫೮) ಎಂಬ ಲೇಖನದಲ್ಲಿ ಅವರು Py ವಿಚಾರವನ್ನು ಚರ್ಚಿಸಿದ್ದಾರೆ. 
" ಐರೋಪ್ಯ ಕಕ್ಷೆಯಲ್ಲಿ ಸದ್ಯದಲ್ಲಿ ಬೆಳೆವಣಿಗೆ ಹೊಂದಿರುವ ದೇಶಗಳು ಕೈಗಾರಿಕಾಭಿ 
ವೃದ್ಧಿ ಪೂರ್ವದ ಘಟ್ಟವನ್ನು ಮುಟ್ಟಿ ದಾಗ, ಕೈಗಾರಿಕಾಕರಣದ ಪ ಪರಿಣಾಮಗಳಿಗೆ 
ಅಥವಾ ಅದಕ್ಕೆ ಆತು ps ಮುಖ್ಯ ಬೆಳೆವಣಿಗೆಗಳಿಗೆ ತಕ್ಕಂತೆ 
ಈ ಸಮಾಜಗಳು ಹೊಂದಾವಣೆ ಮಾಡಿಕೊಳ್ಳಲು ಅನುವು ಮಾಡಿಕೊಡುವಂಥ 
ವಿವಿಧ ಸಾಮಾಜಿಕ, ರಾಜಕೀಯ, ಆರ್ಥಿಕ ಸಂಸ್ಥೆಗಳನ್ನೂ ವಿಶಿಷ್ಟವಾದ ಮೌಲ್ಯ 
ವಿನ್ಯಾಸವನ್ನೂ ಪಡೆದೇ ಇದು ವು? ಎಂದು ಅವರು ಹೇಳಿದ್ದೊ ರೆ. ಜ್ಯ ರೀತಿಯಲ್ಲಿ 
ಇದು ಐರೋಪ್ಯ ದೇಶಗಳ ಮತ್ತು ಹಿಂದುಳಿದ ದೇಶಗಳ. ಕೈಗಾರಿಕಾ ಕ್ರಾಂತಿಗೆ 
ಸಾದ ಸಂಸ್ಥೆಗಳ ಮತ್ತು ಥೋರಣೆಗಳ ವಿವೇಚನೆಯಾಗಿದೆ. ಈ 
ಸಂಸ್ಥೆಗಳ ಮತ್ತು ಧೋರಣೆಗಳ ಅಭಾವವೇ ಕಡಿಮೆ ಅಭಿವೃದ್ಧಿ ಹೊಂದಿದ 
ದೇಶಗಳ ಬೆಳೆವಣಿಗೆ ಕುಂಠಿತವಾಗಲು ಕಾರಣವಾಗಿದೆಯೆಂದು ಯಾರಾದರೂ 


ತರ್ಕಿಸಬಹುದಾಗಿದೆ.3 
--ನಿ, ಕೆ. ಶ್ರೀನಿವಾಸನ್‌ 


1 Economic Times, November 1, 1971 


ಪುಸ್ತಕಲೋಕ 


ಸಮಾಜಶಾಸ್ತ್ರ: ಲೇ: ಓ. ಎಸ್‌. ಮಲ್ಲಿಕಾರ್ಜುನಯ್ಯ, ವ್ಹಿ. ಎಸ್‌, ಉಪ್ಪಿನ, ಎಚ್‌, 
ವ್ಹಿ. ನಾಗೇಶ ಮತ್ತು ಡಿ, ಎಚ್‌, ಭಡಂಕರ ; ಪ್ರ: ಕರ್ನಾಟಿಕ ವಿಶ್ವವಿದ್ಯಾಲಯ, ಧಾರವಾಡ ( 
ಪುಟ ೧೨೬; ಬೆಲೆ: ರೂ. ೩ 


ಸಮಾಜಶಾಸ್ತ್ರ ಎಂಬ ಪುಸ್ತಕ ಕರ್ನಾಟಕ ವಿಶ್ವವಿದ್ಯಾಲಯದ ಮೊದಲನೆಯ 
ಬಿ.ಎ. ಮೊದಲನೆಯ ಭಾಗದಲ್ಲಿ ಸಮಾಜಶಾಸ್ತ್ರದ ಪಠ್ಯಪುಸ್ತಕ. ಈ ಗ್ರಂಥವನ್ನು 
ನಾಲ್ಕು ಜನ ಸಮಾಜಶಾಸ್ತ್ರ ಪ್ರಾಧ್ಯಾಪಕರು ಬರೆದಿದ್ದಾರೆ. ಪುಸ್ತಕದಲ್ಲಿ ಒಟ್ಟು 
ಒಂಬತ್ತು ಅಧ್ಯಾಯಗಳಿವೆ. ಪೀಠಿಕಾಪ್ರಕರಣದಲ್ಲಿ ಸಮಾಜಶಾಸ್ರ್ರದ ಬೆಳೆ 
ವಣಿಗೆಯ ಸ್ವರೂಪವನ್ನು ಸಂಕ್ಸ್ಟೇಪವಾಗಿ ನಿರೂಪಿಸಿ, ಸಮಾಜಶಾಸ್ತ್ರದ ವ್ಯಾಪಿ 
ಮತ್ತು ಅಧ್ಯಯನದ ವಿಷಯಗಳನ್ನು ಪರಿಶೀಲಿಸಲಾಗಿದೆ. ಲೇಖಕರು ಸಮಾಜ 
ಶಾಸ್ತ್ರವನ್ನು ವಿಜ್ಞಾನವೆಂದು ಪರಿಗಣಿಸಲು ಅದು ಹೇಗೆ ಅರ್ಹವೆಂಬುದನ್ನು 
ತಿಳಿಯಪಡಿಸಿದ್ದಾರೆ. ಇದಲ್ಲದೆ ಸಮಾಜಶಾಸ್ತ್ರಕ್ಕೂ ಸಮಾಜವಿಜ್ಞಾನದ ಇನ್ನು 
ಕೆಲವು ವಿಭಾಗಗಳಿಗೂ ಇರುವ ಸಂಬಂಧಗಳನ್ನು ಸಾಕಷ್ಟು ವಿವರಣೆಗಳೊಂದಿಗೆ 
ಚರ್ಚಿಸಿದ್ದಾರೆ. ಸಮಾಜಶಾಸ್ತ್ರ ಕ್ಷೇತ್ರದಲ್ಲಿ ಭಾರತದಲ್ಲಿ ಆಗಿರುವ ಬೆಳೆ 
ವಣಿಗೆಯ ವಿಚಾರದಲ್ಲಿ ಹಲವು ವಿಷಯಗಳನ್ನು ಸೇರಿಸಿ ಸಮಾಜಶಾಸ್ತ್ರಕ್ಕೂ 
ಮತ್ತು ನಿಜ್ಞಾನಗಳಿಗೂ ಸಂಬಂಧಗಳನ್ನು ನಮ್ಮ ಜೀವನದ ಹೆಲವು ಅಂಶಗಳ 
ವಿವರಣೆಗಳೊಂದಿಗೆ ವಿಶ್ಲೇಷಿಸಬಹುದಿತ್ತು. ಎರಡನೆಯ ಅಧ್ಯಾಯದಲ್ಲಿ 
ಸಮಾಜವನ್ನೂ ಮೂರನೆಯ ಅಧ್ಯಾಯದಲ್ಲಿ ಸಮುದಾಯನನ್ನೂ ವಿರೂಪಿಸ 
ಲಾಗಿದೆ. ನಾಲ್ಕನೆಯ ಅಧ್ಯಾಯದಲ್ಲಿ ಕುಟುಂಬದ ಸ್ಥೂಲ ನಿವೇಚನೆಯಿದೆ. 
ಐದನೆಯ ಅಧ್ಯಾಯದಲ್ಲಿ ವಿವಾಹದ ಉದ್ದೇಶಗಳನ್ನು ಹೇಳಿ ವಿವಾಹ ಪದ್ಧತಿ 
ಗಳನ್ನು ವಿವರಿಸಲಾಗಿದೆ. ಕುಟುಂಬ ಮತ್ತು ವಿವಾಹಗಳನ್ನು ವಿವರಿಸುವ 
ಮೊದಲು ಸಂಘಸಂಸ್ಥೆಗಳನ್ನು ಕುರಿತ ಸ್ಥೂಲನಿವೇಚನೆ ಇದ್ದಿದ್ದರೆ ಒಳಿತಾಗಿತ್ತು. 
ವಿವಾಹದ ಆಧುನಿಕ ಪ್ರವೃತ್ತಿಗಳನ್ನು ಸೂಚಿಸುವ ಪ್ರಯತ್ನ ಮಾಡಿಲ್ಲ. ಭಾರತದ 
ಜನಜೀವನದ ಉದಾಹರಣೆಗಳನ್ನಾ ಗಲಿ ಭಾರತೀಯ ಸಮಾಜಶಾಸ್ತ್ರಜ್ಞರ ಕೊಡುಗೆ 
ಗಳನ್ನಾ ಗಲಿ ಎಲ್ಲೂ ಕಾಣಿಸದೆ ಇರುವುದು ವಿಷಾದಕರ. ಈ ಪುಸ್ತಕದಲ್ಲಿ ಹೆಚ್ಚು 
ಆಳವಾದ ಪರಿಶೀಲನೆಗೆ ಒಳಗಾಗಿರುವ ವಿಷಯನೆಂದರೆ 4ಧರ್ಮ'. ಧರ್ಮವನ್ನು 
ಅಬಿ ದೃಷ್ಟಿಗಳಿಂದ ಸರಿಶೀಲಿಸಿ ಅದರ ಕಾರ್ಯಗಳನ್ನು ಸವಿಸ್ತಾರವಾಗಿ ವಿವರಿಸ 
ಲಾಗಿದೆ. ಧರ್ಮದ ಹೆಸರಿನಲ್ಲಿ ಆಗುವ ದುರಂತಗಳನ್ನು ಸೂಚಿಸಲಾಗಿದೆ. 


೧೨೬ ಮಾನವಿಕ ಕರ್ಣಾಟಕ 


ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲೂ ಸಾರಾಂಶವನ್ನು ಕೊಟ್ಟಿರುವುದು 
ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ. ಕೊನೆಯಲ್ಲಿ ಇಂಗ್ಲಿಷ್‌-ಕನ್ನಡ ಮತ್ತು 
ಕನ್ನಡ-ಇಂಗ್ಲಿಷ್‌ ಪಾರಿಭಾಷಿಕ ಶಬ್ದಕೋಶಗಳನ್ನು ಕೊಟ್ಟಿರುವುದರಿಂದ ಈ 
ಪುಸ್ತಕವನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಇಂಗ್ಲಿಷ್‌ 
ಮಾಧ್ಯಮದ ವಿದ್ಯಾರ್ಥಿಗಳೂ ಓದಿ ಪ್ರಯೋಜನ ಪಡೆಯಲು ಅವಕಾಶವಿದೆ. 

ಒಟ್ಟಿನಲ್ಲಿ ನಾಲ್ವರು ಗ್ರಂಥಕರ್ತರು ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ 
ನೆರವೇರಿಸಿ ಕನ್ನಡದ ಸಮಾಜಶಾಸ್ತ್ರ ಸಾಹಿತ್ಯಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು 
ನೀಡಿದ್ದಾರೆ. ಪುಸ್ತಕದ ಮುದ್ರಣ ಚೆನ್ನಾಗಿದೆ. 

—ಎಚ್‌. ಎಂ, ಸದಾಶಿನಯ್ಯ 


ಪ್ರಜಾಪ್ರಭುತ್ವದಲ್ಲಿ ಕಾಯಿದೆಯ ಸ್ಥಾನ; ಲೇ; ಸ್ಥಿ ಕೆ. ಎನ್‌. ರಾಜ; ಪ್ರ: 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ ; ಪುಟ; ೭೨; ಬೆಲೆ: ೨೫ ಪೈಸೆ 


ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಸ್ವಾತಂತ್ರ್ಯಕ್ಕೆ ಆದ್ಯತೆ; ಇದನ್ನು ಕಾಪಾಡಲು 


ಸಂವಿಧಾನದಲ್ಲಿ ಮೂಲಭೂತ ಹಕ್ಬುಗಳು; ಮೂಲಭೂತ ಹಕ್ಕುಗಳಿಗೆ ಸರಕಾರ . 


ದಿಂದ ಅಥವಾ ಬೇರೆಯವರಿಂದ ಚ್ಯುತಿಬಾರದಂತೆ ನೋಡಿಕೊಳ್ಳಲು ಶ್ರೇಷ್ಠ 
ನ್ಯಾಯಾಲಯಗಳು ; ಬಡವ ಬಲ್ಲಿದನೆನ್ನದೆ, ಜಾತೀಯ ತಾರತಮ್ಯವಿಲ್ಲದೆ ಪ್ರಜೆ 
ಗಳೆಲ್ಲರ ಹಿತ ಕಾಪಾಡಲು ನಿರ್ದೇಶಕತತ್ತ್ವಗಳು; ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೆಲ್ಲ 
ಸರಿಸಮಾನರೆಂಬ ದೃಷ್ಟಿಯನ್ನು ಇಟ್ಟುಕೊಂಡು ಅಗತ್ಯವಾದ ಕಾನೂನುಗಳ 
ರಚನೆ; ಅವುಗಳನ್ನು ರಚಿಸಲು ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಶಾಸನಸಭೆಗಳು 
—ಇವು ಪ್ರಜಾಪ್ರಭುತ್ವದ ಮುಖ್ಯ ಮುಖಗಳು, 

ಇಂದಿನ ಪ್ರಜಾಪ್ರಭುತ್ವದ ರೂಪುರೇಷೆಗಳ ಮಾತೃಭೂಮಿ ಇಂಗ್ಲೆಂಡ್‌ 
ಎಂದರೆ ತಪ್ಪಾಗದು. ಪ್ರಜಾಪ್ರಭುತ್ವವುಳ್ಳ ಬೇರೆಲ್ಲ ರಾಷ್ಟ್ರಗಳು ಅದರ ವಿಚಾರ 
ದೋಹನದಿಂದ ಪರಿಸ್ಥಿ ತಿಗನುಗುಣವಾಗಿ ತಮ್ಮ ತಮ್ಮ ಸಂವಿಧಾನಗಳನ್ನು ರೂಪಿಸಿ 
ಕೊಂಡಿವೆ. ಅಮೆರಿಕ ಅದರಲ್ಲೊಂದು ಸ್ರಮುಖ ರಾಷ್ಟ್ರ. ಭಾರತ ಇನ್ನೊಂದು. 
ಇಂಥ ರಾಷ್ಟ್ರಗಳು ಅನೇಕ. 

ಪ್ರಜಾಪ್ರಭುತ್ವದಲ್ಲಿ ಕಾನೂನಿನ ಸ್ಥಾನವನ್ನು ಸರಾಮರ್ಶಿಸುವಾಗ ನಿವಿಧ 
ಪ್ರಜಾಪ್ರಭುತ್ವಗಳು ಕಾನೂನುಗಳಿಂದ ಅದನ್ನು ಸಾಧಿಸಿದ ಕ್ರಮವನ್ನು ಚರ್ಚಿಸ 
ದಿದ್ದರೆ ಪುಸ್ತಕ ಸರಿಪೂರ್ಣನೆನಿಸದು. ಈ ಪುಸ್ತಕದಲ್ಲಿ ಇದನ್ನು ಸ್ವಲ್ಪಮಟ್ಟಿ ಗಾದರೂ 
ನಿವೇಚಿಸಬೇಕಿತ್ತು. ಸಂವಿಧಾನ ಮಾತ್ರ ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಸಾಧನ 
ವಲ್ಲ. ಅದಕ್ಕೆ ಪರಿಕರವಾಗಿ ಹಲವಾರು ಕಾನೂನುಗಳು ರಚಿಸಲ್ಪಡುವುವು. 
ಇದರಲ್ಲಿ ಭಾರತದ ಸಂವಿಧಾನದ ವಿಚಾರ ಬರೆದುದನ್ನು ಬಿಟ್ಟರೆ ಬೇರೆ ಕಾನೂನು 
ಗಳ ವಿಚಾರವಾಗಿ, ಬೇಕೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಕಾನೂನಿಗೆ ಇರುವ 


ತಃ 


ಪುಸ್ತಕಲೋಕ ೧೨೭ 


ಸ್ಥಾನಮಾನಗಳ ವಿಚಾರವಾಗಲಿ ಏನೂ ಬಂದಿಲ್ಲ. ಪ್ರಜಾಪ ಸ್ರಭುತ್ವದಲ್ಲಿ 
ಕಾನೂನಿನ ಸ್ಥಾನ ಎಂಬ ಹೆಸರನ್ನಿಟ್ಟುಕೊಂಡು ಈ ಪುಸ್ತ “ದ ಬಹುಭಾಗ 
ಭಾರತದ ಸಂವಿಧಾನದ ವಿಚಾರವನ್ನು ಮಾತ್ರ ಹೇಳುತ್ತದೆ. ಇದರಲ್ಲಿ ಹೆಸರಿಗೆ 
ತಕ್ಕ ವಿಷಯದ ವ್ಯಾಪ್ತಿ ಯಿಲ್ಲ! ಮ ಗುಣಕ್ಕೆ ಒಪ್ಪುವ ಹೆಸರು 
ಇರುವುದು ಅಗತ್ಯ ವಿಲ್ಲ. ಅದರೆ ಪುಸ್ತಕದಲ್ಲಿ ಹೆಸರಿಗೊಪ್ಪುವ ವಿಷಯ ಇರುವುದು 
ಅಗತ್ಯ. 


ದಿನಕ್ಕೊಂದು ಬರುವ ಸರಕಾರದಿಂದ ಮೂಲಭೂತ ಹೆಕ್ಕು ಗಳು ಚ್ಯುತಿ 
ಗೊಂಡು ಸರ್ವಾಧಿಕಾರ ಬರದಂತೆ ಮೂಲಭೂತ ಹಕ್ಕುಗಳನ್ನು ನರಂ 
ಅಳವಡಿಸಲಾಗಿದೆ. ಶ್ರೇಷ್ಠ ನ್ಯಾಯಾಲಯಗಳು ಅವುಗಳನ್ನು ಕಾಯುವ ಸಿಪಾಯಿ 
ಗಳಂತಿವೆ. ಅವುಗಳ ತೀರ್ಪುಗಳಿಂದಾಗಿ ಸರಕಾರದ ಧೋರಣೆಗೆ ಬಾಧಕ ಬಂದಲ್ಲಿ 
ಸಂವಿಧಾನವನ್ನೆ ತಿದ್ದುಪಡಿಮಾಡುವುದು ಸೂಕ್ತವೇ, ಅಲ್ಲವೆ--ಎಂಬ ವಿಚಾರ 
ವನ್ನು ಲೇಖಕರು ವಿವೇಚಿಸಿದ್ದಾರೆ. ಜನರ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸದ 
ಸಂವಿಧಾನವನ್ನು ತಿದ್ದುಪಡಿಮಾಡಬೇಕೆಂಬ ಅಭಿಪ್ರಾಯಕ್ಕೆ ಹೆಚ್ಚ ನ ಟಿಗಳನ್ನು 
ಮೀಸಲಿಡಲಾಗಿದೆ. ಅದರಿಂದ ಬರಬಹುದಾದ ಬಾಧಕದ ವಿಚಾರಕ್ಕೆ ಮೀಸ 
ಲಾಗಿರುವ ಪುಟಗಳು ಬಹು ಸ್ವಲ್ಪ. ಅದನ್ನು ಸಾಕಷ್ಟು ವಿವೇಚಿಸಿಲ್ಲ. 

ಈ ಪುಸ್ತಕದಿಂದ ಭಾರತದ ಸಂವಿಧಾನದ ವಿಚಾರವನ್ನು ಸ್ವಲ್ಪಮಟ್ಟಿಗೆ 
ತಿಳಿದುಕೊಳ್ಳ ಬಹುದು. ಅಷ್ಟರಮಟ್ಟಿಗೆ ಈ ಪುಟ್ಟ ಹೊತ್ತಿಗೆಯ ಉಪಯುಕ್ತತೆ. 
ಹೆಸರೆಂತಿದ್ದರೂ ನಮ್ಮ ಸಂವಿಧಾನವನ್ನು ಕುರಿತ ಒಂದು ಚಿಕ್ಕ ವಿಮರ್ಶೆ ಈ 
ಪುಸ್ತಕ. 


—ಕೈಂತಜೆ 


ವಿಜಯನಗರ ಕಾಲದ ಧಾರ್ಮಿಕ ಜೀವನ ; ಲೇ: ಸದ್ಯೋಜಾತ ಸ್ವಾಮೀಜಿ, ಎಂ.ವಿ; 
ಪ್ರ: ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ; ೧೯೭೧; ಪುಟ: ೬೩; ಬೆಲೆ: ೨೫ ಪೈಸೆ 

ಪ್ರಸ್ತುತ ಹೊತ್ತಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಉಪನ್ಯಾಸ ಗ್ರಂಥ 
ಮಾಲೆಯ ಧ್ಯೇಯವಾದ ಜನಸಾಮಾನ್ಯರಲ್ಲಿ ಜ್ಞಾ ನಪ್ರಸಾರ ಮಾಡುವ ಕಾರ್ಯ 
ದಲ್ಲಿ ಫಲಪ್ರದವಾದ. ಪ್ರಯತ್ನ. (ಕರ್ಣಾಟಕದ. ಇತಿಹಾಸದಲ್ಲಿ ಉಜ್ವಲವಾದ 
NA ಇವಸ್ರೆಚ್ಯಕಾಲದ ಧಾರ್ಮಿಕ ಜೀವನದ ಸಂಕ್ಲಿಪ *ಪರಿಚಯ 
ನೀಡುತ್ತದೆ, ಈ ಹೊತ್ತಗೆ.) ಸುಮಾರು ಮೂರು ಶತಮಾನಗಳ ಕಾಲ ಇಡೀ 
ದಕ್ಷಿಣ ಭಾರತವನ್ನಾಳಿದ ಆ ಅರಸರು ತಮ್ಮ ವೈಯಕ್ತಿಕ ಧರ್ಮ ಯಾವುದೇ 
ಆದರೂ ಎಲ್ಲ ಧರ್ಮಗಳವರಿಗೂ, ಸಾಮ್ರಾಜ್ಯದ ಪ್ರಥಮ ಶತ್ರುಗಳೆನಿಸಿದ್ದ 
ಮುಸ್ಲಿ ಮರಿಗೆ ಕೂಡ, ಮಶೀಯ ಸ್ವಾತಂತ್ರ್ಯ ನೀಡಿದ್ದುದು ಅವರ ar 


ವನ್ನು ಸಾರುತ್ತ ದೆ. 


೧೨೮ ಮಾನವಿಕ ಕರ್ಣಾಟಕ 


ರ್‌ 


ಈ ಹೊತ್ತಗೆಯಲ್ಲಿ ಮೊದಲ ಅಧ್ಯಾಯ ಸಾಮ್ರಾಜ್ಯದ ಪ್ರಮುಖ ದೊರೆಗಳ ' 
ಧೈೇಯಥೋರಣೆಗಳನ್ನೂ ರಾಜಕೀಯ ಹಿನ್ನೆಲೆಯನ್ನೂ ಮುಂದಿನ ನಾಲ್ಕು 
ಅಧ್ಯಾಯಗಳು ಶೈವ, ವೀರಶೈವ, ವೈಷ್ಣವ, ಜೈನ ಮತ್ತಿತರ ಧರ್ಮಗಳ ಕೊಡುಗೆ 
ಗಳನ್ನೂ ಕಡೆಯ ಅಧ್ಯಾಯ ಜನತೆಯ ಧಾರ್ಮಿಕ ಜೀವನದ ಸೂಕ್ಷ್ಮ ಪರಿಚಯ 
ವನ್ನೂ ನೀಡುತ್ತವೆ. ಮೊದಲ ಅನುಬಂಧ ಬುಕ್ಕರಾಯನ ಮತೀಯ ಧೋರಣೆ 
ಯನ್ನು ಸಾರುವ ಶಾಸನದ ಪಾಠವನ್ನೂ ಎರಡನೆಯ ಅನುಬಂಧ ವಿದೇಶಿ ಪ್ರವಾಸಿ 
ಯೊಬ್ಬನ ಮಹಾನವಮಿ ಉತ್ಸವದ ವರ್ಣನೆಯನ್ನೂ ಒದಗಿಸುತ್ತವೆ. 

ಲೇಖಕರ ಅಭಿಪ್ರಾಯದಲ್ಲಿ ಕೆಲವು ವಾದಗ್ರಸ್ತವಾಗಿವೆ. ಕಾಶೀವಿಲಾಸ 
ಕ್ರಿಯಾಶಕ್ತಿ ಸಾಮ್ರಾಜ್ಯದ ಆದಿಕಾಲದಲ್ಲಿ ರಾಜಗುರುಗಳಾಗಿದ್ದರೆಂದರೆ (ಪುಟ ೨) 
ರಾಜ್ಯ ಸ್ಥಾಪನೆಯಲ್ಲಿ ವಿದ್ಯಾರಣ್ಯರ ಪಾತ್ರವೇನು? ವಿದ್ಯಾತೀರ್ಥ ಮತ್ತು 
ವಿದ್ಯಾರಣ್ಯರು ರಾಜ್ಯ ಸ್ಥಾಪನೆಯ ಕಾರ್ಯದಲ್ಲಿ ಹರಿಹರ-ಬುಕ್ಕರ ಕ್ಷಾತ್ರ 
ತೇಜಸ್ಸಿಗೆ ತಮ್ಮ ಬ್ರ ಹ್ಮತೇಜಸ್ಸಿನ ಬೆಂಬಲವಿತ್ತರೆಂದು ಹೇಳಿದ್ದಾರೆ (ಪು. ೧೯-೨೦). 
ವಾದಗ್ರಸ್ತವಾದ ಇಂಥ ವಿಷಯದಲ್ಲಿ ಲೇಖಕರು ತಮ್ಮ ನಿಲವೇನೆಂಬುದನ್ನು 
ತಿಳಿಸಿಲ್ಲ. ಮತ್ತೆ ಕೆಲವು ಹೇಳಿಕೆಗಳು ತಪ್ಪರ್ಥವನ್ನು ಕೊಡುತ್ತವೆ. ಗೋಪಣ್ಣ 
ಶ್ರೀರಂಗನಾಥನ ಮೂರ್ತಿಯನ್ನು ತಿರುಪತಿಯಿಂದ ಶ್ರೀರಂಗಕ್ಕೆ ತಂದುದರಿಂದ 
ಶ್ರೀರಂಗಪಟ್ಟಣದ ಪುನರುಜ್ಜೀವನವಾಯಿತೆಂದಾಗ (ಪು. ೨-೩) ವಾಚಕರಲ್ಲಿ 
ಶ್ರೀರಂಗಂ (ತಮಿಳ್ನಾಡು) ಮತ್ತು ಶ್ರೀರಂಗಪಟ್ಟಣ(ಕರ್ಣಾಟಕ)ಗಳಲ್ಲಿ ಯಾವುದರ 
ಬಗ್ಗೆ ಬರೆಯುತ್ತಿದ್ದಾರೆಂಬ ಸಂದೇಹ ತಲೆದೋರುತ್ತದೆ. ಇನ್ನು ಕೆಲವು ಹೇಳಿಕೆಗಳು 
ಸತ್ಯದೂರವಾದವು. ಶ್ರೀ ವ್ಯಾಸರಾಯರ ಮರಣ ೧೫೩೩ರಲ್ಲಿ (ಪು. ೧೩) ಅಲ್ಲ; 
೧೫೩೯ರಲ್ಲಿ ಎಂಬುದು ಹೆಚ್ಚು ಮಂದಿ ವಿದ್ವಾಂಸರ ಅಭಿಪ್ರಾಯ. ಹರಪ್ಪ 
ಸಂಸ್ಕೃತಿಯಲ್ಲಿ ಪ್ರಧಾನವಾಗಿ ಶೈವಧರ್ಮದ ಕುರುಹುಗಳನ್ನು ಕಾಣುತ್ತೇವೆಂಬುದ 
ಕ್ಕಿಂತ (ಪು. ೧೬) ಶೈವಧರ್ಮವನ್ನು ಸೂಚಿಸುವ ಕೆಲವು ಮಾಹಿತಿಗಳನ್ನು ಕಾಣು 
ತ್ತೇವೆಂಬುದು ಹೆಚ್ಚು ಸೂಕ್ತ. ವೇದಪೂರ್ವದಲ್ಲಿ ಲಿಂಗಪೂಜೆ ಇದ್ದುದಕ್ಕೆ ಆಧಾರ 
ಗಳಿಲ್ಲ. ಹರಪ್ಪ ಸಂಸ್ಕೃತಿಯಲ್ಲಿರುವ ಲಿಂಗಾಕಾರದ ವಸ್ತುಗಳು ಪೂಜಾವಸ್ತು 
ಗಳಲ್ಲ. ಲಿಂಗಪೂಜೆ ಕ್ರಿ.ಶ. ೧-೨ನೆಯ ಶತಮಾನಗಳಿಂದೀಚಿನದೆಂದು ಹಲವು 
ವಿದ್ವಾಂಸರು ಭಾವಿಸಿದ್ದರೆ ಮತ್ತೆ ಕೆಲವರು ಆಗಮಸಾಹಿತ್ಯ ಕಾಲದಿಂದೀಚಿನ 
ದೆಂದು ಅಭಿಪ್ರಾಯಪಟ್ಟಿದ್ದಾರೆ. ಲಾಕುಲ-ಪಾಶುಪತರೂ ಕಾಳಾಮುಖರೂ 
ಒಂದೇ (ಪು. ೧೭) ಎಂಬುದನ್ನು ಒಪ್ಪಲಾಗುವುದಿಲ್ಲ. ವೀರಶೈವ ಧರ್ಮಸ್ಥಾಪಕ 
ರಾದ ಪಂಚಾಚಾರ್ಯರು ಶಿವನ ಪಂಚ ಮುಖಗಳಿಂದ ಹುಟ್ಟಿ, ಯುಗ 
ಯುಗಾಂತರಗಳಲ್ಲಿ ಅವತರಿಸುತ್ತಿದ್ದರು. ಕಲಿಯುಗದಲ್ಲಿ ಪ್ರಸಿದ್ಧ ಸಂಚ ಶೈವನೀಠ 
ಗಳಲ್ಲಿಯ ಲಿಂಗಗಳಿಂದ ಉದ ನಿಸಿ ಮಠಗಳನ್ನು ಸ್ಥಾನಿಸಿದರೆಂಬುದು (ಪು. ೨೧) 
ತರ್ಕದೂರವಾದ ಮತೀಯ ನಂಬಿಕೆ. ಇವನ್ನು ಅವರ ಐತಿಹಾಸಿಕತೆಯೊಂದಿಗೆ 


ಪುಸ್ತಕಲೋಕ ೧೨೯ 


ಜತೆಗೂಡಿಸುವುದು ಅವೈಜ್ಞಾನಿಕ. ವಿಜಯನಗರದಲ್ಲಿ ಜೈನಮಂದಿರ ಕಟ್ಟಿಸಿ 
ದವನು ಇರುಗಪ್ಪನೇ (ಪು. ೬), ಈರುಗಪ್ಪನೇ (ಪು. ೪೪ ಮತ್ತು ೪೫)? ಈತ 
ಬಸದಿಯನ್ನು ಸ್ಥಾಪಿಸಿದ್ದು ೧೩೮೫ರಲ್ಲೇ (ಪು. ೬) ಅಥವಾ ೧೩೯೭ರಲ್ಲೇ (ಪು. 
೪೪)? ಈ ರೀತಿಯ ಕೆಲವು ಜೋಷಗಳು ಕಂಡುಬಂದರೂ ಲೇಖಕರ ಈ ಪ್ರಯತ್ನ 
ಯಶಸ್ವಿಯಾಗಿದೆ ಮತ್ತು ಅದರಿಂದ ಈ ಗ್ರಂಥಮಾಲೆಯ ಉದ್ದೇಶ ಸಫಲವಾಗುತ್ತ 
ದೆಂದು ಹೇಳಬಹುದು. ಪುಸ್ತಕದ ಹೊರ ಮೈಕಟ್ಟು, ಮುದ್ರಣ ಶೈಲಿ ಎಲ್ಲ 
ಸುಂದರವಾಗಿವೆ. ಎಲ್ಲೋ ಒಂದೆರಡು ಅಚ್ಚಿನ ತಪ್ಪುಗಳಿದ್ದರೂ ಮುದ್ರಣ 
ಉತ್ತಮವಾಗಿದೆ. 
—ಬಿ. ಕೆ. ಗುರುರಾಜರಾವ್‌ 


ಜಾನಪದ ಮೈಲಿಕಲ್ಲುಗಳು: ಲೇ: ತೀ. ನಂ. ಶಂಕರನಾರಾಯಣ ; ಪ್ರ: ತೀ. ನಂ, 
ಶ್ರೀ. ಸ್ಮಾರಕ ಪ್ರಕಾಶನ, ಮೈಸೂರು; ಪುಟ; ೧೦೦; ಬೆಲೆ; ರೂ. ೪ 

ಪ್ರಸ್ತುತ ಪುಸ್ತಕದಲ್ಲಿ ಪಾಶ್ಚಾತ್ಯ ಸಾಹಿತ್ಯದ ಎರಡು ಪ್ರಮುಖ ಕೃತಿಗಳ 
ಸಂಕ್ರೆಪ್ರ ಪರಿಚಯ ಮತ್ತು ವಿಮರ್ಶೆಗಳನ್ನು ಲೇಖಕರು ನೀಡಿದ್ದಾರೆ. ಮೊದಲನೆ 
ಯದು ಕಾಲೇವಾಲಾ ; ಕಾಲೇವಾ ಎಂಬ ವೀರನ ಸಂತತಿಗೆ ಸೇರಿದ ವೀರರ ಕಥೆಯ 
ನ್ನೊಳಗೊಂಡಿರುವ ಕಾಲೇವಾಲಾ ಎಂಬ ಪದಕ್ಕೆ ನೀರರ ನಾಡು ಎಂದರ್ಥ. ಇದು 
ಫಿನ್ನಿಷ್‌ ಜನತೆಯ ಇತಿಹಾಸಪೂರ್ವ ವೃತ್ತವನ್ನು ತಿಳಿಸುವ ಕಂಠಸ್ಥ, ಪದ್ಯರೂಪಕ 
ಐತಿಹ್ಯಗಳನ್ನು ೧೯ನೆಯ ಶತಕದ ಪೂರ್ವಾರ್ಧದಲ್ಲಿ ಎಲಿಯಾಸ್‌ ಲೊನ್ರಾಟ್‌ 
ಸಂಗ್ರಹಿಸಿ, ಸಂಪಾದಿಸಿದ ಬೃಹದ್ಗ ಅಂಥ ; ನಿನ್ಹೆಂಡಿನ ರಾಷ್ಟ್ರೀಯ ಮಹಾಕಾವ್ಯ. 
ಇತ್ತೀಚಿನ ವರೆಗೂ ಅಂದರೆ ೧೬ನೆಯ ಶತಮಾನದ ವಕೆಗೂ ಗುಲಾಮಗಿರಿಯಲ್ಲಿ 
ತೊಳಲುತ್ತಿದ್ದು, ಅನಂತರದ ಮೂರು ಶತಕಗಳಲ್ಲಿ ಸ್ಲೀಡನ್‌ ಮತ್ತು ರಷ್ಯಗಳ 
ಹಿಡಿತದಲ್ಲಿ ಹೆಣಗಾಡಿ, ಕಡೆಗೆ ೧೮೦೯ರಲ್ಲಿ ರಷ್ಯದ ನೇತೃತ್ವದಲ್ಲಿ ಸ್ವಯಮಾಡಳಿತ 
ಸಡೆದುಕೊಂಡ ಫಿನ್ನೆಂಡಿನ ಜನರಲ್ಲಿ ರಾಷ್ಟ್ರೀಯತೆಯನ್ನು ಉದ್ರೆಕಿಸಿದ =” ಕೃತಿ 
ರಾಷ್ಟ್ರದ ಮಹಾಕಾವ್ಯವೆನಿಸಿದ್ದರಲ್ಲಿ ಆಶ್ಚರ್ಯವೇನಿಲ್ಲ. 

ಕಾಲೇವಾಲಾದ ಕೇಂದ್ರವ್ಯಕ್ತಿ ವಾಯಿನಾ ಮತಾಯಿನೆನ್‌ ; ಇವನು ಅತಿ 
ಮಾನವ, ಅದ್ಭುತ ಸಾಮರ್ಥ್ಯನವುಳ್ಳವ, ಮಂತ್ರಶಕ್ತಿಯಲ್ಲೂ ಸಂಗೀತಪ್ರಾನೀಣ್ಯ 
ದಲ್ಲೂ ಅಸಮಾನ. ಇನ್ನೊಬ್ಬ ಪ್ರಮುಖವ್ಯಕ್ತಿ ಅದ್ರಿತೀಯನಾದ ಅನಾದಿಕಾಲದ 
ಶಿಲ್ಪಿ ಇಲ್‌ ಮಾರಿಸೆನ್‌. ಮೂರನೆಯ ವ್ಯಕ್ತಿ ನಿಶ್ಚಿಂತ ಸಾಹಸಿಯೂ ಹೋರಾಟ 
ಗಾರನೂ ಆದ ಲೆಮ್ಮಿನ್‌ ಕಾಯಿನೆನ್‌. ಕುಲ್ಲೆರ್ವೊ ಇಲ್ಲಿ ಕರಡ ವಿಚಿತ್ರ 
ಸ್ವಭಾವದ, ವಿಧಿಯ ಕೈಗೊಂಬೆಯಾಗಿದ್ದ gs 1೫ನೆ 
4 ಕಾಲೇವಾಲಾದ ಹ್ಯಾಮ್ಲೆಟ್‌”. ಸ್ತ್ರೀಪಾತ್ರಗಳಲ್ಲಿ ಪೊಹ್ಹೋಲದ ರಾಣಿ ಲೌಜ, 
ಮತ್ತು ಅವಳ ಸುಂದರ ಪುತ್ರಿ ಗಮನಾರ್ಹರು. 

9 


೧೩೦ ಮಾನವಿಕ ಕರ್ಣಾಟಕ 


ಇತಿಹಾಸ, ಸಮಾಜರೂಪಣೆಯಲ್ಲಿ ಅದರ ಪಾತ್ರ, ಪಾತ್ರಗಳ ವಿಮರ್ಶೆ 
ಇವುಗಳನ್ನು ವಿಶ್ಲೇಷಿಸಿದ್ದಾರೆ. | 

ಎರಡನೆಯ ಕೃತಿ ಮಾನವಶಾಸ್ತ್ರದ ಅಧ್ಯಯನದಲ್ಲಿ ಒಂದು ಪುಮುಖ 
ಹಂತವೆಂದು ಪರಿಗಣಿತವಾಗಿರುವ ಗೋಲ್ಡನ್‌ ಬೋ. ಮಾನವಶಾಸ್ತ್ರದ 
ಅಧ್ಯಯನದಲ್ಲಿ ಹೆಸರಾಂತ, ಸ್ಥಾಟ್ಲಿಂಡಿನ ಜೆ. ಜಿ. ಫ್ರೇಸರ್‌ ಕೇಂಬ್ರಿಜ್‌ ಮತ್ತು 
ಲಿವರ್‌ಪೂಲ್‌ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿದ್ದವರು. ಅವರು ವಿಶ್ವದ 
ವಿವಿಧ ಮೂಲೆಗಳಲ್ಲಿ ಪ್ರಾಚೀನ ನಾಗರಿಕತೆಗಳಲ್ಲಿ ಮತ್ತು ಆದಿವಾಸಿಗಳಲ್ಲಿ ಬಳಕೆ 
ಯಲ್ಲಿದ್ದ ಮಂತ್ರ-ಮಾಟ, ಆಚಾರ-ವ್ಯವಹಾರ ಮತ್ತು ನಂಬಿಕೆಗಳನ್ನು ಕಲೆಹಾಕಿ 
ವಿಶ್ಲೇಷಿಸಿರುವ ಬೃಹೆದ್ದ )ಂಥವಿದು. ಇಟಲಿಯ ಒಂದು ಭಾಗದಲ್ಲಿ ನೆಲಸಿದ್ದ 
ಜನರಲ್ಲಿ ಅವರ ಕುಲದೇವತೆ ಡಯಾನಾಳ ಪೂಜಾರಿಯ ಪ್ರಾಣ ಮರವೊಂದರ 
ಮೇಲಿನ ಬದನಿಕೆ ಅಥವಾ ಪರೊಪಜೀವಿ ಸಸ್ಯವೊಂದರ ಕೆಂಬೆಯಲ್ಲಿ ಹುದುಗಿರು 
ತ್ತಿತ್ತೆಂದೂ, ಆ ಪೂಜಾರಿಸ್ಥಾನದ ಅಭ್ಯರ್ಥಿ ಆ ಬದನಿಕೆಯ ರೆಂಬೆಯನ್ನು ಕತ್ತರಿಸಿ, 
ಅನಂತರ ಮೊದಲಿನ ಪೂಜಾರಿಯನ್ನು ಕೊಲ್ಲಬೇಕಾಗಿತ್ತೆಂದೂ ನಂಬಿಕೆಯಿತ್ತು. 
ಐತಿಹ್ಯಗಳ ಪ್ರಕಾರ ಆ ಬದನಿಕೆ ವರ್ಜಿಲನ ಏನಿಡ್‌ ಮಹಾಕಾವ್ಯದ ನಾಯಕ 
ಏನಿಸ್‌ ಪಾತಾಳಗಮನ ಕಾಲದಲ್ಲಿ ಹಿಡಿದಿದ್ದ "ಗೊಲ್ಡನ್‌ ಬೋ? ಜಾತಿಯ 
ದಾಗಿದ್ದುದರಿಂದ, ಫ್ರೇಸರ್‌ ತನ್ನ ಕೃತಿಯನ್ನು ಗೋಲ್ಡನ್‌ ಬೋ ಎಂದು 
ಹೆಸರಿಸಿದ. 

ಆದಿವಾಸಿಗಳ ಪ್ರಾಚೀನ ವಿಶ್ವದ ನಾಗರಿಕತೆಗಳ ಸಾಧಾರಣ ಆಚಾರ- 
ವಿಚಾರಗಳನ್ನು ವಿಶ್ಲೇಷಿಸಿ, ಅವುಗಳಲ್ಲಿ ಉದ್ಭವಿಸುವ ಸಮಸ್ಯೆಗಳಿಗೆ ಸಮಾಧಾನ 
ಗಳನ್ನು ಹುಡುಕುವ ಫ್ರೇೇಸರರ ಈ ಪ್ರಯತ್ನ ಆಗಿನ ಪರಿಸ್ಥಿತಿಯಲ್ಲಿ ಮಾನವಶಾಸ್ತ್ರ 
ರಂಗದಲ್ಲಿ ಒಂದು ಅಮೋಘ ಕೃತಿಯೆಂಬುದರಲ್ಲಿ ಸಂದೇಹವಿಲ್ಲ. ಇತ್ತೀಚೆಗೆ ಈ 
ರಂಗದಲ್ಲಿ ಹೆಚ್ಚಿನ ಸಂಶೋಧನೆಗಳು ನಡೆದಿದ್ದು ವಿದ್ವಾಂಸರು ಫ್ರೇಸರರ ವಿಧಾನ 
ಮತ್ತು ತೀರ್ಪುಗಳನ್ನು ಒಪ್ಪುತ್ತಿಲ್ಲ. ಆದರೂ ೧೮೯೦ರಲ್ಲಿ ಮೊದಲ ಬಾರಿಗೆ 
ಪ್ರಕಟವಾಗಿ ಹಲವು ಬಾರಿ ಪುನರಾವೃತ್ತಿಯನ್ನೂ ವಿಸ್ತೃತ ರೂಪವನ್ನೂ ಕಂಡ 
ಗೋಲ್ಡನ್‌ ಬೋ ಮಾನವಶಾಶಸ್ರದ ವಿದ್ಯಾರ್ಥಿಗಳು ಓದಲೇಬೇಕಾದ ಒಂದು 
ಗ್ರಂಥ. ಇದರ ಸಂಗ್ರಹ, ಆಯ್ದ ಭಾಗಗಳ ಪ್ರಕಟಣೆ, ಪರಿಷ್ಕರಣ ಮುಂತಾದ 
ಕಾರ್ಯಗಳು ನಡೆಯುತ್ತಿದ್ದು ವಿದ್ವಲ್ಲೋಕ ಈ ಗ್ರಂಥಕ್ಕೆ ನೀಡಿರುವ ಮಾನ್ಯತೆ 
ಯನ್ನು ಸಾರುತ್ತವೆ. ಶ್ರೀ ತೀ, ನಂ. ಶಂಕರನಾರಾಯಣರು ಇಂಥ ಮಹೆತ್ಛೃತಿಯ 
ವಿವಿಧ ಮುಖಗಳ ಸ್ಥೂಲಪರಿಚಯವನ್ನೂ ಮಹತ್ವವನ್ನೂ ತಿಳಿಸಿದ್ದಾರೆ. 

ಮೊದಲನೆಯದು ಕಂಠಸ್ಥವಾಗಿ ಉಳಿದುಬಂದಿದ್ದ ಫಿನ್ನಿಷ್‌ ಜನತೆಯ 
ಪುರಾಣಕಥೆ. ಆಧುನಿಕ ಫಿನ್ನಿಷ್‌ ಸಮಾಜದ ರೂಪಣೆಯಲ್ಲಿ ಮಹತ್ತ್ವದ ಪಾತ್ರ 


ಲೇಖಕರು ಕಾಲೇವಾಲಾ ಕೃತಿಯ ವಸುಸರಿಚಯ, ಅದರ ಸಂಗ್ರಹ 


ಪುಸ್ತಕಲೋಕ ೧೩೧ 


ವಹಿಸಿದ ಜಾನಪದ ಕೃತಿ. ಆದರೆ ಎರಡನೆಯದು ವಿಶ್ವದ ಅನೇಕ ಪ್ರಾಚೀನ 
ಜನಾಂಗಗಳ ಲಿಖಿತ ಮತ್ತು ಆದಿವಾಸಿಗಳಲ್ಲಿ ರೂಢಿಯಲ್ಲಿದ್ದ ಸಂಪ್ರದಾಯಗಳ 
ಸಂಗ್ರಹಣೆ ಮತ್ತು ವಿಶ್ಲೇಷಣಾತ್ಮಕ ಅಧ್ಯಯನವಾಗಿದ್ದು ಮಾನವಕುಲಶಾಸ್ತ್ರ, 
ಅದರಲ್ಲೂ ಮಾನವಕುಲ ವಿವರಣಶಾಸ್ತ್ರಕ್ಕೆ ಹೆಚ್ಚು ಸಂಬಂಧಿಸಿದ್ದು. ಆದರೆ 
ಮಾನವ ಸಂಸ್ಕೃತಿಯನ್ನು ಅಭ್ಯಸಿಸುವ ಎಲ್ಲ ಶಾಸ್ರ್ರಗಳೂ ಪರಸ್ಪರ ಸಂಪರ್ಕವನ್ನು 
ಹೊಂದಿದ್ದು, ಒಂದನ್ನೊಂದು ಬಿಟ್ಟಿರಲು ಸಾಧ್ಯವಿಲ್ಲವೆಂದು ಪ್ರಸ್ತುತ ಕೃತಿಯ 


೪ pd) 
ಮುನ್ನುಡಿಯಲ್ಲಿ ಶ್ರೀ ಜೀ.ಶಂ.ಪ. ಹೇಳಿರುವ ಮಾತನ್ನು ಸಿತಿ ತೋರುತ್ತದೆ 
ಈ ಅಧ್ಯಯನ. ಕರ್ಣಾಟಕ ಜಾನಪದ ಜಗತ್ತಿನ ಉತ್ಸಾಹಿಗಳಲ್ಲಿ ಒಬ್ಬರಾದ 
ಜೀ.ಶಂ.ಪ.ರ ಮುನ್ನುಡಿ ಜನಪದಶಾಸ್ತ್ರದ ಸಂಕ್ರಿಪ್ತ ಆದರೆ ಸಂಪೂರ್ಣ ಪರಿಚಯ 
ವನ್ನು ಒದಗಿಸುವುದರ ಮೂಲಕ ಈ ಕೃತಿಯ ಮೌಲ್ಯವನ್ನು ಹೆಚ್ಚಿ ಸಿದೆ. ಕರ್ಣಾಟಕ 
ಜನಪದಶಾಸ್ತ್ರದ ಅಧ್ಯಯನ ಮತ್ತು ಆರಂಭ ಹಂತದಲ್ಲಿರುವ ಇಂದಿನ ಪರಿಸ್ಲಿತಿ 
ಯಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳು ಅನುಸರಿಸಿದ ಕ್ರಮಗಳ ಪರಿಚಯಮಾಡಿಕೊಟ್ಟ್ಬಿ ಜಿ 
—ಈ ಕೃತಿ. 

ಅಚ್ಚಿನ ದೋಷಗಳು ಬಹಳ ಸ್ವಲ್ಪವಾಗಿದ್ದು, ಪುಸ್ತಕ ಸುಂದರವಾಗಿ 
ಹೊರಬಂದಿದೆ. ವ್ಯಕ್ತಿನಾಮಗಳ ಉಚ್ಚಾರಣೆಯಲ್ಲಿ ಅಲ್ಲಲ್ಲಿ ವೈವಿಧ್ಯ ಕಂಡು 
ಬರುವುದಾಗಲೀ (ಉದಾಹರಣೆ: ಎಲಿಯಸ್ಸ್‌, ಎಲಿಯಾಸ್‌, ಇಲಿಯಸ್‌--ಪುಟ, 
೫111), ವೃತ್ತಿನಾಮಗಳ ಉಚ್ಚಾರಣೆ ತಪ್ಪಾಗಿರುವುದಾಗಲಿ (ಎಲಿಯಾಸ್‌ 
ಲೊನ್ರಾಟ್‌ ಎಂದಿರಬೇಕು, ಎಲಿಯಾಸ್‌ ಲೋನಾರ್ಟ್‌ ಅಲ್ಲ; ವಾಯಿನಾ 
ಮಾಯಿನೆನ್‌, ಲೆಮ್ಮಿನ್‌ ಕಾಯಿನೆನ್‌ ಎಂದಿರಬೇಕು; ವೆನ್ನಾಮೆನನ್‌, ರೆಮ್ಮಿನ್‌ 
ಕೈನೆನ್‌ ಎಂದಲ್ಲ) ಅಷ್ಟು ಅಪೇಕ್ಷಣೀಯವಲ್ಲ. 
ಒಟ್ಟಿನಲ್ಲಿ ಇದೊಂದು ಕನ್ನಡದ ಸ್ವಾಗತಾರ್ಹ ಕೃತಿ. ಪಾಶ್ಚಾತ್ಯ ಜಗತ್ತಿನ 
ಎರಡು ಉತ್ತಮ ಕೃತಿಗಳ  ವಿಮರ್ಶೆಮಾಡುವ ಮೂಲಕ ಜನಪದಶಾಸ್ತ್ರದ 
ಪರಿಚಯ ಮಾಡಿಕೊಟ್ಟಿರುವ ಲೇಖಕರು ಕನ್ನಡ ಜನದ ಕೃತಜ್ಞತೆಗೆ ಪಾತ್ರರು. 
೨-ಬಿ. ಕೆ. ಗುರುರಾಜರಾವ್‌ 


ಭಾರತ ಸಂವಿಧಾನದ ಇತಿಹಾಸ; ಲೇ: ಸಿ. ಕೆ. ಎನ್‌. ರಾಜ; ಪಠ್ಯಪುಸ್ತಕ ನಿರ್ದೇಶ 
ನಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, ೧೯೭೧; ಪು; ೨೦೬; ಬೆಲೆ; ರೂ. ೩ 

“ ವಕೀಲರಾಗಿ ಆರು ವರ್ಷ, ನ್ಯಾಯಶಾಸ್ತ್ರದ ಶಿಕ್ಬಕರಾಗಿ ಹನ್ನೆರಡು 
ವರ್ಷ ಅನುಭವ ಪಡೆದ ಅನಂತರ ಗ್ರಂಥ ರಚನೆಗೆ ಧೈರ್ಯವಾಗಿ ಕೈ ಹಾಕಿರುವ” 
ಹ. ಕೆ. ಎನ್‌. ರಾಜ ಅವರು ಬರೆದಿರುವ ಈ ಪುಸ್ತಕದಲ್ಲಿ ಭಾರತದಲ್ಲಿ ಸಂವಿಧಾನ 
ವಿಕಾಸಗೊಂಡ ಬಗೆಯನ್ನು ವಿವರಿಸಿದ್ದಾರೆ. ಸಂವಿಧಾನದ ಬೆಳೆವಣಿಗೆಯ ಮೇಲೆ 
ಪ್ರಭಾವಬೀರಿದ ಐತಿಹಾಸಿಕ ಘಟನೆಗಳನ್ನೂ ವಿವೇಚಿಸಿದ್ದಾರೆ. ಇಂಗ್ಲಿಷರ 


೧೩೨ ಕ ಮಾನವಿಕ ಕರ್ಣಾಟಕ 


ಆಗಮನ, ಅಧಿಕಾರದ ವಿಕೇಂದ್ರೀಕರಣದ ದಿಕ್ಕಿನಲ್ಲಿ ಬ್ರಿಟಿಷರು ಮಾಡಿದ ನ. 
ಸುಧಾರಣೆಗಳು, ಬ್ರಿಟಿಷ್‌ ಕಾಮ ಕನಲಿ ಭಾ ರತದ ಸ್ಥಾನ, ಎರಡನೆಯ: 


ವರ್ಷಗಳಲ್ಲಿ ಪಡೆದಿರುವ ಅನುಭವಗಳ ಮತ್ತು ಉದ್ಭವಿಸಿರುವ ಸಮಸ್ಯೆಗಳ . 
ಸ್ವರೂಪವನ್ನೂ ಪರಿಚಯಿಸುವ ಪ್ರಯತ್ನ ಮಾಡಲಾಗಿದೆ. 
ಪುಸ್ತ ಕದಲ್ಲಿ ಅನೇಕ ಅಚ್ಚಿ ನ ತಪ್ಪುಗಳಿವೆ. “ ಮೇಲ್ಮನವೆ ” ಎನ್ನುವ ಪದ" 
ಒಂದು ಉದಾಹರಣೆ. ಪುಸ್ತ ಕದಲ್ಲಿರುವ ದೊಡ ಸ ದೊಡ್ಡ ವಾಕ್ಯಗಳು ಹಲವು ವೇಳೆ . 
ಅರ್ಥವಾಗುವುದೇ ಇಲ್ಲ. ಉದಾ : “ತಿದ್ದುಪಡಿ ಮಸೂದೆಯು ೫೪,೫೨೫, ೭೩ ಅಥವಾ ' 
೨೪೧ನೇ ವಿಧಿಗಳಿಗೆ ಅಥವಾ ೫ನೆಯ A ೪ನೆಯ ಅಧ್ಯಾಯಕ್ಕೆ, ಆರನೆಯ 
ಭಾಗದ ೫ನೆಯ ಅಧ್ಯಾಯಕ್ಕೆ, ಹನ್ನೊಂದನೆಯ ಭಾಗದ ಒಂದನೆಯ ಅಧ್ಯಾಯಕ್ಕೆ : 
ಅಥವಾ ಏಳನೆಯ ಸೆಡ್ಯೂಲಿನಲ್ಲಿರುವ ಯಾವುದಾದರೂ ಪೆಟ್ಟಿಗೆ ಅಥವಾ 
೩೬೮ನೆಯ ವಿಧಿಯ ಅಂಶಗಳಿಗೇ ಬದಲಾವಣೆಯನ್ನು ತರಲು ಉದ್ದೆ" ನ್ನೀಶಿಸಿದ್ದರೆ 
ಅಂಥ ಸಂದರ್ಭಗಳಲ್ಲಿ ಮೇಲೆ ತಿಳಿಸಿದ ಬಹುಮತವಲ್ಲಜೀ, ಗಣರಾಜ್ಯದ ರಾಜ್ಯ. 
ಗಳಲ್ಲಿ ಅರ್ಧಪಾಲಿಗೂ ಹೆಚ್ಚು ರಾಜ್ಯಗಳ ಶಾಸನಸಭೆಗಳು ತಮ್ಮ ತರಾವುಗಳ ' 
ಮೂಲಕ ಒಪ್ಪಿಗೆ ನೀಡಿರಬೇಕು. ” (ಪುಟ ೧೪೫-೧೪೬) 
ಪುಸ್ತ ಕದಲ್ಲಿ ಸಂವಿಧಾನದ ಬೆಳೆವಣಿಗೆಯಲ್ಲಿ ಕಾಂಗ್ರೆಸ್ಸಿ ಸಿನ ವಿವೇಚನಾರಹಿತ ' 
ಕ್ರಮಗಳನ್ನೂ (ಪುಟ ೭೬) ಅದನ್ನು ತಮ್ಮ ಸ್ವಾರ್ಥಕ್ಕೆ. ಮುಸ್ಲಿಂ ಲೀಗ್‌ ಹೇಗೆ ' 
ಬಳಸಿಕೊಂಡಿತು ಎಂಬುದನ್ನೂ ವಿವರಿಸಿದ್ದಾರೆ. ಬ್ರಿಟಿಷರ “ ವಿಭಜಿಸು ಮತ್ತು 
ಆಳು” ನೀತಿಯ ಫಲದಿಂದ ಮುಸ್ಲಿಂ ಲೀಗ್‌ ಇಹ Wo ಬೆಂಬಲ ಸ 
ಕೊಂಡು ಭಾರತದ ಇತಿಹಾಸದಲ್ಲಿ 'ಯಾವ ರೀತಿ ವರ್ತಿಸಿತು. ದ್ವಿರಾಷ್ಟ್ರತತ್ತ್ವ 
ಬೆಳೆದು ಭಾರತದ ವಿಭಜನೆಗೆ ಹೇಗೆ ಕಾರಣವಾಯಿತು ಎಂಬುದನ್ನು ಹೇಳಿದ್ದಾಕೆ. 
ಒಂದು ದೇಶದ ಬೆಳೆವಣಿಗೆಯಲ್ಲಿ ಘರ್ಷಣೆಗಳು ಸಹಜ. ಆದಕೆ ಇತಿಹಾಸ ಶೆ 
ಕಾರರು ಮುಂದಿನ ಜನಾಂಗದಲ್ಲಿ ಕೆಟ್ಟ ಪರಿಣಾಮ ಬೀರದಿರಲೆಂಬ ಭಾವನೆ ' 
ಯಿಂದರೋ ಏನೋ, ಐತಿಹಾಸಿಕ ನಿಜಸಂಗತಿಗಳನ್ನು ಮರೆಮಾಚಿಯೋ, ' 
ಇಲ್ಲವೇ ಅವನ್ನು ಕುಗ್ಗಿಸಿಯೋ ಅಥವಾ ಬಿಟ್ಟೋ ಖಕೆಯುತ್ತಾಕೆ. ಹೀಗೆ ' 
ಮಾಡುವುದು ತಪ್ಪು. ನಿಜವನ್ನು ಇದ್ದಹಾಗೆ ಹೇಳಿದರೆ ಮುಂದಿನ ಜನಾಂಗ ತ್ವ 
ಹೆಜ್ಜೆ ಇಡುವಾಗ ಎಡವದಂತೆ ಎಚ್ಚ ರಕೆ ತೆಗೆದುಕೊಳ್ಳುತ್ತದೆ. ಪ್ರಸ್ತುತ ಪುಸ್ತಕ ' 
ದಲ್ಲಿ ನಿಜಸಂಗತಿ ಹೇಳಲು ಪ ಪ್ರಯತ್ನಿ ಸಿರುವುದು ಒಂದು ಸಜಹಫಾನತತ ಅಂಶ. 
ಭಾರತ ಸ ROS: ಇತಿಹಾಸ ಕುರಿತ ಈ ಪುಸ್ತಕ ಬಹಳ ಸಂಗ್ರಹ ' 


ity 


Bei’ pide 


ಪುಸ್ತಕಲೋಕ ೧೩ತ್ತಿ 


ವಾಗಿದೆ, ಕೆಲವು ಕಡೆ ಟಪ್ಪಣಿಯಂತಿಡೆ. ಭಾರತದಲ್ಲಿ ಹಿಂಜಿ ಇದ್ದ ರಾಜ್ಯ 
ಪದ್ಧತಿಗಳು, ಆಂಗ್ಲೆರ ಆಗಮನದಿಂದ ಆದಂಥ ಮಾರ್ಪಾಡು, ಕಾಲಕಾಲಕ್ಕೆ ಬಂದ 
ಸಂವಿಧಾನಗಳು ಮತ್ತು ಅವುಗಳ ಸುಧಾರಣೆ ಇವಕ್ಕೆ ಕಾರಣವಾದ ಮುಖ್ಯ 
ಘಟನೆ ಮತ್ತು ಕಾರಣಪುರುಷರು, ಭಾರತೀಯರಿಗೆ ಇದರಿಂದ ಆದ ಲಾಭ ಮತ್ತು 
ಇಂದಿನ ಸಂವಿಧಾನಕ್ಕೆ ಯಾವುವು ಪೂರಕವಾದವು ಇವನ್ನು ವಿವರವಾಗಿ 
ಒಳಗೊಂಡ ಒಂದು ದೊಡ್ಡ ಗ್ರಂಥವನ್ನು ಲೇಖಕರು ರಚಿಸಬೇಕು. 


—ಬಿ. ಶಾಮಸುಂದರ 


ಚಟ ಸತು ಎಂಟ 


ವಸ್ತುಕೋಶ 


ಜೀವಂತ ಶಿಲಾಯುಗ ಸಂಸ್ಕೃತಿ 
ಶಿಲಾಯುಗ ಸಂಸ್ಕೃತಿ ಎಂದ ಕೂಡಲೆ ನಮ್ಮ ಮನಸ್ಸು ಹತ್ತಾರು ಸಾವಿರ ವರ್ಷಗಳ 

ಹಿಂದಕ್ಕೆ ಹಾರುತ್ತದೆ. ಸಾಮಾನ್ಯವಾಗಿ ಎಲ್ಲ ದೇಶಗಳ ಚರಿತ್ರೆಯಲ್ಲಿಯೂ ಅವುಗಳ 
ಪ್ರಾರಂಭದೆಶೆಯಲ್ಲಿ ಒಂದಲ್ಲ ಒಂದು ಕಾಲದಲ್ಲಿ ಅವು ಶಿಲಾಯುಗ ಸಂಸ್ಕೃತಿ 
ಗಳನ್ನು ಹೊಂದಿದ್ದುವೆಂಬುದು ನಮ್ಮ ಸಾಮಾನ್ಯ ಅಭಿಪ್ರಾಯ. ಇತ್ತೀಚಿಗೆ 
ಪಾನಾಮಿನ್‌ ಎಂಬ ಅಮೆರಿಕನ್‌ ಸಂಸ್ಥೆಯ ಆಶ್ರಯದಲ್ಲಿ, ಹಾರ್ವರ್ಡ್‌ ವಿಶ್ವ 
ವಿದ್ಯಾನಿಲಯದ ಎಲಿಜಲ್ಲೆ ಎಂಬ ಸಂಶೋಧಕ ಮತ್ತು ಮಾನವಶಾಸ್ತ್ರ ವಸ್ತು 
ಸಂಗ್ರಹಾಲಯದ ಕ್ಯುರೇಟರ್‌ ರಾಬರ್ಟ್‌ ಫಾಕ್ಸ್‌ ಎಂಬವರ ಸಂಶೋಧನೆಗಳಿಂದ, 
ಫಿಲಿಪೀನ್ಸ್‌ನ ಟಸಾಡೆ ಎಂಬ ದಟ್ಟವಾದ ಕಾಡಿನಲ್ಲಿ ಶಿಲಾಯುಗದ ಸಂಸ್ಟ್ಚೃತಿಗೆ 
ಸೇರಿದ ಗುಂಪೊಂದು ವಾಸಿಸುತ್ತಿರುವುದು ಪತ್ತೆಯಾಗಿದೆ. ಈ ಅಮೆರಿಕನ್‌ 
ಸಂಸ್ಥೆಯ ಜನಗಳು ಅವರನ್ನು ಸಂಧಿಸುವುದಕ್ಕಿಂತ ಮುಂಚೆ ಅವರಿಗೆ ಇತರ 
ಮಾನವ ಪ್ರಾಣಿಗಳ ಪರಿಚಯವೇ ಇರಲಿಲ್ಲ. ಸುಮಾರು ಒಂದು ಸಾವಿರದ 
ಇನ್ನೂರು ಅಡಿ ಎತ್ತರದ ಬೆಟ್ಟ ಪ್ರದೇಶದ ಅರಣ್ಯ ದಕ್ಷಿಣ ಥಿಲಿಸೀನ್ಸ್‌ನ 
ಮಿಂದನವೊ ಪ್ರಾಂತ್ಯದಲ್ಲಿದೆ. 

ಈ ಟಸಾಡೆಗಳ ಮುಖ್ಯ ಆಯುಧ ಹೆಬ್ಬೆಟ್ಟಿನ ಗಾತ್ರದ ಉಳಿ. ಇದರಿಂದ 

ಅವರು ಬೊಂಬುಗಳನ್ನು ಸೀಳಿ ಅದನ್ನು ಹೆರಿತಮಾಡಿ ಬಾಣದ ರೀತಿಯಲ್ಲಿ ಬಳಸು 
ತ್ತಿದ್ದರು. ಮರದ ತುಂಡುಗಳು ಮತ್ತು ಬೊಂಬುಗಳನ್ನು ಒಂದಕ್ಕೊಂದನ್ನು 
ಉಜ್ಜಿ ಬೆಂಕಿಯನ್ನುಂಟುಮಾಡುತ್ತಿದ್ದರು. ಬೊಂಬಿನ ಬೋನಿನಲ್ಲಿ ಮಂಗಗಳನ್ನು 
ಹಿಡಿದು ನೀರು ತುಂಬಿರುವ ಬೊಂಬಿಗೆ ಅದನ್ನು ತಗಲಿಸಿ ಬೆಂಕಿಯಲ್ಲಿ ಸುಟ್ಟು, 
ಅದನ್ನು ತಿನ್ನುತ್ತಿದ್ದರು. ನೀರನ್ನು ತರಲು ಬೊಂಬನ್ನು ಉಪಯೋಗಿಸುತ್ತಿದ್ದರು. 
ಕಪಿಗಳ ಮಾಂಸವನ್ನೇ ವಿಶೇಷವಾಗಿ ತಿನ್ನುವುದರಿಂದ ಕಪಿಗಳ ಮೂಳೆಗಳು ಮತ್ತು 
ತಲೆಬರುಡೆಗಳು ಟಸಾಡೆ ಮಕ್ಕಳ ಅತ್ಯಂತ ಪ್ರಿಯವಾದ ಆಟದ ಸಾಮಾನು 
ಗಳಾಗಿದ್ದವು. ಅವರ ನಿವೇಶನದ ಸುತ್ತಲೂ ಇವು ಹೇರಳವಾಗಿ ಬಿದ್ದಿದ್ದುವು. 
ಮಡಕೆ-ಕುಡಿಕೆಗಳನ್ನು ಅವರು ನೋಡಿಯೇ ಇಲ್ಲ. ಚಕ್ರವೆಂಬುದು ಅವರಿಗೆ 
ಗೊತ್ತಿಲ್ಲ. ಸುಮಾರು ಐದು ಅಡಿ ಎತ್ತರ, ಹೊಳಪಿನ ನೀಲಿ ಕಣ್ಣುಗಳು ಮತ್ತು 
ದಷ್ಟ ಪುಷ್ಪ ಶರೀರದ ಇವರು ಎಲೆಗಳನ್ನು ಸೊಂಟಕ್ಕೆ ಕಟ್ಟಿಕೊಂಡಿದ್ದರು. ಅದೇ 
ಅವರ ಬಟ್ಟಿ. ಪಾನಾಮಿನ್‌ ಸಂಸ್ಥೆಯವರು ಕೊಟ್ಟ ಸಕ್ಕರೆ, ಉಪ್ಪು, ಅಕ್ಕಿ, 
ಜೋಳ ಮುಂತಾದ ಖಾದ್ಯಪದಾರ್ಥಗಳನ್ನು ಮೊಟ್ಟಮೊದಲ ಬಾರಿಗೆ ನೋಡಿದ 


ವಸ್ತು ಕೋಶ ೧೩೫ 


ಈ ಟಸಾಡೆಗಳು ಅವು ತಿನ್ನಬಾರದ ವಸ್ತುಗಳೆಂದು ಮೊದಲು ಭಾವಿಸಿದರಂತೆ. 
* ದಿವಾತ' ಎಂಬ ದೇವರು ಒಂದಲ್ಲ ಒಂದು ದಿನ ದೊಡ್ಡ ಪಕ್ಷಿಯ ಮೇಲೆ ಕುಳಿತು 
ಮ್ಮಲ್ಲಿಗೆ ಬರುವನೆಂಬುದು ಅವರ ಧಾರ್ಮಿಕ ಭಾವನೆ. ಅಮೆರಿಕನ್‌ ಸಂಶೋ 
ಧಕರು ಹೆಲಿಕಾಪ್ಟರಿನಲ್ಲಿ ಈ ಅರಣ್ಯದಲ್ಲಿಳಿದಾಗ, ದಿವಾತನೇ ದೊಡ್ಡ ಪಕ್ಷಿಯ 
ಮೇಲೆ (ಹೆಲಿಕಾಪ್ಟರ್‌) ಬಂದನೆಂದು ಅವರ ಭಾವನೆ. ಆದರೆ ಅವರ ಭಾವನೆ 
ತಪ್ಪಾಗಿತ್ತು. ಇಷ್ಟೊಂದು ವರ್ಷಗಳಿಂದ ಆಧುನಿಕ ಜಗತ್ತಿಗೆ ತಮ್ಮ ಇರುವಿಕೆ 
ಯನ್ನೂ ತಿಳಿಸದೇ ಇದ್ದ ಟಸಾಡೆಗಳ ಗುಟ್ಟನ್ನು ರಟ್ಟು ಮಾಡಲು ಬಂದ ಅಮೆರಿಕನ್‌ 
ಸಂಶೋಧಕರೇ ಇವರಾಗಿದ್ದರು. ಒಬ್ಬಿ ನಲ್ಲಿ ಇತ್ತೀಚಿನ ಮಾನವಶಾಸ್ತ್ರ ಇಕಿಹಾಸ 
ದಲ್ಲಿ ಇದೊಂದು ಕುತೂಹಲಕರ ಶೋಧನೆ. ಈ ಅಮೆರಿಕನ್‌ ಸಂಶೋಧಕರು 
ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕಲೆಹಾಕಿ, ಪರಮಾಣುಯುಗ ಕಾಲದ ಶಿಲಾ 
ಯುಗೀಯ ಜನಗಳ ಬಗ್ಗೆ ಹೆಚ್ಚು ಬೆಳಕು ಬೀರುವುದರಲ್ಲಿ ಸಂದೇಹವಿಲ್ಲ. 
ಅವು ವಿ; ಎನ್‌) 


ಕಾಕತೀಯರ ಮೂಲಸ್ಥಾನ ಕರ್ಣಾಟಕ 


ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಆಳಿದ ಅನೇಕ ರಾಜಮನೆತನಗಳ ಉಗಮ 
ಮತ್ತು ಮೂಲಸ್ಥಾನ ಬಹು ವಿವಾದಾಸ್ಪದ ವಿಷಯವಾಗಿಯೇ ಉಳಿದಿದೆ. 
ಪ್ರಾಚೀನ ಶಾಸನಗಳಲ್ಲಿ ಇದಕ್ಕೆ ಸಂಬಂಧಿಸಿದ ಮಾಹಿತಿಗಳು ದೊರಕದೆ ಇರುವುದು 
ಇದಕ್ಕೆ ಒಂದು ಕಾರಣ. ಆಧುನಿಕ ಚರಿತ್ರಕಾರರ ಪಕ್ಷಪಾತ ದೃಷ್ಟಿ ಇದಕ್ಕೆ 
ಇನ್ನೊಂದು ಕಾರಣ. ಆಳಿದ ರಾಜಮನೆತನಗಳ ಉಗಮ ತಂತಮ್ಮ ಪ್ರಾಂತ್ಯ 
ಗಳಲ್ಲೇ ಆಯಿತೆಂದು ವಾದಿಸಿ ಚರಿತ್ರಕಾರರು ತಂತಮ್ಮ ಪ್ರಾಂತ್ಯಗಳ ಹಿರಿಮೆ 
ಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿ ಸುತ್ತಿದ್ದಾರೆ. ಉದಾಹರಣೆಗೆ, ಚಾಲುಕ್ಯರು 
ಗುಜರಾಶತಿನವರು ; ರಾಷ್ಟ್ರಕೂಟರು ಮತ್ತು ಸೇವುಣರು ಮರಾಠರು; ಹೊಯ್ಸಳರು 
ತಮಿಳುನಾಡಿನ ವೆಲ್ಲಾಳರು; ವಿಜಯನಗರದರಸರು ಆಂಧ್ರರು ಎಂದು ಅನೇಕ 
ಚರಿತ್ರಕಾರರು ವಾದಿಸಲು ಪ್ರಯತ್ನಿಸಿ ವಿಫಲರಾಗಿರುವುದು ಎಲ್ಲ ಇತಿಹಾಸಜ್ಞರಿಗೂ 
ತಿಳಿದ ಸಂಗತಿಯೇ ಆಗಿದೆ. ಆಂಧ್ರದೇಶದಲ್ಲಿ ಆಳಿದ ಕಾಕತೀಯರ ಮೂಲನಿವಾಸದ 
ಬಗೆಗೆ ನೆಲಮಂಗಲದ'ಲಕ್ಷ್ಮೀ"ನಾರಾಯಣರಾಯರು ಹೊಸ ಬೆಳಕನ್ನು ಬೀರಿ ಆಂಧ್ರ 
ಚೆರಿತ್ರಕಾರರಲ್ಲಿ ಆಶ್ಚರ್ಯವನ್ನುಂಟುಮಾಡಿದ್ದಾರೆ. ಶ್ರೀ ಲಕ್ಷ್ಮೀನಾರಾಯಣ 
ರಾಯರು ಭಾರತ ಸರ್ಕಾರದ ವರಿಷ್ಠ ಶಾಸನತಜ್ಞರಾಗಿದ್ದು ನಿವೃತ್ತರಾಗಿದ್ದಾರೆ. 
ಗುಜರಾತಿನವರಲ್ಲ, ಕನ್ನಡದವರು ಎಂದು ತೋರಿಸಿಕೊಟ್ಟ ಕೀರ್ತಿ 
ಧ್ರದೇಶದ ಕಾಕತೀಯರ ಮೂಲನಿವಾಸ ಕರ್ಣಾಟಕದ 
ಗ್ರಾಮ-ಎಂಬ ಹೊಸ ಸಿದ್ಧಾಂತವನ್ನು 


ಚಾಲುಕ್ಯರು 
ಇವರದು. ಈಗ ಇವರು ಆಂ 
ಬೆಳಗಾಂ ಜಿಲ್ಲೆಯ ಕಾಕತಿ ಎಂಬ 
ಮಂಡಿಸಿದ್ದಾರೆ. 


೧೩೬ ಮಾನವಿಕ ಕರ್ಣಾಟಕ 


ಇಕತೀಯ ರಾಜ ಗಣಪತಿಯ ಗರವಪಾಡು ತಾಮ್ರಶಾಸನದಲ್ಲಿ, ಗಣ 
ಪತಿಯ ಪೂರ್ವಜರು ಕಾಕತಿ ಎಂಬಲ್ಲಿ ತಮ್ಮ ರಾಜಧಾನಿಯನ್ನು ಸ್ಥಾಪಿಸಿದ್ದರು 
ಎಂದು ಹೇಳಿದೆ. ಇದುವರೆಗೂ ಈ ಕಾಕತಿಪುರ ಯಾವುದು ಎಂದು ತಿಳಿದಿರಲಿಲ್ಲ. 
ಲಕ್ಷ್ಮೀನಾರಾಯಣರಾಯರ ಸಂಶೋಧನೆಯ ಫಲವಾಗಿ, ಇದು ಬೆಳಗಾವಿಗೆ 
ಆರು ಮೈಲಿ ದೂರದಲ್ಲಿದೆಯೆಂದು ತಿಳಿದುಬಂದಿದೆ. ಅನೇಕ ಪ್ರಾಚೀನ ಶಾಸನ 
ಗಳಲ್ಲಿ ಈ ಗ್ರಾಮದ ಹೆಸರು ಉಲ್ಲೇಖಿತವಾಗಿದೆ. ಜೊತೆಗೆ ಈ ಗ್ರಾಮದಲ್ಲಿ 
ಪ್ರಾಚೀನ ಶಾಸನಗಳು ಮತ್ತು ಅವಶೇಷಗಳು ಇವೆ. ಇದೊಂದು ಪ್ರಾಚೀನ 
ನೆನೆರವಾಗಿದ್ದಿ ತೆಂಬುದು ಇವುಗಳಿಂದ ಸ್ಪಷ್ಟಪಡುತ್ತದೆ. ಆದುದರಿಂದ ಈ ಕಾಕತಿ 
ಪುರವೇ ಕಾಕತೀಯರ ಮೂಲನಿವಾಸವೆಂದು ಲಕ್ಷ್ಮೀನಾರಾಯಣರಾಯರು 
ವಾದಿಸುತ್ತಾರೆ. 

ಕಾಕತೀಯರ ರಾಜಧಾನಿ ಓರಂಗಲ್ಲಿಗೂ, ಅವರ ಹುಟ್ಟೂರಾದ ಕಾಕತಿ 
ಪುರಕ್ಕೂ ಇಷ್ಟೊಂದು ಅಂತರವಿರಲು ಸಾಧ್ಯವೇ ಎಂಬ ಸಂಶಯ ಬರುವುದು 
ಸ್ವಾಭಾವಿಕ. ಆದರೆ ಕಾಕತೀಯರು ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿದ್ದ 
ರೆಂಬುದನ್ನು ನೆನಪಿಗೆ ತಂದುಕೊಳ್ಳಬೇಕು. ಚಾಲುಕ್ಯರ ಸಾಮಂತರಾಗಿದ್ದು 
ಇದೇ ಪ್ರದೇಶದಲ್ಲಿ ಪ್ರವರ್ಧಮಾನಕ್ಕೆ ಬರಲು ಅವಕಾಶವಿಲ್ಲದುದನ್ನು ಗಮನಿಸಿದ 
ಕಾಕತೀಯರು ಓರಂಗಲ್ಲಿನ ಕಡೆಗೆ ಹೋಗಿರಬೇಕು. ಓರಂಗಲ್ಲಿನ ಸಮೀಪದಲ್ಲಿರುವ 
ಅನುಮಕೊಂಡದಲ್ಲಿ ದೊರಕಿರುವ ಕಾಕತೀಯರ ಶಾಸನ ಭಾಗಶಃ ಕನ್ನಡ 
ದಲ್ಲಿರುವುದು ಗಮನಾರ್ಹವಾದ ಸಂಗತಿ. ಅಂದರೆ ಆಂಧ್ರ ದೇಶದಲ್ಲಿ ಪ್ರಬಲ 
ರಾದ ಮೇಲೆ ಅವರು ತೆಲುಗು ಭಾಷೆಯನು 'ಪ್ರೋತ್ಸಾಹಿಸಿದರೆಂಬುದು ವ್ಯಕ್ತವಾಗು 
ತ್ತದೆ. ಒಟ್ಟಿನಲ್ಲಿ ಶ್ರೀ ಲಕ್ಷ್ಮೀೀನಾರಾಯಣರಾಯರ ಈ ಸಂಶೋಧನೆ ಮಹತ್ತ 
PSN 

ಎ. ವಿ. ಎನ್‌ 


ಕದಂಬರ ಒಂದು ಹೊಸ ಶಾಸನ 


ಕರ್ಣಾಟಕದ ಪಾ ಚೀನ ರಾಜಮನೆತನಗಳಲ್ಲೊ ೦ದಾದ ಕದಂಬರ ಮೂಲಪುರುಷ 
ಟಕರ್‌ ಎಂಬುದು ತಾಳಗುಂದ ಮತ್ತು ಚಂದ್ರ ವಳ್ಳಿ ಶಾಸನಗಳಿಂದ 
ಸುವಿದಿತವಾಗಿದೆ. ಆದರೆ ಮಯೂರಶರ್ಮನ ಪೂರ್ವಜರ ಬಗ್ಗೆ ಏನೂ ಈಚಿನ 
ವರೆಗೆ ತಿಳಿದಿರಲಿಲ್ಲ; ಅವರು ಕ್ಷತ್ರಿಯರೇ? ಬ್ರಾಹ್ಮಣರೇ? "ವಕ ಮೊದಲ 
ರಾಜಧಾನಿ ಚವವುಡ. ಎಂಬ ಬಗೆಗೂ ವಾದವಿವಾದಗಳಿದ್ದುವು. ಇತ್ತೀಚೆಗೆ 
ಬನವಾಸಿಯಲ್ಲಿ ನಡೆದ ಉತ್ಸನನದಲ್ಲಿ ದೊರಕಿದ ಒಂದು ಶಾಸನದಿಂದ ಅವರ 
ಮೊದಲರಾಜಧಾನಿ ಬನವಾಸಿಯೇ ಎಂಬುದು ದೃಢಸಟ್ಟಿದೆ (ಪ್ರ ಪ್ರಬುದ್ಧ ಕರ್ಣಾಟಕ, 
ಸಂಪುಟ ೫೨, ಸಂಚಿಕೆ ೧ ಪುಟಗಳು. ೨೫-೨೯). ಬನವಾಸಿಯ ಪರಿಸರದಲ್ಲಿರುವ 


ಮತ್ತು ಪ್ರಾಚೀನ ಬನವಾಸಿಯ ಭಾಗವಾಗಿದ್ದಿರಬಹುದಾದ ಗುಡ್ಡಾ ಪುರ ಎಂಬಲ್ಲಿ 
ಕೆಲವು ತಿಂಗಳುಗಳ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ 
ವಿಭಾಗದ ಡಾ. ಬಾ. ರಾ. ಗೋಪಾಲ್‌ ಬೆಳಕಿಗೆ ತಂದ ರವಿವರ್ಮ ಕದಂಬನ 
ಶಾಸನವೊಂದು ಬಹು ಉಪಯುಕ್ತ ಸಂಗತಿಗಳನ್ನೊಳಗೊಂಡಿದ್ದು ಕದಂಬರ 
ಚರಿತ್ರೆಯ ದೃಷ್ಟಿಯಿಂದ ಮಹತ್ತ್ವ ಪೂರ್ಣವಾದ್ದು. 

ದಾಕ್ಷಿಣಾತ್ಯ ತೆಲುಗು-ಕನ್ನಡ ಲಿಪಿಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ೨೬ ಸಾಲು 
ಗಳನ್ನೊಳಗೊಂಡಿರುವ ಪದ್ಯ-ಗದ್ಯ ಮಯವಾದ ಈ ಶಾಸನ ಮನ್ಮಥನ ಪ್ರಾರ್ಥನಾ 
ಶ್ಲೋಕದಿಂದ ಪ್ರಾರಂಭವಾಗುತ್ತದೆ. ತರುವಾಯ ಅವರ ವಂಶಾವಳಿಯನ್ನು 
ಹೇಳುತ್ತ, ಆ ವಂಶದ ಮೂಲಪುರುಷ ದ್ವಿಜಶ್ರೇಷ್ಠನೂ ವೇದಾಧ್ಯಯನಸಂಪನ್ನನೂ 
ಆದ ವೀರಸೇನನೆಂದೂ ಅವನ ಜ್ಯೇಷ್ಠ ಪುತ್ರ ಬಂಧುಸೇನ ಬ್ರಾಹ್ಮಣ್ಯವನ್ನು ತ್ಯಜಿಸಿ 
ಕ್ಷತ್ರಿಯ ಧರ್ಮವನ್ನ ವಲಂಬಿಸಿದನೆಂದೂ ತಿಳಿಸುತ್ತದೆ. ಬಂಧುಸೇನನ ಪುತ್ರನೇ 
ಮಯೂರಶರ್ಮ ಅಥವಾ ಮಯೂರವರ್ಮ. ಇದರಿಂದ ಮೂಲತಃ ಕದಂಬರು 
ಬ್ರಾಹ್ಮಣರಾಗಿದ್ದು ತದನಂತರ ಕ್ಷತ್ರಿಯರಾದನರೆಂಬುದು ಶ್ರುತವಾಗುತ್ತದೆ. 
ತರುವಾಯ ಮಯೂರವರ್ಮನ ಅನಂತರದ ರಾಜರನ್ನು ಸೂಚಿಸಿ, ಶಾಸನಕರ್ತ 

ಇದ `ಕಪಿವರ್ಮ ಮನ್ಮಹನಿಗೆ ಕಟ್ಟಿಸಿದ ದೇವಾಲಯ ಮತ್ತು ಆ ಸಂದರ್ಭದಲ್ಲಿ 
ಪ್ರಾರಂಭಿಸಿದ ಮನ್ಮಥೋತ್ಸವಗಳನ್ನು ಪ್ರಸ್ತಾಪಿಸುತ್ತದೆ. ಕರ್ಣಾಟಕದಲ್ಲಾಗಲಿ 

ಇರತದ ಇತರ ಭಾಗಗಳಲ್ಲಾಗಲಿ ಮನ್ಮಥನಿಗೆ ಪ್ರತ್ಯೇಕ ದೇವಾಲಯ ನಿರ್ಮಿಸು 
ವುದು ಅಪೂರ್ವವಾಗಿದ್ದು, ಇದೊಂದು ಗಮನಾರ್ಹ ವಿಷಯವಾಗಿದೆ. ಮಂದಿರದಲ್ಲಿ 
ಪೂಜಾಕಾರ್ಯಗಳನ್ನು ನಡೆಸಲು ದೊರೆ ಕೆಲವು ಬ್ರಹ್ಮಧೇಯಗಳನ್ನು ಕೊಂಡು 
ಕೊಂಡು, ಅವನ್ನೂ ಇನ್ನಿತರ ಗ್ರಾಮಗಳನ್ನೂ ನೀರಾವರಿಸಹಿತವಾದ ಜಮಿಸಾನು 
ಗಳನ್ನೂ ದತ್ತಿಬಿಟ್ಟುದಾಗಿ ಶಾಸನ ತಿಳಿಸುತ್ತಥೆ. ಇದಲ್ಲದೆ ಶಾಸನದಲ್ಲಿ ಅರಮನೆ, 
ಅಂತಃಪುರ ಮತ್ತಿತರ ದೇವಾಲಯಗಳ ನಿವೇಶನಗಳನ್ನೂ ಸೂಚಿಸಿರುವುದಾಗಿ ಡಾ. 
ಗೋಪಾಲ್‌ ಹೇಳಿದ್ದಾರೆ. 

ಈ ರೀತಿಯಾಗಿ ಈ ಶಾಸನ ಕದಂಬ ವಂಶದ ಮೂಲಪುರುಷರ ಬಗ್ಗೆ 
ಮಾಹಿತಿಗಳನ್ನೂ ಅಪೂರ್ವವಾದ ಮನ್ಮಥ ದೇವಾಲಯದ ನಿರ್ಮಾಣ ಸಂಗತಿ 
ಯನ್ನೂ ತಿಳಿಸುವುದರೆಂದ ಇದೊಂದು ಮುಖ್ಯ ಐತಿಹಾಸಿಕ ದಾಖಲೆ. 

_ ಬಿ. ಕೆ. ಗುರುರಾಜರಾವ್‌ 


ಪಲ್ಲವರ ಇತಿಹಾಸದ ಮೇಲೆ ಹೊಸ ಬೆಳಕು 

ತಮಿಳುನಾಡು ಸರ್ಕಾರದ ಪ್ರಾಚ್ಯಸಂಶೋಧನ ಇಲಾಖೆಯವರು ಈಚೆಗೆ ಉತ್ತರ 

ಆರ್ಕಾಟ್‌ ಜಿಲ್ಲೆಯ ಚಂಗಂ ತಾಲ್ಲೂಕಿನಲ್ಲಿ ಕಂಡುಹಿಡಿದಿರುವ ಶಾಸನಗಳಿಂದೊಡ 
ಸ ಚ ಸ i 92 — 

ಗೂಡಿದ ೧೪ ವೀರಗಲ್ಲುಗಳು ಐತಿಹಾಸಿಕ ಮಹತ್ತ್ವ್ವದವಾಗಿನೆ. ಅನಂತರಕಾಲೀನ 


೧೩೮ ಮಾನವಿಕ ಕರ್ಣಾಟಕ 


ಪಲ್ಲವ ವಂಶದ ಮೊದಲ ದೊರೆ ೧ನೆಯ ಮಹೇಂದ್ರವರ್ಮ, ಇವನ ಮಗ ೧ನೆಯ 
ನರಸಿಂಹವರ್ಮ, ೨ನೆಯ ನಂದಿವರ್ಮ ಮತ್ತು ಪಲ್ಲವರ ಕೊನೆಯ ದೊರೆಗಳ 
ರ್ಲೊಬ್ಬನಾದ ಕಂಪವರ್ಮ ಇವರ ಆಳ್ವಿಕೆಯ ಕಾಲಕ್ಕೆ ಈ ವೀರಗಲ್ಲುಗಳು 
ಸೇರುತ್ತವೆ. ಒಂದು ವೀರಗಲ್ಲು ಜೋಳ ೧ನೆಯ ಪರಾಂತಕನ ಕಾಲದ್ದು. 

ಈ ವರೆಗೆ ವಿದ್ವಾಂಸರಿಗೆ ತಿಳಿದಿರುವಂತೆ ಪಲ್ಲವ ಮಹೇಂದ್ರವರ್ಮ ಕ್ರಿ.ಶ. 
೬೦೦-೬೩೦ರ ಮಧ್ಯೆ ರಾಜ್ಯವಾಳುತ್ತಿದ್ದ. ಇವನು ಬಾದಾಮಿ ಚಾಳುಕ್ಯರಲ್ಲಿ 
ಪ್ರಸಿದ್ಧನಾದ ೨ನೆಯ ಪುಲಿಕೇಶಿಯ ಹಿರಿಯ ಸಮಕಾಲೀನ ಮತ್ತು ಅವರಿಬ್ಬರ 
ನಡುವೆ ಹಲವು ಯುದ್ಧಗಳು ನಡೆದು ಮಹೇಂದ್ರ ಪಲ್ಲವ ಅವುಗಳಲ್ಲಿ ಸೋತಂತೆ 
ಅಥವಾ ಕಷ್ಟನಷ್ಟಗಳಿಗೀಡಾದಂತೆ ಇತಿಹಾಸಕ್ಕೆ ತಿಳಿದುಬಂದಿದೆ. ೬೩೦ರ 
ಸುಮಾರಿನಲ್ಲಿ ಮಹೇಂದ್ರವರ್ಮನ ಆಳ್ವಿಕೆಯ ಕಾಲವನ್ನು ಹೇಳಲಾಗಿದ್ದು 
ಕ್ರಮವಾಗಿ ೫೪, ೫೮ ಮತ್ತು ೫೦ನೆಯ ವರ್ಷಗಳನ್ನು ಉಲ್ಲೇಖಿಸಲಾಗಿದೆಯೆಂದು 
ಆ ಇಲಾಖೆಯ ನಿರ್ದೇಶಕ ಆರ್‌. ನಾಗಸ್ವಾಮಿಯವರು ಅಭಿಪ್ರಾಯಪಟ್ಟಿದ್ದಾರೆ. 
ಈ ಅಭಿಪ್ರಾಯವೇನಾದರೂ ಸರಿಯಿದ್ದಲ್ಲಿ ಪಲ್ಲವ ರಾಜವಂಶದ ಕಾಲನಿರ್ದೇಶ 
ಬಹಳ ವ್ಯತ್ಯಸ್ತಗೊಳ್ಳುತ್ತದೆ. ಮಹೇಂದ್ರವರ್ಮನ ತರುವಾಯ ೧ನೆಯ ನರಸಿಂಹ 
ವರ್ಮ ಸಿಂಹಾಸನಕ್ಕೆ ಬಂದುದು ೬೩೦ರಲ್ಲಿ. ಇದನ್ನು ಎಲ್ಲ ಇತಿಹಾಸಕಾರರೂ 
ಒಪ್ಪುತ್ತಾರೆ. ಆ ವೇಳೆಗೆ ಮಹೇಂದ್ರವರ್ಮ ಕೊನೆಯ ಪಕ್ಷ ೫೮ ವರ್ಷಗಳ 
ವರೆಗಾದರೂ ಆಳಿರಬೇಕು ಮತ್ತು ಹಾಗೆಂದಾಗ ಅವನು ಸಿಂಹಾಸನಕ್ಕೆ ಬಂದುದು 
೬೦೦ರಲ್ಲಲ್ಲ, ೫೭೨ಕ್ಕೂ ಮೊದಲು. ಇದರಿಂದ ಮಹೇಂದ್ರವರ್ಮನ ತಂದೆ ಸಿಂಹ 
ವಿಷ್ಣು (ಈಗಿನಂತೆ ೫೮೦-೬೦೦ರಲ್ಲಿ ಅಧಿಕಾರದಲ್ಲಿದ್ದಿರಬೇಕು) ಮತ್ತು ಅವನ 
ತಂದೆ ಸಿಂಹೆವರ್ಮ (ಈಗಿನಂತೆ ೫೬೦-೫೮೦ರಲ್ಲಿ ಅಧಿಕಾರದಲ್ಲಿದ್ದಿರಬೇಕು) 
ಅವರ ಆಳ್ವಿಕೆ ಇನ್ನೂ ಹಿಂದಕ್ಕೆ ಹೋಗಬೇಕಾಗುತ್ತದೆ. 

೧ನೆಯ ನರಸಿಂಹವರ್ಮ ಮಾಮಲ್ಲನ ಆಳ್ವಿಕೆಯ ಕಾಲದ ಬಗೆಗೂ ಈ 
ಶಾಸನಗಳಲ್ಲೊಂದು ಹೊಸ ಬೆಳಕನ್ನು ಚೆಲ್ಲುತ್ತದೆ. ಈಗಿನಂತೆ ಅವನು ೬೩೦ರಿಂದ 
೬೬೮ರ ವರೆಗೆ ಆಳುತ್ತಿದ್ದ. ಅಂದರೆ ಅವನ ಆಳ್ವಿಕೆಯ ಅವಧಿ ೩೮ ವರ್ಷಕಾಲ. 
ಆದರೆ ಸಾತನೂರಿನ ಬಳಿ ದೊರಕಿದ ಈ ಶಾಸನಗಳಲ್ಲೊಂದರ ಪ್ರಕಾರ ಕುಮಾರ 
ಮಂಗಲ ವುಂಡನ್‌ ಎಂಬ ವೀರ, ನರಸಿಂಹವರ್ಮನ ಆಳ್ವಿಕೆಯ ೫೦ನೆಯ ವರ್ಷ 
ದಲ್ಲಿ ಕಾಳಗವೊಂದರಲ್ಲಿ ಮೃತನಾದನೆಂದು ತಿಳಿಸುತ್ತದೆ. ಹಾಗಾದಲ್ಲಿ ನರಸಿಂಹ 
ವರ್ಮನ ಆಳ್ವಿಕೆ ೩೮ ವರ್ಷ ಮಾತ್ರವಲ್ಲ, ಕೊನೆಯ ಪಕ್ಷ ೫೦ ವರ್ಷಗಳಷ್ಟಾದರೂ 
ಇದ್ದಿರಬೇಕು. ಉಳಿದ ಶಾಸನಗಳಲ್ಲಿ ತತ್ಕಾಲದ ಕೆಲವು ವೀರರು ಶತ್ರುಗಳ ವಿರುದ್ಧ 
ಹೋರಾಡಿ ಮಡಿದ ಘಟನೆಗಳನ್ನು ತಿಳಿಸುತ್ತದೆ. 

ದಕ್ಷಿಣ ಭಾರತದ ಇತಿಹಾಸದ ಮೊದಲ ರಾಜವಂಶಗಳಲ್ಲೊಂದಾದ ಪಲ್ಲವ 
ಮನೆತನದ ಕಾಲನಿರ್ದೇಶನದ ಬಗ್ಗೆ ವೀರಗಲ್ಲುಗಳ ಮೇಲಿನ ಈ ಶಾಸನಗಳು 


ವಸ್ತು ಕೋಶ ೧೩೯ 


ಬಹಳ ಮಹತ್ತ್ವದವಾಗಿವೆ. ಅವುಗಳ ವಿಷಯದಲ್ಲಿ ಹೆಚ್ಚಿನ ಅಧ್ಯಯನ ನಡೆಸಿ 


ಫಲಿತಾಂಶಗಳು ಶೀಘ್ರವಾಗಿ ಪ್ರಕಟವಾದರೆ ಇತಿಹಾಸಜ್ಜರಿಗೆ ಹೆಚ್ಚು ಪ್ರಯೋಜನ 
ವಾದೀತು. 


—ಬಿ. ಕೆ. ಗುರುರಾಜರಾವ್‌ 


ಮೂರನೆಯ ಜಾನಪದ ಸಮ್ಮೇಳನ 


ಕೆಲಸಕ್ಕೆ ಬಾರದ ವಸ್ತುವೆಂದು ದೂರ ಎಸೆದಿದ್ದ ಕಲ್ಲೇ ಮನೆಯ ಮೂಲೆ 
ಗಲ್ಲಾಯಿತು” ಎಂದು ಒಂದು ನುಡಿಯಿದೆ.. ಈ ನುಡಿಯ ಸಾರ್ಥಕ್ಯವನ್ನು 
ದಿನಾಂಕ ೨೭-೧೦-೭೧ರ ಸಂಜೆ ೫ ರಿಂದ ೨೯-೧೦-೭೧ರ ನಡುರಾತ್ರಿಯ ವರೆಗೆ 
ಮಂಡ್ಯ ಜಿಲ್ಲೆಯ "“ ಸಿರಿಯಲ್ಲಿ ಕಳೆ, ಕಲೆಯಲ್ಲಿ ಬೆಲೆ”ಯನ್ನು ಮೈಗೂಡಿಸಿಕೊಂಡಿ 
ರುವ, ನಾಗಮಂಗಲದಲ್ಲಿ ನಡೆದ “ ಅಖಿಲ ಕರ್ನಾಟಕ ಮೂರನೆಯ ಜಾನಪದ 
ಸಮ್ಮೇಳನದಲ್ಲಿ ಕಾಣಬಹುದಾಗಿತ್ತು. 

೨೭-೧೦-೭೧ರ ಸಂಜೆ ೫ಕ್ಕೆ ನಾಗಮಂಗಲದಲ್ಲಿ ಕೊಂಬುಕಹಳೆಗಳ ಧ್ವನಿ; 
ಡೊಳ್ಳಿನ ನಾದಮಯ ಹೊಡೆತ; ವೀರಗಾಸೆಯವರ ಆಕರ್ಷಕ ನೃತ್ಯ ; ನಂದಿ 
ಕೋಲಿನವರ ಮೋಹಕ ಕುಣಿತ, ಕಡಬಡ್ಡರ (ಗೊರವರ) ಆವೇಶದ ಮೆರೆತ- 
ಇವೇ ಇತ್ಯಾದಿಗಳು ಆ ಊರಿನ ಮತ್ತು ಹೊರಗಿನಿಂದ ಬಂದ ಜನಸ್ತೋಮವನ್ನು 
ಆಕರ್ಷಿಸಿತ್ತು. ಅಂದು “ ಜಾನಪದ ಮಹಾಯಾತ್ರಿ”, ಸಮ್ಮೇಳನಾಧ್ಯಕ್ಷ 
ಶ್ರೀ ಬೆಟಗೇರಿ ಕೃಷ್ಣಶರ್ಮ ಮತ್ತು ಸಮ್ಮೇಳನದ ಉದ್ಭಾಟಕ ರಸಖುಹಿ ಕುವೆಂಪು 
ಅವರ ಹರ್ಷಚಿತ್ರ ಮೆರವಣಿಗೆ ಸಾಗಿತು. ಸಹಸ್ರಾರು ಜನ ಕನ್ನಡದ ಆಚಾರ್ಯ 
ಬಿ.ಎಂ.ಶ್ರೀ. ಮಂಟಪದಿಂದ ಹೊರಟ ಮೆರವಣಿಗೆಯನ್ನು ಕುತೂಹಲಭರಿತರಾಗಿ 
ನೋಡಿದರು. ಮೆರವಣಿಗೆ ಸುಮಾರು ಒಂದೂಕಾಲು ಫರ್ಲಾಂಗ್‌ ದೂರದಲ್ಲಿದ್ದ 
ಜಾನಪದ ಹಿತಾಸಕ್ತ ಶ್ರೀ ಚಂದ್ರಶೇಖರನಾಥ ಅವರ ನೆನನಿನಾರ್ಥವಾಗಿ ಕಟ್ಟಿದ್ದ 
ಮಂಟಪವನ್ನು ತಲುಪಿದಾಗ ಕೊಂಬುಕಹಳೆಗಳು ಮತ್ತೊಮ್ಮೆ ಜಾನಪದ 
ಮಹತ್ತ್ವ್ವವನ್ನು ಸಾರಿ ಸಾರಿ ಜನತೆಗೆ ಹೇಳಿದುವು. 

ಸಂಜೆ ೫-೩೦ಕ್ಕೆ  ಜಯಭಾರತ ಜನನಿಯ ತನುಜಾತೆ....”ಯ ಪ್ರಾರ್ಥನೆ 
ಯಿಂದ ಸಾವಿರಾರು ಜನರಿದ್ದ ಬೃಹತ್‌ ಜಾನಪದ ಸಜಿ ಆರಂಭವಾಯಿತು. 
“ ಗುರುಸ್ವಾಮಿ ಪಾದವೋ ರಾಮ ಹೋ ರಾಮ, ಮಹಾಸ್ವಾಮಿ ಪಾದವೋ ರಾಮ 
ಹೋ ರಾಮ ....' ಎಂಬ ಸ್ತುತಿಗೀತೆಯನ್ನು ಹಾಡುವುದರ ಮೂಲಕ “ ಬೀದಿಯ 
ಭಿಕಾರಿ ಹೆಳವರು” ತಮಗೂ ಶ್ರಾವ್ಯವಾಗಿ ಹಾಡುವ ವ್ಯಕ್ತಿತ್ವ ಉಂಟು 
ಎಂಬುದನ್ನು ಜನತೆಗೆ ತೋರಿಸಿದರು. 

ಜಾನಪದ ಹಿತಚಿಂತಕ ಶ್ರೀ ಎಚ್‌. ಎಲ್‌. ನಾಗೇಗೌಡರು ನೆರೆದಿದ್ದ 
ಬೃಹತ್‌ ಸಭೆಯನ್ನು ಸ್ವಾಗತಿಸುತ್ತ ಅಚ್ಚಗನ್ನಡಕ್ಕೆ ಹೆಸರಾದ ನಾಗಮಂಗಲದ 


೧೪೦ ಮಾನವಿಕ ಕರ್ಹಾಟಕ 


ವೈಶಿಷ್ಟ್ಯವನ್ನು ತಿಳಿಸಿ “ ಶರಾವತಿಯ ಕಾರ್ಯ ಹತ್ತು ವರ್ಷ ತಡವಾದರೆ ಅಷ್ಟೇನೂ 
ನಷ್ಟವಿಲ್ಲ; ಆದರೆ ಜಾನಪದ ಹಾಳಾದರೆ ಅದು ಜನಸಂಸ್ಕೃತಿಯ ನಿಧನ” ಎಂದು 
ಎಚ್ಚರಿಸಿದರು. 

ನೆನಪಿನ ಸಂಚಿಕೆಯ ಪರವಾಗಿ ಮಾತನಾಡಿದ ಪ್ರಸಿದ್ಧ ಜಾನಪದ ವಿದ್ವಾಂಸ 
ಡಾ. ಹಾ. ಮಾ. ನಾಯಕರು ಪಾತ್ರದಲ್ಲಿ ಚಿಕ್ಕದಾದರೂ ಸೂತ್ರದಲ್ಲಿ ಹಿರಿದಾಗಿರುವ 
“ ಚುಂಚನಗಿರಿ”ಯ ವೈಶಿಷ್ಟ್ಯವನ್ನು ತಿಳಿಸಿ, ಜಾನಪದದ ಎಲ್ಲ ಪ್ರಕಾರಗಳ 
ಸಂಗ್ರಹ ತ್ವರಿತದಲ್ಲಿ ಆಗಬೇಕೆಂದು ಆಶಿಸಿದರು. 

ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಶ್ರೀ ಜಿ. ನಾರಾಯಣ ಅವರು 
ಅನಿವಾರ್ಯವಾಗಿ ಬರಲಾಗದಿದ್ದ ಕಾರಣ, ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷ 
ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಶ್ರೀ ದೇ. ಜವರೇಗೌಡರು ನೆನಪಿನ 
ಹೊತ್ತಿಗೆ “ ಚುಂಚನಗಿರಿ ”ಯನ್ನು ಬಿಡುಗಡೆ ಮಾಡಿ, ಜಾನಪದ ಸಂಗ್ರಹದ ಕಡೆ 
ಗಮನ ಹರಿಸಬೇಕೆಂದು ಕಳಕಳಿಯಿಂದ ಕನ್ನಡ ಜನತೆಯನ್ನು ಬಿನ್ನ ವಿಸಿಕೊಂಡರು. 

ಶ್ರೀ ಗೊ. ರು. ಚನ್ನಬಸಪ್ಪನವರು ಸಮ್ಮೇಳನಕ್ಕೆ ಯಶಸ್ಸು ಕೋರಿ 
ಬಂದಿದ್ದ ಸಂದೇಶಗಳನ್ನು ಓದಿದರು. 

ಮೂರನೆಯ ಜಾನಪದ ಸಮ್ಮೇಳನವನ್ನು ಉದ್ಭಾಟಸುತ್ತ ಶ್ರೀ ಕುವೆಂಪು 
ಅವರು ಜಾನಪದದ ಸಂಗ್ರಹ, ಅಧ್ಯಯನ ಇವುಗಳ ಆವಶ್ಯಕತೆಯನ್ನು ವಿವರಿಸಿ 
ಯಾವುದೇ ಸಂಗತಿಯಾಗಲಿ ಅದನ್ನು ವೈಜ್ಞಾನಿಕ ಹಾಗೂ ವೈಚಾರಿಕ ಮಟ್ಟದಿಂದ 
ಅಳೆದು, ಆಮೇಲೆ ಅದನ್ನು ಸ್ವೀಕರಿಸಬೇಕೆಂದು ತಿಳಿಸಿದರು. ಜಾನನದವನ್ನೂ 
ವೈಚಾರಿಕ ವೈಜ್ಞಾನಿಕ ದೃಷ್ಟಿಗಳಿಂದ ಜರಡಿ ಹಿಡಿದು--ಜಳ್ಳನ್ನು ತೂರಿ 
ಗಟ್ಟಿಯನ್ನು ಗಿಟ್ಟಿ ಸಬೇಕೆಂದು ಜಾನಪದ ಹಿತಚಿಂತಕರಿಗೆ ಒಂದು “ ನೂತನ 
ದೃಷ್ಟಿ ಯನ್ನು ತೋರಿಸಿದರು. 

ಜಾನಪದ ಸಮ್ಮೇಳನದ ಅಧ್ಯಕ್ಷ ಶ್ರೀ ಜೆಟಗೇರಿ ಕೃಷ್ಣಶರ್ಮ ಅವರು ತಮ್ಮ 
ಲಿಖಿತ ಭಾಷಣ ಮಾಡುತ್ತ “ ಜಾನಪದ ಕರ್ನಾಟಕದಷ್ಟೇ ದೊಡ್ಡದು, ಅಷ್ಟೇಕೆ 
ಅದಕ್ಕೂ ದೊಡ್ಡದು” ಎಂದು ತಿಳಿಸಿ ಅವಿರತ ಅವಿನಾಶಿಯಾದ ಜಾನಪದದ 
ಸಂಗ್ರಹ, ಅಧ್ಯಯನದತ್ತ ದೃಷ್ಟಿ ಹರಿಸಬೇಕೆಂದರು. ಶ್ರೀಯುತರು ಮುಂದುವರೆದು 
ಕನ್ನ ಡದಲ್ಲಿ ಶಿಶುಪ್ರಾಸ ಪ್ರಕಾರವು ಅಷ್ಟಾಗಿ ಸಂಗ್ರಹವಾಗಿಲ್ಲವೆಂದೂ ಆ 
ಕ್ಷೇತ್ರ ಇನ್ನೂ ಬರಡು ನೆಲವಾಗಿಜೆಯೆಂದರು. ಆ ಕಾರಣದಿಂದಾಗಿ ಆದಷ್ಟು 
ಬೇಗ ಸಂಗ್ರಹಕಾರ್ಯ ನಡೆಸಬೇಕೆಂದು ಜಾನಪದ ಸಂಗ್ರಹಕಾರರಿಗೆ ವಿನಂತಿಸಿ 
ಕೊಂಡರು. 

ಶ್ರೀ ಕೆ. ಸಿಂಗಾರಿಗೌಡರು ವಂದನಾರ್ಪಣೆ ಮಾಡಿದರು. ಸಭೆ ರಾತ್ರಿ ೯ಕ್ಕೆ 
ಮುಗಿಯಿತು. ಅನಂತರ ಊಟಕ್ಕಾಗಿ ಸ್ವಲ್ಪ ಹೊತ್ತು ಬಿಡುವು ಕೊಟ್ಟು ಜನಪದ 
ಕಲಾಮೇಳ ಆರಂಭವಾಯಿತು. 


ವಸ್ತು ನೋಶ ೧೪೧ 


ದಿನಾಂಕ ೨೮-೧೦-೭೧ ಮತ್ತು 3೯-೧೦-೭೧ ಈ ಎರಡು ದಿನಗಳಲ್ಲಿ 
“ ಜಾನಸದ ವಿಚಾರಗೋಷ್ಠಿ, ಜನಪದ ಸಾಹಿತ ಗೋಷ್ಠಿ, ಹಾಗೂ ಜನಪದ 
ಕಲಾಗೋಷ್ಠಿ ”- ಈ ಮೂರು ಗೋಷ್ಠಿಗಳು ind ಬೆಳಗ್ಗೆ, ಸಂಜೆ ಹಾಗೂ 
ಮರುದಿನ ಬೆಳಗ್ಗೆ ನಡೆದವು. ನಿಚಾರಗೋಸಿ ಗಳಲ್ಲಿ ಪ್ರಮುಖ ವಿದ್ವಾಂಸರುಗಳು 
ತಮ ತಮ್ಮ ಪ್ರಬಂಧಗಳನ್ನು ಓದಿದರು. ಸುಮಾರು ಹದಿನೆಂಟು ಜನ ವಿದ್ವಾಂಸರು 
ಬೇಕ" ಬೇರೆ ಪ್ರಬಂಧಗಳನ್ನು ಓದಿದರು. ಮೇಲಿನ ಮೂರು ಗೋಷ್ಠಿ ಗಳಿಗೂ 
ಕ್ರಮವಾಗಿ ಶ್ರೀ ಗೊರೂರು ರಾಮಸ್ವಾ ಮಿ ಅಯ್ಯಂಗಾರ್‌, ಶ್ರೀ ಸಿ. ಫಿ ಕೃಷ್ಣ 
ಬಾರ್‌ ಹಾಗೂ ಡಾ. ಎಂ. ಇ SS ಅಧ್ಯಕ್ಷರಾಗಿದ್ದ ರು. ಬಿಜಾ 
ಗೋಷ್ಠಿಯಲ್ಲಿ ಮಂಡಿಸಿದ ಪ್ರಬಂಧಗಳೆಲ್ಲವೂ ವಿಚಾರಪರಿಪ್ಲುತವಾಗಿಯೂ 
ಸಂಶೋಧನಾತ್ಮಕವಾಗಿಯೂ ಇದ್ದುವು. 

ದಿ. ೨೮-೧೦-೭೧ರಂದು “ ಜಾನಪದ ಸಮ್ಮೇಳನ "ದ ಒಂದು ವಿಶೇಷ 
ಕಾರ್ಯಕ್ರಮ. ಅಂದು ಸಂಜೆ ೫-೩೦ಕ್ಕೆ ಶ್ರೀ ಎಚ್‌. ಎಲ್‌. ನಾಗೇಗೌಡರ 
ಅಧ್ಯಕ್ಷತೆಯಲ್ಲಿ ಲ್ಲಿ “ಗೊರವರ ಡುಂಡುಚಿ”ಗಳಾದ ಕರಪಾಲ ಸಿದ ಯ್ಯ, ವೆಂಕಟ 
ಶಾಮಯ್ಯ, ಶರಣಯ್ಯ ಷಡಕ್ಷರಯ್ಯ ಹಿರೇಮಠ, ಮಂಜುಪಂಬದ, ಮಳವಳ್ಳಿ 
ರಾಚಯ್ಯ, ಚೌಡಿಕೆ ಎಲ್ಲಯ್ಯ, ಕೃಷ್ಣ ಹಾಸ್ಯಗಾರ, ಸಂಪತ್‌ ಭಾಗವತ, ಎಲಿಸವ್ವ 
ಮತ್ತು ಸೋಬಾನೆ ಚಿಕ್ಕಮ್ಮ ಈ” ಜನಸದ ಕಲಾವಿದರ ಸ ಸನ್ಮಾನ ಡಿಯ 
ಅಧ್ಯಕ್ಷ ಶ್ರಿ ಶ್ರೀ ನಾಗೇಗೌಡರು ಗದ್ಗದಕಂಠಿತರಾಗಿ ಜನನದ ಕಲಾವಿದರನ್ನು ಉಳಿಸಿ 
ಎಂದು ಜನತೆಯಲ್ಲಿ ಮನವಿಮಾಡಿಕೊಂಡರು. ಇದಕ್ಕೆ ಮುನ್ನ ಈ ಜನಪದ 
ಕಲಾವಿದರ ಸನ್ಮಾನ ಸಮಾರಂಭದ ಉದ್ದೇಶವನ್ನು ಶ್ರೀಯುತ ಕೆ. ಟ. ವೀರಪ್ಪ 
ನವರು ವಿವರಿಸಿದರು. ಇಲ್ಲಿಯ ವರೆಗೂ ನಾವು ಕನಿಗಳನ್ನು ಸನ್ಮಾನಿಸಿದ್ದೇವೆ; 
ಆದರೆ ಜನಸದ ಕಲಾವಿದರನ್ನು ಗೌರವಿಸಿದ ಚಿಹ್ನೆ ಎಲ್ಲಿಯೂ ಕಂಡುಬರುವುದಿಲ್ಲ. 
ನಾವು ಇಂದು ಗೌರವಿಸುತ್ತಿರುವುದು ಕೇವಲ ಹತ್ತು ಜನರನ್ನು ಮಾತ್ರ, ಆದರೆ 
ಇಂತಹ ಸಾವಿರಾರು ಜನ ನಮ್ಮಲ್ಲಿದ್ದಾರೆ. ಈ ಸಮಾರಾಟ | ಔಚಿತ ವನ್ನ ರಿತು 
ಜನತೆ ಕಲಾವಿದರನ್ನು ಗೌರವಿಸಬೇಕು ಎಂದು ಅಂತಃಕರಣ ತುಂಬಿ ಹೇಳಿದರು. 
ಅಲ್ಲದೆ ಶ್ರೀಯುತರಾದ ಮಾದಪ್ಪಗೌಡರು ಕಲಾವಿದರನ್ನು ಅಭಿನಂದಿಸಿದರು. 

, ಬೆಸಗರಹಳ್ಳಿ ರಾಮಣ್ಣ ಸಷ ವಂದನಾರ್ಪಣೆ ಮಾಡಿದರು. 

ಆ. ಜಾನಪದ ಸಮೆ ಳನ ಕೇವಲ ಭಾಷಣಗಳ ವರದಿಯಾಗದೆ ಅದು 
ಕ್ರಿಯಾತ್ಮಕವಾಗಿಯೂ ಇದ್ದಿತು. ಪ್ರತಿದಿನ ರಾತ್ರಿಯೂ ವಿನಿಧ ಜನಪದ 
ಕಲಾವಿದರಿಂದ ಅನೇಕ ಬಗೆಯ ಕಲಾಮೇಳಗಳು ನಿರ್ಪಟ್ಟಿ ದ್ಹುವು. ಯಕ್ಷಗಾನಗಳು 
ಗೊಂಬೆಯಾಟಗಳು, ತೊಗಲುಗೊಂಬೆಯಾಟಗಳು, ಕುಣಿತಗಳು, ನೃತ್ಯಗಳು, 
ಗೀತೆಗಳು ಇಂತಹ ಹತ್ತಾರು ಪ್ರಕಾರಗಳು ಜನಮನಸ್ಸನ್ನು ಅರ್ಧರಾತ್ರಿಯ 
ವರೆಗೂ ಸೆರೆ ಹಿಡಿಯುತ್ತಿತ್ತು. ಜನಸದ ಕಲಾವಿದರಲ್ಲಿ ಹುದುಗಿರುವ ಸುಪ್ತ ಪ್ರತಿಭೆ 


೧೪೨ ಮಾನವಿಕ ಕರ್ಣಾಟಕ 


ಯನ್ನು ಕಂಡು ಜನತೆ ದಿಗ್ಬಾ )ಂತಿ ಹೊಂದಿತು. “ ಜನಪದ ಕಲಾಮೇಳ ”ದ 
ಯಶಸ್ಸೆಲ್ಲ ಸಲ್ಲಬೇಕಾದದ್ದು ಕೇವಲ ಇಬ್ಬರಿಗೇ. ಶ್ರೀಯುತ ಪಿ. ಆರ್‌. 
ತಿಪ್ಪೇಸ್ವಾಮಿಯವರು ತಮ್ಮ ಜೀವನವನ್ನೆ ಜನಪದ ಕಲೆಗಳಿಗಾಗಿ ಮುಡಿಪಿಟ್ಟಿರುವ 
ಸ್ಪಷ್ಟ ಅಂಶ ಅಲ್ಲಿ ಎದ್ದುತೋರುತ್ತಿತ್ತು. ಅಲ್ಲದೆ ಶ್ರೀಯುತ ಗೊ. ರು. ಚನ್ನ ಬಸಪ್ಪ 
ನವರು ಕಲಾಮೇಳದ ಯಶಸ್ಸಿಗಾಗಿ ದುಡಿದರು. 

ಉತ್ಸಾಹಿ ಕನ್ನಡಿಗ ಶ್ರೀ ಬಾಳಪ್ಪ ಹುಕ್ಕೇರಿಯವರು ಆಗಾಗ್ಗೆ--ಕೆಲವೊಮ್ಮೆ 
ದೀರ್ಫಕಾಲ--ಕನ್ನಡ ಕವಿತೆಗಳನ್ನು ಹಾಡುತ್ತ ಜನರನ್ನು ತಣಿಸುತ್ತಿದ್ದರು. ಅಲ್ಲದೆ 
ಶ್ರೀಡಿ. ಓ. ಚಂದ್ರಶೇಖರ, ಶ್ರಿ ಕೆ. ಆರ್‌. ಲಿಂಗಪ್ಪ ಇವರುಗಳೂ ಜನಪದ 
ಗೀತೆಗಳನ್ನು ಹಾಡಿದರು, ಶ್ರೀಯುತ ಸಿ. ಜಿ. ಪುರುಷೋತ್ತಮ ಅವರು ಕೆಲವು 
ಜನಪದ ಗೀತೆಗಳನ್ನು ಸಂಸ್ಕೃತಕ್ಕೆ ತರ್ಜುಮೆಮಾಡಿ, ಅವನ್ನು ಹಾಡಿದರು. 
ಒಟ್ಟಿ ನಲ್ಲಿ ಕಲಾಮೇಳ ಯಶಸ್ವಿಯಾಗಿ ನೆರವೇರಿತು. 

ದಿ. ೨೯-೧೦-೭೧ರಂದು ಮುಕ್ತಾಯ ಸಮಾರಂಭ. ಆ ದಿನ ಮಧ್ಯಾಹ್ನೆ 
ಪ್ರತಿನಿಧಿಗಳ ಒಂದು ಸಭೆ ಸೇರಿ ಕೆಲವಾರು ಪ್ರಮುಖ ನಿರ್ಣಯಗಳನ್ನು ಮಾಡಿದರು. 
ಅಂದಿನ ಸಂಜೆಯ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತ ಶ್ರೀಯುತ ಹ. ಕ. 
ರಾಜೇಗೌಡರು, ಸಂಪೂರ್ಣ ಸಹಕಾರ ನೀಡಿದ ನಾಗಮಂಗಲದ ಜನತೆಯನ್ನು 
ವಂದಿಸಿದರು. ಅಲ್ಲದೆ, ರಾಜ್ಯ ವಯಸ್ಸರ ಶಿಕ್ಷಣ ಸಮಿತಿ ಅಧ್ಯಕ್ಷ ಶ್ರೀ ಪಿ. ಎನ್‌. 
ಜವರಪ್ಪಗೌಡರು ಕಲಾವಿದರಿಗೆ ಪ್ರಶಸ್ತಿಪತ್ರ ವಿತರಣೆ ಮಾಡಿದರು. ಶ್ರೀ ಕೆ. ವಿ. 
ಶಂಕರಗೌಡರು ಮುಕ್ತಾಯ ಭಾಷಣವನ್ನು ಮಾಡುತ್ತ ಜಾನಪದ ಸಂಗ್ರಾಹಕರಿಗೆ 
ಶುಭ ಹಾರೈಸಿದರು. ಸಮ್ಮೇಳನಾಧ್ಯಕ್ಷರು ಸಮಾರೋಪ ಭಾಷಣ ಮಾಡುತ್ತ 
« ಪ್ರ ಸಮ್ಮೇಳನ, ನನ್ನಲ್ಲಿ ಇನ್ನು ನಾಲ್ಕು ವರ್ಷ ಬದುಕುವ ಉತ್ಸಾಹವನ್ನು 
ಹುಟ್ಟಿಸಿದೆ” ಎಂದು ಸಮ್ಮೇಳನದ ಯಶಸ್ಸನ್ನು ಮನಸಾರೆ ಮೆಚ್ಚಿದರು. 
ಅನಂತರ ಜಾನಪದ ಕರ್ಣಾಟಕ ಪರಿಷತ್ತಿನ ಪರವಾಗಿ ಶ್ರೀ ಗೊ. ರು. ಚೆನ್ನಬಸಪ್ಪ 
ಹಾಗೂ ಸ್ವಗತ ಸಮಿತಿಯ ಪರವಾಗಿ ಶ್ರೀ ಎಸ್‌ ನಿಂಗಪ್ಪ ಅವರು 
ವಂದನಾರ್ಪಣೆ ಮಾಡಿದರು. 

ಸ್ವಾಗತ ಸಮಿತಿಯವರು ಬಂದ ಪ್ರತಿನಿಧಿಗಳಿಗೆ ಉತ್ತಮ ವಸತಿ, ಊಟದ 
ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದು ಎಲ್ಲರಿಗೂ ತೃಪ್ತಿಯನ್ನು ತಂದಿತು. 

ಈ ನಿಟ್ಟಿನಲ್ಲಿ ಬೇರೆಯಾಗಿ ಹೆಸರಿಸಬೇಕಾದ ವ್ಯಕ್ತಿಯೆಂದರೆ ಶ್ರೀ ಜೀ. ಶಂ, 
ಪರಮಶಿವಯ್ಯನವರು. ಸದಾ ಜಾನಪದದಲ್ಲೇ ಓಡಾಡುವ ಶ್ರೀ ಜೀಶಂಪ ಆ 
ಮೂರು ದಿನಗಳಲ್ಲಿ ಜಾನಪದದ ಸಮುದ್ರದಲ್ಲಿ ಹಾರಿದ್ದರು ಮುಳುಗಿದ್ದರು. 

ನಾಗಮಂಗಲದಲ್ಲಿ ನಡೆದ ಮೂರನೆಯ ಜಾನಪದ ಸಮ್ಮೇಳನ ಹತ್ತುಕಾಲ 
ಜನಮನದಲ್ಲಿ ನಾಹಿ ನಿಲ್ಲುವಂತಹುದು. 

೨. ಹೊರೆಯಾಲ ದೊರೆಸ್ವಾಮಿ 


ವಸ್ತು ಕೋಶ ತ 


ಆಂತರಿಕ ಆರ್ಥಿಕ ಸೂತ. 1 ರ್ಥವಾಗಿ ಅಮೆರಿಕದ ಅಧ್ಯಕ್ಷ ನಿಕ್ಸನರು 
ಜಾರಿಗೆ ತಂದ ಕೆಲವು ಕ್ರಮಗಳಿಂದಾಗಿ ಅಂತರರಾಷ್ಟ್ರೀಯ ಹಣ ಪರಿಸ್ಥಿತಿಯಲ್ಲಿ 
ಅಲ್ಲಕಲ್ಲೊ ಗಳಾಗಿವೆ. ಮೂವತ್ತೇಳು ವರ್ಷಗಳಿಂದ ಚಿನ ಕೈ ಬಂಧಿತವಾಗಿದ. 
ಡಾಲರನ್ನು ನಿಕ್ಸನ್‌ ಅದರಿಂದ ಬೇರ್ಪಡಿಸಿದ್ದಾರೆ. ಅಮೆರಿಕಕ್ಕೆ ಅಮ 
ಸುಂಕದ ಸರಕುಗಳ ಮೇಲೆ ಸೇ. ಹತ್ತ ರಷ್ಟು ಮೇಲುತೆರ ನಧಿಸಿದ್ದಾ ರೆ. ಈ ಎರಡೂ 
ಇತರ ರಾಷ್ಟ್ರ ಗಳ ಮೇಲೆ ಪರಿಣಾಮ ವ ಡಾಲರುಗಳನ್ನು ಚಿನ್ನಕ್ಕೆ 
ಪರಿವರ್ತಿಸುವುದನ್ನು ತಪ್ಪಿಸಿರುವುದರಿಂದ, ಅಂತರರಾಷ್ಟ್ರಿ ಯ ಹಣದ. ಕಾರ್ಯ 
ಭಾರ ನಿರ್ವಹಿಸುವುದಕ್ಕೆ ಆ ನಾಣ್ಯಕ್ಕಿಜೆಯೆಂದುಕೊಂಡಿದ್ದ ಇಂಬ ನಷ್ಟವಾಗಿದೆ. 
ದೀರ್ಫ್ಥಕಾಲದಲ್ಲಿ ವಿನಿಮಯದವರನ್ನು ಒಂದೇ ಮಟ್ಟದಲ್ಲಿ ಸ್ಥಿತಗೊಳಿಸುವುದರ 
ಸಾಧಕಬಾಧಕಗಳೇನೆಂಬುದರ ಕಡೆಗೆ ವಿಶ್ವದ ಗಮನ ಸಂದಿದೆ. ವಿಧ ರಾಷ್ಟ್ರಗಳ 
ಪರಸ್ಪರ ವಿನಿಮಯ ದರಗಳನ್ನು ಹೊಸ ಮಟ್ಟ ದಲ್ಲಿ ನಿರ್ಧರಿಸುವುದು ಆಗತ್ಯ 
ವೆಂದೂ ವಿಶ್ವ ಹಣವ್ಯವಸ್ಥೆ ಯಲ್ಲಿ ಕೆಲವು ಸುಭ ಗಜಕಂಡೂ ಅಂತರ 
ರಾಷ್ಟ್ರೀಯ ಭಯು ಸಭೆಯಲ್ಲಿ ನಿರ್ಣಯವಾಗಿದೆ. ಈ ಸುಧಾರಣೆಯನ್ನು 
ಹೇಗೆ ಮಾಡಬೇಕೆಂಬುದೂ ಇದರ ಸ್ವರೂಸನೆಂಥದೆಂಬುದೂ ಕ್ರಮೇಣ ರೂಪು 
ಗೊಳ್ಳ ಬೇಕಾಗಿದೆ. 

ಭಾವೀ ವಿಶ್ವ ಹಣವ್ಯವಸ್ಥೆಯ ಬಗ್ಗೆ ಅನೇಕ ಸೂತ್ರಗಳು ಈಗಾಗಲೇ 
ಅರ್ಥಶಾಸ್ತ್ರ ಪರಿಣತರ ವಲಯಗಳಲ್ಲಿ ಚರ್ಚಿತವಾಗುತ್ತಿವೆ. ವಿವಿಧ ರಾಷ್ಟ್ರಗಳ 
ಹಣಗಳು ಚಿನ್ನಕ್ಟೋ ಡಾಲರಿಗೋ ಪರಿವರ್ತನೆಯಾಗುವ ಬದಲು ಗೋದಿ, ಬೆಣ್ಣೆ 
ಸಕ್ಕರೆ, ರಬ್ಬರ್‌ ಮುಂತಾದ ಪದಾರ್ಥಗಳಿಗೆ ಪರಿವರ್ತನೆಯಾಗುವ ವ್ಯವಸ್ಥೆ ಏರ್ಪಡ 
ಬೇಕೆಂಬುದು ನಿಕೊಲಾಸ್‌ ಕಾಲ್ದಾರರ ಸಲಹೆ. ಡಾಲರಿನ ದೃಢತೆ ತಪ್ಪಿ, ಅದು 
ಚಿನ್ನಕ್ಕೆ ಸರ್ಯಾಯವೆಂಬ ನಂಬಿಕೆ ತಪ್ಪಿದೆಯೆಂಬುದಕ್ಕೆ ಇಂಥ ಹಲವಾರು ಸಲಹೆ 
ಗಳು ದ್ಯೋತಕ. ವಿದೇಶಿ ವಿನಿಮಯದ ಅಧಿಕೃತ ದರಗಳ ಆಚೀಚೆ ಸೇ. ೧ಕ್ಕಿಂತ 
ಅಧಿಕವಾಗಿ ವ್ಯತ್ಯಾಸವಾಗದಂತೆ ಆಯಾ ರಾಷ್ಟ್ರಗಳು ಕ್ರಮಕೈಕೊಳ್ಳಬೇಕೆಂಬ 
ಕಡ್ಡಾಯವನ್ನು ಸಡಿಲಿಸಿ, ಪರಿಸ್ಥಿತಿಯ ಅಗತ್ಯಗಳಿಗೆ ಅನುಗುಣವಾಗಿ ಅವು 
ವ್ಯತ್ಯಾಸವಾಗಲು ಬಿಡಬೇಕೆಂಬ ಸಲಹೆಯೂ ಇದೆ. ಅಂತರರಾಸ್ಟ್ರೀಯ ವ್ಯವಹಾರ 
ಗಳಲ್ಲಿ ಚಿನ್ನ ಅಥವಾ ಡಾಲರಿನ ಮಧ್ಯಸ್ಥಿ ಕೆಯನ್ನು ತಪ್ಪಿಸಿ ಎ ರಾಷ್ಟ್ರ ಗಳ 
ಲೆಕ್ಕಗಳಲ್ಲಿ ಜಮಾ-ಖರ್ಚು ಮಾಡುವ ವ್ಯವಸ್ಥೆ ಯನ್ನ್ನೇನ rand AEN 
ಹೆಲವರು ಪ್ರತಿಪಾದಿಸುತ್ತಿದ್ದಾರೆ. ಅಂತರರಾಸ್ಟ್ರೀಯ. ಹಣ ನಿಧಿಯ ಈಚಿನ 
ಒಂದು ಪ್ರಯೋಗವಾದ ವಿಶೇಷ ಡ್ರಾಯಿಂಗ್‌ ಹಕ್ಕುಗಳು ಭವಿಷ್ಯಕ್ಕೊಂದು 
ದಿಕ್ಸೂಚಿ. ಶ್ರೀಮಂತ ಹಾಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಏಕರೀತಿಯಾಗಿ 


ಅನುಕೂಲವಾಗಿರುವ ವ್ಯವಸ್ಥೆಯೊಂದು ಇನ್ನೂ ಆವಿರ್ಭವಿಸಿಲ್ಲ. 
ಸಿ. ಕೆ. ರೇಣುಕಾರ್ಯ 


೧೪೪ ಮಾನವಿಕ ಕರ್ಹಾಟಕ 


ಪಾಕಿಸ್ತಾನದ ಆರ್ಥಿಕ ಸ್ಥಿತಿ 

ಪಾಕಿಸ್ತಾನದ ಇತ್ತೀಚಿನ ರಾಜಕೀಯ ಬೆಳೆವಣಿಗೆಗಳು ಅದರ ಅರ್ಥವ್ಯವಸ್ಥೆಯನ್ನು 
ಬಹಳ ಸಂಕಷ್ಟಕೀಡುಮಾಡಿವೆ. ಯುದ್ಧ ಅತ್ಯಂತ ಬಲಶಾಲಿ ರಾಷ್ಟ್ರಗಳನ್ನು ಸಹ 
ದುರ್ಬಲಗೊಳಿಸುವಾಗ, ಬಂಗ್ಲಾ ಯುದ್ಧದಿಂದಾಗಿ. ಪಾಕಿಸ್ತಾನ ಹತಾಶವಾಗಿರು 
ವುದು ಆಶ್ಚರ್ಯಕರವಾದ ವಿಷಯವಲ್ಲ. 


ಅನುಭವಿಸಿರುವುದು ವ್ಯಕ್ತವಾಗುತ್ತದೆ. ೧೯೭೦-೭೧ರ ಅವಧಿಯ 
ಕೃಷಿ ಉತ್ಪನ್ನ ಸೂಚ್ಯಂಕಗಳು, ಈ ರಂಗ ಹಿಮ್ಮೆಟ್ಟುತ್ತಿರುವುದನ್ನು ಸಾರುತ್ತಿವೆ. 
ಕೃಷಿ ಪಾಕಿಸ್ಥಾನದ ರಾಷ್ಟ್ರೀಯ ಉತ್ಪನ್ನಕ್ಕೆ ಸೇ. ೪೪.೧ರಷ್ಟು ಕಾಣಿಕೆಯನ್ನು 


ಎಬ 
ನೀಡುತ್ತಿತ್ತು. ಆದರೆ ೭೦-೭೧ರ ಅವಧಿಯಲ್ಲಿ ಇದರ ಸೇಕಡಾಂಶ ೧.೧ರಷ್ಟು 
ಕೆಳಗಿಳಿಯಿತು. ಪ್ರಮುಖ ಕೃಷಿ ವಸ್ತುಗಳ ಉತ್ಪನ್ನ ಸೇ. ೩.೫ರಷ್ಟು ಕಡಿಮೆ 


ಯಾಗಿದೆ. ೧೯೬೯-೭೦ರಲ್ಲಿ ಕೈಗಾರಿಕಾ ಉತ್ಪನ್ನದ ಹೆಚ್ಚಳ ಸೇ. ೮.೮ ಇದ್ದರೆ 
೧೯೭೦-೭೧ರ ಅವಧಿಯಲ್ಲಿ ಅದು ಕೇವಲ ಸೇ. ೩ರ ಪ್ರಮಾಣದಲ್ಲಿ ಮಾತ್ರ 
ಬೆಳೆಯಿತು. 

ಸೆಣಬು ವಿದೇಶಿ ವಿನಿಮಯ ಗಳಿಕೆಯಲ್ಲಿ ಈ ಅರ್ಥವ್ಯವಸ್ಥೆಗೆ ಬೆನ್ನೆಲು 
ಬಿದ್ದಂತೆ. ಆದರೆ ಸೇ. ೮೦ರಷ್ಟು ಸೆಣಬು ರಫು_, ಖೋತಾ ಆಗಿದೆ. ಇದರಿಂದ 
ಅರ್ಥವ್ಯವಸ್ಥೆಗೆ ಉಂಟಾಗಿರುವ ನಷ್ಟ ಹೇಳಲಾಗದು, ಬಂಗ್ಲಾ ದೇಶದ ಸುಮಾರು 
೫೫ ಸೆಣಬು ಕಾರ್ಯಾನೆಗಳು ತಮ್ಮ ಉತ್ಸನ್ನಸಾಮರ್ಥ್ಯದಲ್ಲಿ ಕೇವಲ ಸೇ. ೧೫ 
ರಿಂದ ೨೦ರಷ್ಟನ್ನು ಉಸಯೋಗಿಸಿಕೊಳ್ಳುತ್ತಿವೆ. 

೧೯೭೦-೭೧ ಪಾಕಿಸ್ತಾನದ ನಾಲ್ಕನೆಯ ಪಂಚವಾರ್ಷಿಕ ಯೋಜನೆಯ 
ಪ್ರಥಮ ವರ್ಷ. ಮೂರನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ರಾಷ್ಟ್ರೀಯ 
ಉತ್ಪನ್ನ ಸೇ. ೩೭ರಷ್ಟು ಹೆಚ್ಚಬೇಕೆಂದು ಅಂದಾಜುಮಾಡಲಾಗಿತ್ತು. ಪ್ರತಿಯಾಗಿ 
ಅದು ಸೇ. ೩೨ರಷ್ಟು ವೃದ್ಧಿ ಯಾಯಿತು. ರಾಷ್ಟ್ರದಲ್ಲಿ ಯುದ್ಧದಿಂದಾಗಿ ನಾಲ್ದುನೆಯ 
ಯೋಜನೆಯ ಪ್ರಗತಿ ಅಸಾಧ್ಯ ಎನ್ನುವುದು ಬಹಳ ಸ್ಪಷ್ಟ. 

ಆಂತರಿಕ ವ್ಯಾಪಾರದ ದೃಷ್ಟಿಯಿಂದ ಸಹ ಬಹಳ ತೊಡಕುಂಟಾಗಿದೆ. 
೧೯೭೦-೭೧ರ ಜುಲೈ-ಫೆಬ್ರ ವರಿ ನಡುವೆ ಬಂಗ್ಲಾದೇಶದಿಂದ ಪಶ್ಚಿಮ ಪಾಕಿಸ್ತಾನಕ್ಕೆ 
ಆಗುತ್ತಿದ್ದ ರಫ್ತು) ರೂ. ೬೮ ಕೋಟಗಳಿಂದ ೬೬ ಕೋಟಗಳಿಗೆ ಇಳಿಯಿತು. 
ಹಾಗೆಯೇ ಪಶ್ಚಿಮ ಪಾಕಿಸ್ತಾನದಿಂದ ಬಂಗ್ಲಾದೇಶಕ್ಕೆ ಆಗುತ್ತಿದ್ದ ರಫ್ತು ಇದೇ 
ಅವಧಿಯಲ್ಲಿ ೧೧೭ ಕೋಟ ರೂ.ಗಳಿಂದ ೧೧೨ ಕೋಟ ರೂ.ಗಳಿಗಿಳಿಯಿತು. 

ಹೀಗೆ ಯುದ್ಧದ ಆರ್ಥಿಕ ಪರಿಣಾಮಗಳು ಈ ಅರ್ಥವ್ಯಸಸ್ಥೆಯಲ್ಲಿ ಬಹಳ 
ಗಂಭೀರವಾದವಾಗಿವೆ. ಈ ಪರಿಣಾಮಗಳು ಅರ್ಥವ್ಯವಸ್ಥೆ ಯನ್ನು ಎಲ್ಲಿಗೆ ಒಯ್ದು 


ಥ 
ಮುಟ್ಟಿ ಸಬಹುದು ಎನ್ನುವುದನ್ನು ಊಹಿಸುವುದು ಬಹಳ ಕಷ್ಟ. ಆದರೆ ಪ್ರಗತಿಯ 


ಜ್‌ 
ಚೆ 
ಸ 


ಲ್‌ ೀ ಟ್‌ ED 


ನಸ್ತು ಕೋಶ ೮೪೪ 


ಹಾದಿಯನ್ನು ಬಹಳ ಕಷ್ಟದಿಂದ ತುಳಿದು ಮುಂದುವರಿಯುತ್ತಿದ್ದ ಈ ರಾಷ್ಟ್ರ 
ತಿಂಗಳಿಗೆ ೪೫ ಕೋಟ ರೂ.ಗಳನ್ನು ಯುದ್ಧಕ್ಕಾಗಿ ತೊಡಗಿಸಿದೆ. 


ಎಸಿ, ಕೆ. ರೇಣುಕಾರ್ಯ 


ಸಿಂಹಳ ಲಂಕಾದ್ವೀಪವಲ್ಲ 


ರಾಮಾಯಣದಲ್ಲಿ ಉಲ್ಲೇಖಿತವಾಗಿರುವ ರಾವಣನ ಲಂಕಾದ್ವೀಪ ಈಗಿನ ಸಿಂಹಳ 
ದ್ವೀಪವೆಂದೇ ಸಾಮಾನ್ಯವಾದ ನಂಬಿಕೆ. ಆದರೆ ಸಂಶೋಧಕರು ಇದರ ಬಗೆಗೆ 
ಸಂಶಯವನ್ನು ವ್ಯಕ್ತಪಡಿಸುತ್ತ ಬಂದಿದ್ದಾರೆ. ಸರಮಶಿವ ಅಯ್ಯರ್‌ ಮುಂತಾದ 
ವಿದ್ವಾಂಸರು ರಾಮಾಯಣದಲ್ಲಿ ಉಲ್ಲೇಖಿತವಾಗಿರುವ ಸಾಹಿತ್ಯಿಕ ಮಾಹಿತಿಗಳಿಂದ 
ಲಂಕೆ ಮಧ್ಯಪ್ರದೇಶದಲ್ಲಿದ್ದಿತೆಂದು ವಾದಿಸಿದ್ದರು. ಈ ವಾದಕ್ಕೆ ಅಷ್ಟೊಂದು 
ಪ್ರಾಮುಖ್ಯ ದೊರಕಿರಲಿಲ್ಲ. ಇತ್ತೀಚೆಗೆ ಈ ಪ್ರಶ್ನೆಯನ್ನು ಡೆಕ್ಕನ್‌ ಕಾಲೇಜಿನ 
ಡೈಕೆಕ್ಟರೂ ಖ್ಯಾತ ಪುರಾತತ್ವಜ್ಞರೂ ಆದ ಡಾ. ಎಚ್‌. ಡಿ. ಸಾಂಕಳಿಯ 
ಪುರಾತತ್ವ ಮಾಹಿತಿಗಳಿಂದ ಪರಿಶೀಲಿಸಿದ್ದಾರೆ. ಇದೊಂದು ಸ್ವಾಗತಾರ್ಹವೂ 
ಮಹತ್ತ್ವ ಪೂರ್ಣವೂ ಆದ ಸಂಶೋಧನೆ. 

ಲಂಕೆ ಮತ್ತು ಕೆಸ್ಟಿಂಥೆಗಳ ವರ್ಣನೆಯನ್ನು ನೋಡಿದರೆ ರಾಮಾಯಣದ 
ಕರ್ತೃವಿಗೆ ಸಿಂಹೆಳವಲ್ಲ, ದಕ್ಷಿಣ ಭಾರತದ ಪರಿಚಯವೂ ಇದ್ದಂತೆ ಕಾಣುವುದಿಲ್ಲ. 
ಈಗಿನ ಮಧ್ಯಪ್ರದೇಶದ ಜಬ್ಬಲ್‌ಪುರಕ್ಕೆ ಎಂಟಬುಮೈಲಿ ದೂರದಲ್ಲಿರುವ ಪ್ರದೇಶವೇ 
ಲಂಕೆ. ರಾಕ್ಷಸರು ಯುದ್ಧದಲ್ಲಿ ಸಾಲವೃಕ್ಷಗಳನ್ನೂ ಆಯುಧಗಳನ್ನಾಗಿ ಬಳಸು 
ತ್ರಿದ್ದರು, ಸಾಲವೃಕ್ಷಗಳು ಇಂದಿಗೂ ಬೆಳೆಯುವುದು ಮಧ್ಯಪ್ರದೇಶದ ಕಾಡಿನಲ್ಲಿ 
ಮಾತ್ರ. ಸಿಂಹಳದಲ್ಲಾಗಲಿ ದಕ್ಷಿಣ ಭಾರತದಲ್ಲಾಗಲಿ ಅದು ಕಾಣಸಿಗುವುದಿಲ್ಲ. 
ಗಂಗಾನದಿಯ ದಕ್ಷಿಣಭಾಗ ಅಂದರೆ ಛೋಟಾನಾಗಪುರ ಮತ್ತು ಮಧ್ಯಪ್ರದೇಶಗಳ 
ಕೆಲಭಾಗಗಳು ಕೋಸಲವಾಗಿದ್ದಿರಬೇಕು. ಅಂದರೆ ರಾಮಾಯಣದ ಭೌಗೋಳಿಕ 
ವ್ಯಾಸ್ತಿಗೆ ಇವಿಷ್ಟು ಪ್ರದೇಶಗಳು ಮಾತ್ರ ಒಳಗೊಂಡಿದ್ದುವು ಎಂಬುದು ವಿದಿತ 
ವಾಗುತ್ತದೆ. 

ರಾಮಾಯಣದಲ್ಲಿ ವರ್ಣಿತವಾಗಿರುವ ಜನಜೀವನ ಖಂಡಿತವಾಗಿಯೂ 
ಉತ್ತರಭಾರತದ್ದು. ' ಕ್ರಿ.ಪೂ. ಸುಮಾರು ಒಂದನೆಯ ಶತಮಾನದಿಂದ ಕ್ರಿ.ಶ. 
ಐದನೆಯ ಶತಮಾನದ ವರೆಗಿನ ಉತ್ತರ ಭಾರತದ ಜನಜೀವನವನ್ನು ರಾಮಾಯಣ 
ದಲ್ಲಿ ಸ್ಪಷ್ಟವಾಗಿ ಕಾಣುತ್ತೇವೆ. ಮುದ್ರೆಯುಂಗುರ ಭಾರತಕ್ಕೆ ಇಂಡೋಗ್ರೀಕ 


"ರಿಂದ ಕ್ರಿ.ಶ. ಸುಮಾರು ನಾಲ್ಕು ಐದನೆಯ ಶತಮಾನದಲ್ಲಿ ಬಳಕೆಗೆ ಬಂತು. 


ಅದಕ್ಕೆ ಮುಂಚೆ ಮುದ್ರೆಯುಂಗುರಗಳು ಭಾರತದಲ್ಲಿ ಯಿದ 

ಪ್ರಮಾಣಗಳಿಲ್ಲ. ರಾಮ ಸೀತೆಗೆ ಮುದ್ರೆಯುಂಗುರವನ್ನು ಹನುಮಂತನ ಮೂಲಕ 

ಕಳುಹಿಸಿದುದನ್ನು ಗಮನಿಸಿದರೆ, ಇದು ಕ್ರಿ.ಶ. ನಾಲ್ಕನೆಯ ಶತಮಾನಕ್ಕೆ 
10 


೧೪೬ ಮಾನವಿಕ ಕರ್ಣಾಟಕ 


ಮುಂಚಿನದಲ್ಲವೆಂದು ಗೊತ್ತಾಗುತ್ತದೆ. ಕಾಶೇಯವಸ್ರ (ಚೀನೀ ರೇಷ್ಮೆ) ಭಾರತಕ್ಕೆ 
ಬಂದದ್ದು ಸುಮಾರು ಕ್ರೆ. ಶ. ನಾಲ್ಕನೆಯ ಶತಮಾನದ ಸುಮಾರಿನಲ್ಲಿ. ಸೀತೆ ಈ 
ವಸ ಸ್ರವನ್ನು ಧರಿಸಿದ್ದ ಕಂಡು ರಾಮಾಯಣದಲ್ಲಿ ಹೇಳಿದೆ. ರಾಮಾಯಣದಲ್ಲಿ 
ವರ್ಣಿತವಾಗಿತುವ ಅನೇಕ ಆಯುಧಗಳು ಕಬ್ಬಿ ಣದ ಯುಗಕ್ಕೆ ಸೇರಿದವು. ಆಯುಧ 
ವರ್ಗೀಕರಣ ದೃಸ್ಟಿ ಯಿಂದ ಇವುಗಳನ್ನು “ರಶೀಲಿಸಿದರೆ ಇವುಗಳು ಉತ್ತರ 
ಭಾರತದ ಉತ್ಸನನಗಳಲ್ಲಿ (ಇಂಡೋಗ್ರೀಕ್‌, ಕುಷಾಣ ಮತ್ತು ರೋಮನ್ನರ 
ಕಾಲಗಳಲ್ಲಿ ಅಂದರೆ ಕ್ರಿ.ಶ. ಒಂದು--ಎರಡನೆಯ ಶತಮಾನ) ದೊರಕಿರುವ 
ಆಯುಧಗಳನ್ನು ಬಹುವಾಗಿ ಹೋಲುತ್ತವೆ. ಇದರಿಂದ ರಾಮಾಯಣದ ಕಾಲ 
ಕಬ್ಬ ಣಯುಗದ ಮೊದಲಭಾಗವೆಂದು ಹೇಳಬಹುದು. 

ಡಾ. ಸಾಂಕಳಿಯ ಅವರ ವಾದಗಳನ್ನು ಸುಲಭವಾಗಿ ಒಪ್ಪುವುದು. ಕಷ್ಟ 
ವಾದರೂ ಗ್ರಂಥಾಧಾರಿತ ಪುರಾತತ್ವದ (ಟಕ್ಸ್‌ ಬೇಸ್ಡ್‌  ಆರ್ಕಿಯಾಲಬೆ 
ದೃಷ್ಟಿಯಿಂದ ಸ್ವಾಗತಾರ್ಹ. ಅವರು ತಮ್ಮ ಸಂಶೋಧನೆಯನ್ನು ಪೂರ್ಣಗೊಳಿಸಿ 
ರಾಮಾಯಣದ ಒಗಟುಗಳನ್ನು ಬಿಡಿಸಿದರೆ ಪ್ರಾಚೀನ ಭಾರತದ ಇತಿಹಾಸಕ್ಕೆ 
ಅದು ಮೂಲಭೂತ ಕೊಡುಗೆಯಾಗುತ್ತದೆ. 

ಎ. ವಿ ಎನ್‌. 


(ಗ್ನು. 


Ne 4 ಹ ಸ 4 


ಸಂಪಾದಕೀಯ 


ಜಾನಪದ ಸಮ್ಮೇಳನ 


ಅಳ್ಬೋಬರ್‌ ತಿಂಗಳ ಕೊನೆಯ ವಾರದಲ್ಲಿ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ 
ನಡೆದ ಅಖಿಲ ಕರ್ಣಾಟಕ ಮೂರನೆಯ ಜಾನಪದ ಸಮ್ಮೇಳನ ಕನ್ನಡ ಜಾನಪದ 
ದಲ್ಲಿ ಆಸಕ್ತಿಯುಳ್ಳವರಿಗೆಲ್ಲ ಸಂತೋಷವನ್ನುಂಟುಮಾಡುವ ಒಂದು ಮುಖ್ಯ 
ಘಟನೆ (ವರದಿ: ೧೩೯ನೆಯ ಪುಟದಲ್ಲಿ). ಜಾನಸದ ತುಂಬ ವ್ಯಾಪಕವಾದ ಕ್ಷೇತ್ರ. 
ಪುರಾತನ ಕಾಲದಿಂದ ಅಧುನಾತನದ ವರೆಗೆ ಹರಿದುಬಂದಿರುವ ಶ್ರೀಸಾಮಾನ್ಯರ 
ನಂಬಿಕೆ, ಸಂಪ್ರದಾಯ, ನಡೆವಳಿಕೆ, ಪದ್ಧತಿ, ಆಚಾರಗಳೆಲ್ಲ ಜಾನಪದದಲ್ಲಿ ಅಡಕ 
ವಾಗಿವೆ. ಜನಪದ ಕತೆ, ಹಾಡು, ಲಾವಣಿ, ಒಗಟಿ, ಗಾದೆ ಮುಂತಾದವು ಕೂಡ 
ಜಾನಪದದ ಸೀಮೆಗೆ ಸೇರಿದ ಕಲಾಪಗಳು. . 

ಜಾನಪದದ ಅಧ್ಯಯನ ಒಂದು ಕಾಲದಲ್ಲಿ ಗತಕಾಲದ `ಹೆಜ್ಜೆ ಗುರುತು 
ಗಳನ್ನು ದುರ್ಬೀನಿಟ್ಟು ನೋಡುವ ಕುತೂಹಲಿಗಳಿಗೆ ಮಾತ್ರ ಸೀಮಿತವಾಗಿತ್ತು. 
ಅದು ಆಗ ವಿರಾಮಜೀವಿಗಳಾದ ಶ್ರೀಮಂತ ವಿದ್ವಾಂಸರ ಹೊತ್ತುಗಳೆಯುವ 
ಸಾಧನ. ಪುರಾತನ ಜನಜೀವನದ ಪ್ರಾದೇಶಿಕ ವೈಶಿಷ್ಟ್ಯಗಳನ್ನು ಗುರುತಿಸುವುದೂ 
ಕಲೆಹಾಸುವುದೂ ಮಾತ್ರವೇ ಇವರ ಉದ್ದೇಶವಾಗಿತ್ತು. 

ಆದರೆ ಕ್ರಮೇಣ ಜಾನಪದದ ಅರ್ಥವೂ ಪ್ರಾ ಮುಖ್ಯವೂ ನಿಸ್ತಾರವಾದುವು. 
ಜಾನಸದಕ್ಕೂ ಮಾನವಶಾಸ್ತ್ರ ಕ್ಕೂ ನಡುವಣ ಗೆರೆ ಕ್ರಮಕ್ರಮವಾಗಿ ಸುವ್ಯಕ್ತ 
ವಾಯಿತು. ಅನಾಗರಿಕ ಮಾನವನ ಮಾನಸಿಕ ವಿದ್ಯಮಾನಗಳನ್ನು ಕುರಿತ 
ಮಾನವಶಾಸ್ತ್ರವೇ ಜಾನಪದ--ಎಂಬ ಸಂಕುಚಿತಾರ್ಥ ಮರೆಯಾಯಿತು. 
ಇದೊಂದು ಅವಶೇಷಶಾಸ್ತ್ರ, ವರ್ತಮಾನದ್ದಕ್ಕಿಂತ ಭಿನ್ನವಾದ ಕಾಲವೊಂದರಿಂದ 
ಅಭ್ಯಾಸಬಲದಿಂದ ಉಳಿದುಬಂದ ಅಸಂಗತಗಳ ಮೊತ್ತ ಎಂಬೆಲ್ಲ ಭಾವನೆಗಳೂ 
ದೂರವಾದುವು. 6 ಅದು ಭಾಷೆಯ ಒಂದು ಖಾಯಿಲೆ” ಎಂದು ಕರೆದಿದ್ದ 
ವಿದ್ವಾಂಸರ ಅಭಿಪ್ರಾಯದ ತಥ್ಯತೆಯನ್ನು ಪ್ರಶ್ನಿಸುವ ಕಾಲ ಬಂತು. ಜನಜೀವನದ 
ಜೀವಂತಿಕೆಯನ್ನೂ ಅಖಂಡತೆಯನ್ನೂ :ಬಲ್ಲ ಯಾರೂ ಇಂಥ ವ್ಯಾಖ್ಯೆಗಳನ್ನು 
ಒಪ್ಪುವುದಿಲ್ಲ. ಅಪೂರ್ವವಸ್ತುಸಂಗ್ರಹಣೆಯನ್ನ್ಲೇ ತಮ್ಮ ಹೆವ್ಯಾಸವಾಗಿ ಮಾಡಿ 
ಕೊಂಡವರ ಕೈಯಿಂದಲೂ ಇಂದು ಅದರ, ಬಿಡುಗಡೆಯಾಗುತ್ತಿದೆ. ಜಾನಪದದ 
ಆಧುನಿಕ ವಿದ್ಯಾರ್ಥಿಗೆ ಅದೊಂದು ಜೀವಂತವೂ ಅವಿನಾಶಿಯೂ ಆದ ಮಹಾಶಕ್ತಿ. 
ಗತಕಾಲದ ಸಂಪ್ರದಾಯಗಳನ್ನು ವರ್ತಮಾನಕ್ಕೆ ಹೊತ್ತು ತರುವುದರ ಜೊತೆಗೆ 


೧೪೮ ಮಾನವಿಕ ಕರ್ಣಾಟಕ 


ಅದು ಇಂದಿನದನ್ನೂ ತನ್ನ ವಿಶಾಲ ಕ್ಷೇತ್ರದಲ್ಲಿ ಅಡಗಿಸಿಕೊಳ್ಳುತ್ತಿದೆ. ಸಮುದ್ರದ 
ಅಲೆಗಳಂತೆ ಸರ್ವದಾ ವ್ಯತ್ಯಾಸಗೊಳ್ಳುತ್ತಿರುವ ಸಮಾಜದಲ್ಲಿ ಯಾವುದು ಹೊಸದು, 
ಯಾವುದು ಹಳೆಯದು? ನಮ್ಮ ದೃಷ್ಟಿಯನ್ನಲ್ಲಿ ನೆಡುವಷ್ಟರಲ್ಲಿ ಹೊಸದು 
ಹಳೆಯದಾಗಿರುತ್ತದೆ; ಹಳೆಯದು ಹೊಸದಾಗಿರುತ್ತದೆ. ರೈಲು ಮೋಟಾರು, 
ವಿಮಾನ ಮುಂತಾದ ಆಧುನಿಕ ಸಾಧನಗಳು ಕೂಡ ಜಾನಪದದ ಅಂತರಂಗವನ್ನು 
ಸೇರಿರುವುದನ್ನು ನಾವು ಕಣ್ಣಾರ ಕಾಣುತ್ತಿದ್ದೇವೆ. ಜಾನಪದವಿಂದು ಕೇವಲ 
ಅನಕ್ಷರಸ್ಥರ ಆಚಾರ ನಂಬಿಕೆಗಳ ಕಂತೆಯಲ್ಲ; ಸಮಾಜದ ಮೇಲಂತಸ್ತಿನವರ 
ಆಚಾರ ವಿಚಾರಗಳ ಗ್ರಾಮೀಣ ಅನುಕರಣೆಯಲ್ಲ. ಅದು ಒಂದು ನಾಡಿನ ಜನರ 
ಸರ್ವಾಂಗೀಣ ಅಭಿವ್ಯಕ್ತಿ. ನಗರೀಕರಣದ ಹಾದಿಯಲ್ಲಿ ಹೆಜ್ಜೆಯಿಕ್ಕುತ್ತಿರುವ 
ನಾಡಿನ ಈ ಸಂಧಿಕಾಲದಲ್ಲಿ ಜಾನಪದ ಹೊಸ ಹೊಸ ಅನುಭವಗಳನ್ನು ಕೂಡಿಸಿ 
ಕೊಳ್ಳುತ್ತಿದೆ. ಆದ್ದರಿಂದ ಜಾನಪದ ಕ್ಷೇತ್ರದ ಅಧ್ಯಯನಕ್ಕೆ ಕೊನೆಯೆಂಬುದೇ 
ಇಲ್ಲ. ಅದಕ್ಕೆ ಹೊರತಾದ ವಿಷಯವೂ ಇಲ್ಲ. ನಾಗಮಂಗಲದಲ್ಲಿ ನಡೆದ 
ಮೂರನೆಯ ಜಾನಪದ ಸಮ್ಮೇಳನ ಈ ಸತ್ಯವನ್ನು ಗುರುತಿಸಿರುವುದು ಸಮಾಧಾನ 
ಕರವಾದ ವಿಚಾರ. 


wo 9314—Mmurm—2000 -- 25 000168--11-11-71 


ಫಿ ಕಾಗ ಸತಾ ಟಗ ಅಳ UE 5 ತ 


vr 


ಮಾನವಿಕ ಕರ್ಣಾಟಕ 


ತ ವಾರ್ಷಿಕ ಚಂದಾ 
ಡೆ (ಅಂಚೆವೆಚ್ಚ ಸೇರಿ) 


"3. ಕ ತ pe ೫ ಎ 
ಕ ಕ್‌ 


ಎರು ಚ ಕಟ ಸಿ ॥ 
ಸಾಮಾನ್ಯ ಚಂದಾದಾರರಿಗೆ ಒಕೂ. 
ಸಂಸ್ಥೆಗಳಿಗೆ | ಆ ರೂ. 
ಆಜೀವ ಸದಸ್ಯತ್ವ ೧೦೦ ರೂ. 
ಜಾ ಚ 4 Ko ಡೈಕಿಕ್ಟರ್‌ 3 

ಡಿ A « ಪ್ರಸಾರಾಂಗ? 


ಮಾನಸಗಂಗೋತ್ರಿ 
ಮ್ಳ ಸೂರು-೬ 


ಈ 4 ಚ 
// ಸ } 
£ F | 
ಆ [3 
ಆ | 14 ತ «oy Ws ತ + ೩ Ra 
"ra ತ್‌ ತ (ಧ್ಯ ಸ ಬಾ ಹ್‌ ಸ 
| x | ಶೆ ರ್ಟ ೫ 
” ತ ಇತ + ಹ 
py | ಹ 
A 3 ‘ 
| 
8 
k pt 4 
ಶ್ರ 4 Wl ತ 
ಬ ತ 
- ಬ 4 4 


